ಮಹಾಪಂಡಿತ ರಾಹುಲ ಸಾಂಕೃತ್ಯಾಯನ 


ರಾಷ್ಟ್ರೀಯ ಜೀವನಚರಿತ್ರೆ ಮಾಲೆ 
ey 


ಮಹಾಪಂಡಿತ 
ರಾಹುಲ ಸಾಂಕೃತ್ಯಾಯನ 
(ಜೀವನ ಮತ್ತು ಕೃತಿತ್ವ) 


ಗುಣಾಕರ 'ಮುಳೇ 


ಅನುವಾದ 
ವೈದೇ ಹಿ 





ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 





[ಈ ಸಸಾರ ಮುದ್ರಣ ಪನರ್‌ನಾಸಾನದ ವರಾನ जरूख ಕಾಗದವನ್ನು ಬರಾವಾಗದ.] 


ISBN 8]-237-645-] 

ಮೊದಲ ಮುದ್ರಣ: I996 (ಶಕ 977) 

© ಗುಣಾಕರ ಮುಳೇ, 993 

Mahapandit Rahul Sankrityayana (Kannada) 
ರೂ. 55.00 

ನಿರ್ದೇಶಕರು, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 
ಎ-5, ಗ್ರೀನ್‌ಪಾರ್ಕ್‌, ಹೊಸದೆಹಲಿ-II0 046 
ಇವರಿಂದ ಪ್ರಕಟಿತ. 





ಅನುಕ್ರಮಣಿಕೆ 


ಮುನ್ನುಡಿ vii 
०07६3 ವ್ಯಕ್ತಿತ್ವ l 
ಅಜ್ಜನ ಕಥೆಗಳು 4 
ಪ್ರಥಮ ಉಡ್ಡಯನ 7 
ಕಲ್ಪತ್ತಾ ಚಲೋ I3 
ಕಾಶಿಯಲ್ಲಿ ಓದು 77 
ವೈರಾಗಿ ಸಾಧು 2) 
ಸ್ವಾಮಿ ದಯಾನಂದರ ಭಿಕ್ಷು | 26 
ರಾಜನೈತಿಕ ಕಾರ್ಯ 33 
ಶ್ರೀಲಂಕೆಯಲ್ಲಿ ಅಧ್ಯಯನ-ಅಧ್ಯಾಪನ 39 
ಪ್ರಥಮ ಟಿಬೆಟ್‌ ಯಾತ್ರೆ 43 
ಯುರೋಪು ಪ್ರವಾ 56 
ಭೂಕಂಪ ಪೀಡಿತರ ನಡುವೆ 62 
ದ್ವೀತೀಯ ಟಿಬೆಟ್‌ ಯಾತ್ರೆ | 65 
ವಶಿಯಾದ ಮಹಾಯಾತ್ರೆ | 69 


ತ್ರತೀಯ ಟಿಬೆಟ್‌ ಯಾತ್ರೆ 77 


vl 


ಸೋವಿಯತ್‌ ದೇಶಕ್ಕೆ ಎರಡನೆಯ ಬಾರಿ 
ಚತುರ್ಥ ಟಿಬೆಟ್‌ ಯಾತ್ರೆ 
ರೈತ-ಕಾರ್ಮಿಕರ ಪರ ಸಂಘರ್ಷ 
ರಷ್ಯಾದಲ್ಲ ಇಪ್ರತ್ರದು ಮಾಸ 
ಸಮ್ಮೇಳನದ ಆಧ್ಯಕ್ಷರು 

ಪಾರಿಭಾಷಿಕ ಶಬ್ದ ನಿರ್ಮಾಣ ಕಾರ್ಯ 
ಕಾಲಿಂಪೋಜ ವಾಸ್ತವ್ಯ 
ಗೂಡಿಗಾಗಿ 

ಸಮಿತಿಯ ಸಾಹಿತ್ತ ಯೋಜನೆ 

ನೇಪಾಳ ಪ್ರವಾಸ 

ಹಿಮಾಲಯ ದರ್ಶನ 

ಪುನಃ ಪಾರ್ಟಿಯಲ್ಲಿ 

ಹಳೆಯ ನೆನಪುಗಳು 

ಚೀನಾ ಪ್ರವಾಸ 

ಶ್ರೀಲಂಕೆಯಲ್ಲಿ ದರ್ಶನ ಮಹಾಚಾರ್ಯ 
ಸ್ಮೃತಿ ಲೋಪ 

ಉಪಸಿಂಹಾರ 

ಪರಿಶಿಷ್ಟ: ]. ಸಂಕ್ಷಿಪ್ತ ಜೀವನ ಪರಿಚಯ 


2. ರಾಹುಲ ವಾಜ್ಮಯ 


ರಾಹುಲ ಸಾಂಕೃತ್ಯಾಯನ 


84 

68 

92 
05 
Il5 
I2] 
728 
736 
I46 
52 
l60 
770 
I76 
85 
I96 
205 
208 
2!5 


2]9 


ಮುನ್ನುಡಿ 


ರಾಹುಲಜೀ ಅವರಂತಹ ವಿರಾಟ ವ್ಯಕ್ತಿತ್ವವನ್ನು, ಅವರ ಜೀವನ ಮತ್ತು ಕೃತಿತ್ವವನ್ನು 
ಸರ್ವಾಂಗೀಣವಾಗಿ ಪ್ರಸ್ತುತಪಡಿಸುವುದು ಸುಲಭವಲ್ಲ-ಅವರ ಅತಿ ನಿಕಟವರ್ತಿಗಳಿಗೂ 
ಕೂಡ. ನಾನು ರಾಹುಲಜೀಯವರ ನಿಕಟವರ್ತಿಯಲ್ಲ. ಅವರನ್ನು ಸಮೀಪದಿಂದ 
ನೋಡುವ ಆರಿಯುವ ಸಂದರ್ಭ ನನಗೆ ಒದಗಿದ್ದು ನಾಲ್ಕೈದು ಸಲ ಮಾತ್ರ. ಆದರೆ 
ಅವರನ್ನು ಸಮಗ್ರವಾಗಿ ಗುರುತಿಸಿ ತಿಳಿದುಕೊಳ್ಳಲು ನನಗೆ ದೊರೆತಷ್ಟು ಸಾಧನ ಹಾಗೂ 
ಅವಕಾಶಗಳು ನನ್ನ ಪೀಳಿಗೆಯ ಕೆಲವರಿಗಷ್ಟೇ ದೊರೆತಿವೆ ಎಂದು ಖಂಡಿತವಾಗಿ ಹೇಳಬಲ್ಲೆ. 

949ರ ಬೇಸಗೆಯ ಒಂದು ದಿನ, ಆಗಿನ್ನೂ ನಾನು ಹದಿನಾಲ್ಕು ಪರ್ಷದ ಹುಡುಗ. 
ನಮ್ಮ ಹಳ್ಳಿಯಿಂದ ವರ್ಧಾಕ್ಷೆ ಹೋದಾಗ ಮೊದಲ ದಿನವೇ ನನಗೆ ಒಟ್ಟಿಗೇ ಮೂವರು 
ವಿಭೂತಿಗಳ ದರ್ಶನವಾಯಿತು. ಇಬ್ಬರನ್ನು ಭಾವಚಿತ್ರದ ರೂಪದಲ್ಲಿ ನೋಡಿದೆ. 
ಒಬ್ಬರನ್ನು ಪ್ರತ್ಯಕ್ಷವಾಗಿ ನೋಡಿದೆ. ನಾನು ಭಿಕ್ಷು ಆನಂದ ಕೌಸಲ್ಮಾಯನರ ಮುಂದೆ 
ನಿಂತಿದ್ದೆ. ಅವರ ಎಡಬದಿಯ ಗೋಡೆಯ ಮೇಲೆ ಆಚಾರ್ಯ ಧರ್ಮಾನಂದ 
ಕೋಸುಂಬೀಯವರ "ಅಂತ್ಯ ದರ್ಶನ' ಫೋಟೋ ನೇತು ಹಾಕಿದ್ದರು. ಮತ್ತು 
“ಬಲಬದಿಯ ಗೋಡೆಯಲ್ಲಿ ಮಹಾಪಂಡಿತ ರಾಹುಲ ಸಾಂಕೃತ್ಕಾಯನವರ ಫೋಟೋ 
ಇತ್ತು. ಪ್ರಾಯೋಪವೇಶ ಮಾಡಿ ಕಾಷ್ಟದಂತಾಗಿದ್ದ ಕೌಸಂಬೀಯವರ ಆ ನಿರ್ಜೀವ 
ಶರೀರ ನನ್ನಲ್ಲಿ ಭಯಾನಕ "ಮೃತ್ಯುದರ್ಶನ'ದ ಸಂಚಾರ ಮಾಡಿಸಿದರೆ, ಪ್ರಸಿದ್ಧ 
ಫೋಟೋಗ್ರಾಫರ ಸುನಿಲ್‌ ಜಾನಾ ಅವರ ಕೆಮೆರಾ ಸೆರೆ ಹಿಡಿದ ರಾಹುಲಜೀ ಅವರ 
ಆ ಭವ್ಯ ಉತ್ಸಾಹೀ ಕಾಂತಿಯುತ ಚಿತ್ರ "ಜೀವನ ದರ್ಶನ' ಮಾಡಿಸುತ್ತಿತ್ತು. 

ಆ ದಿನದಿಂದಲೇ ನನಗೆ ರಾಹುಲ-ಪಂಥದ ಶಿಕ್ಷಣ ಆರಂಭವಾಯಿತು. ಅಲ್ಲಿಂದ 
ಸುಮಾರು ಎರಡು ವರ್ಷಗಳವರೆಗೆ ಉಪದೇಶ ಅಥವಾ ಶಿಕ್ಷಣದ ನೆಪದಲ್ಲಿ ಜಾತಕದ 
ಯಾವುದಾದರೂ ಕಥೆ ಅಥವಾ ರಾಹುಲಜೀಯವರ ಜೀವನದ ಏನಾದರೊಂದು 
ಘಟನೆ ಕೇಳದೆ ಇದ್ದ ದಿನವೇ ಇರಲಿಕ್ಕಿಲ್ಲ. ಪ್ರಾಯಶಃ ಅವತ್ತಿನವರೆಗೆ ಮುದ್ರಣಗೊಂಡ 
ಅವರ ಎಲ್ಲ ಪುಸ್ತಕಗಳೂ ಅಲ್ಲಿದ್ದುವು. ನಾನವನ್ನು ಓದುತ್ತಾ ಹೋದೆ. ಅವುಗಳನ್ನು 
ಚೆನ್ನಾಗಿ ಗ್ರಹಿಸಲು ಬೇಕಾದ ಹಿಂದೀ ಭಾಷೆ ಅಥವಾ ವಿವಿಧ ವಿಷಯಗಳಲ್ಲಿ 
ಇರಬೇಕಾದ ಜ್ಞಾನ ಆಗ ನನ್ನಲ್ಲಿರಲಿಲ್ಲ. ಆದರೆ ಅವರ ಪುಸ್ತಕಗಳು ನನ್ನ ಮನಸ್ಸನ್ನು हि 


शा ರಾಹುಲ ಸಾಂಕೃತ್ಯಾಯನ 


ಎಷ್ಟು ಸೆಳೆದಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿ ಮಾನವ ಸಮಾಜ ಎಂಬ ಪುಸ್ತಕವನ್ನು 
ಮಡಿಲಲ್ಲಿಟ್ಟುಕೊಂಡು ತೆಗೆಸಿಕೊಂಡ ನನ್ನದೊಂದು ಫೋಟೋ ಈಗಲೂ ನನ್ನ ಬಳಿ 
ಇದೆ. 

ಅದೇ 949ರ ಡಿಸೆಂಬರ್‌ ತಿಂಗಳ ಕೊನೆಯ ದಿನಗಳಲ್ಲಿ ರಾಹುಲಜೀ ಅವರನ್ನು 
ಪ್ರಥಮ ಬಾರಿಗೆ ನೋಡುವ ಸಂದರ್ಭವೂ ಒದಗಿತು. ಮೊದಲು ಹಿಂದೀ ಸಾಹಿತ್ಯ 
ಸಮ್ಮೇಳನದ ಹೈದರಾಬಾದ್‌ ಅಧಿವೇಶನದಲ್ಲಿ, ಬಳಿಕ ವರ್ಧಾದಲ್ಲಿ. ಕೊನೆಯ ಬಾರಿಗೆ 
ನನಾವರನ್ನು ಕಂಡದ್ದು 7957ರಲ್ಲಿ, ಅವರು ಅಲಹಾಬಾದಿಗೆ ಬಂದಿದ್ದಾಗ, ಅವರು 
ಉಳಿದುಕೊಂಡಿದ್ದ ತನ್ನ ಗಣಿತಜ್ಞ ಮಿತ್ರ ಡಾ.ಬದರಿನಾಥ ಪ್ರಸಾದರ ಮನೆಯಲ್ಲಿ. 
ನಾನಾಗ ಅಲಹಾಬಾದ್‌ ವಿಶ್ವವಿದ್ಯಾಲಯದಲ್ಲಿ ಗಣಿತದ ವಿದ್ಯಾರ್ಥಿಯಾಗಿದ್ದೆ. 95ನೇ 
ಇಸವಿಯಲ್ಲಾಗಲೇ ನಾನು ಮುಂದಿನ ವಿದ್ಯಾಭ್ಯಾಸಕ್ಟಾಗಿ ಅಲಹಾಬಾದಿಗೆ ಬಂದಿದ್ದೆ. 
ಅದಕ್ಕೂ ಮುಂಚೆ ನಾಗಾರ್ಜುನರು ವರ್ಧಾಕ್ಕೆ ಬಂದಿದ್ದರು. ನನ್ನನ್ನು ವರ್ಧಾದ ಪುಟ್ಟ 
ಪ್ರಪಂಚದಿಂದ ಅಲಹಾಬಾದಿನ ದೊಡ್ಡ ಪ್ರಪಂಚಕ್ಕೆ ತಲುಪಿಸುವ ಪಾತ್ರ ವಹಿಸಿದವರು. 
ಅದು ಹೇಗೇ ಇರಲಿ, ನಾಗಾರ್ಜುನರೇ ಆ ಪಾತ್ರ ನಿರ್ವಹಿಸಿದರು. 

ಆನಂದಜೀ ಹೇಳುತ್ತಿದ್ದರು, 928ರಲ್ಲಿ ಅವರು ವಿದ್ಯಾಲಂಕಾರ ವಿಹಾರ 
(ಶ್ರೀಲಂಕೆ)ದಲ್ಲಿದ್ದಾಗ ಪ್ರತೀ ಸಂಜೆ ರಾಹುಲಜೀಯವರ ಜೊತೆ ತಿರುಗಾಡಲು 
ಹೋಗುತ್ತಿದ್ದರಂತೆ. ಆಗ ಇಬ್ಬರಲ್ಲಿಯೂ ಈಶ್ವರ ಮತ್ತು ಆತ್ಮದ ಅಸ್ತಿತ್ವದ ವಿಚಾರವಾಗಿ 
ಜೋರಾಗಿ ಚರ್ಚೆಯಾಗುತ್ತಿತ್ತಂತೆ. ಆದರೆ ವರ್ಧಾಕ್ಕೆ ಹೋದ ಮೇಲೆ ಅನೀಶ್ವರವಾದಿ, 
ಅನಾತ್ಮವಾದಿ, ಅಪುನರ್ಜನ್ಮವಾದಿ, ಸಾಮ್ಯವಾದಿ ಹಾಗೂ ಬೌದ್ದ ಅನುರಾಗಿಯಾಗಲು 
ನನಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ದ್ದಂದ್ಹಾತ್ಮಕ ಭೌತಿಕವಾದ ಮತ್ತು 
ಪ್ರತೀತ್ಯಸಮುತ್ತಾದದಂತಹ ಸಿದ್ದಾಂತ ಆ ಕಾಲದ ನನ್ನ ತಿಳುವಳಿಕೆಗೆ ಮೀರಿದ 
ಸಂಗತಿಯಾಗಿದ್ದವು. 

ನಾನು ಸ್ವಯಂ ರಾಹುಲಜೀಯವರ ಸಮೀಪ ಇದ್ದವನಲ್ಲವಾದರೂ ಅವರ ಹಲವು 
ಮಂದಿ ನಿಕಟವರ್ತಿಗಳೊಡನೆ ಸಾಕಷ್ಟು ಗಾಢ ಸಂಬಂಧ ಇಟ್ಟುಕೊಂಡಿದ್ದವನು. ಅದರಲ್ಲೂ 
ಕಲವರೊಡನೆ ಬಹಳ ಆತ್ಮೀಯವಾಗಿ ಕೂಡ. ರಾಹುಲಜೀಯವರು ತೀವ್ರ 
ನಂಟಿರಿಸಿಕೊಂಡಿದ್ದ 5०७ ०८४७, ಕಾಲಿಂಫೋಜ ಮತ್ತು ಕೆಲೋನಿಯಾ (ಶ್ರೀಲಂಕೆ)ದಂತಹ 
ಹತ್ತು ಹಲವಾರು ಸ್ಥಳಗಳನ್ನೂ ನೋಡುವ ಅವಕಾಶ ನನಗೆ ದೊರಕಿತ್ತು. ಆದರೆ 
ನನಗೆ ಅವರ ವ್ಯಕ್ತಿತ್ವವನ್ನು ಸರಿಯಾಗಿ ಅರಿಯಲು ಸಾಧ್ಯವಾದದ್ದು ಅವರ ನಿಧನದ 
ನಂತರವೇ; ಅವರು ಹಿಂದೆ.ಬಿಟ್ಟು ಹೋದ "ರಾಹುಲ ಸಂಗ್ರಹಾಲಯ'ದ ಸಾಮಗ್ರಿಗಳನ್ನು 
ನೋಡಿದ ಹಾಗೂ ಓದಿದ ಬಳಿಕ 967ರಲ್ಲಿ ನಾನು ಶ್ರೀಲಂಕೆಗೆ ಹೋಗಿದ್ದಾಗ 
ಆನಂದಜೀಯವರು ರಾಹುಲರು ತನಗೆ ಬರೆದ (94ರಿಂದ ನವೆಂಬರ್‌ 96ರ 
ವರೆಗಿನ) ಎಲ್ಲಾ ಪತ್ರಗಳನ್ನೂ ಕೆಲ ಚಿತ್ರಗಳನ್ನೂ ನನಗೊಪ್ರಿಸಿದ್ದರು. 


[a 


ष्यू्‌ 


ಸುಮಾರು ಈ ಎರಡು ದಶಕಗಳಿಂದ ನಾನು ನನ್ನ ಇತರ ಅಧ್ಯಯನ-ಬರವಣಿಗೆಗಳಲ್ಲ 
ಮಗ್ನನಾಗಿದ್ದೆ. ಆದರೆ ರಾಹುಲಜೀಯವರ ಜನ್ಮಶತಾಬ್ದಿಯ ಸಂದರ್ಭ ಬಂತು. ಮಿತ್ರರ 
ಹಾಗೂ ಪರಿಚಿತರ ಒತ್ತಾಯದಿಂದ ರಾಹುಲಜೀಯವರ ಜೀವನ ಹಾಗೂ ಕೃತಿತ್ವದ 
ವಿವಿಧ ಮುಖಗಳ ಮೇಲೆ ಲೇಖನಗಳನ್ನು ಮತ್ತು ಕೊನೆಗೆ ಈ ಪುಸ್ತಕವನ್ನೂ 
ಬರೆಯಬೇಕಾಯಿತು. ಇದು ಹೇಗಾಗಿದೆಯೋ, ನಿಮ್ಮ ಮುಂದಿದೆ. ಆ ಸ್ವಯಂಭೂ 
ಮಹಾಪಂಡಿತರ ಜೀವನ ಹಾಗೂ ಕೃತಿತ್ವವನ್ನು ಸಮಗ್ರ ರೂಪದಲ್ಲಿ ಪ್ರಸ್ತುತಪಡಿಸಲು 
ಯಧಾಸಾಮರ್ಥ್ಯ ಪ್ರಯತ್ನಿಸಿದ್ದೇನೆ ಎಂದಷ್ಟೇ ಹೇಳೆಬಲ್ಲ. 


"ಅಮರಾವತೀ' ಗುಣಾಕರ ಮುಳೇ 
ಸಿ-2I0, ಪಾಂಡವ ನಗರ 
ದೆಹಲಿ-II0 092 


ರಾಹುಲರ ಗುರುಬಂಧು ಹಾಗೂ ಅನನ್ಯ ಮಿತ್ರ 
ಭಧಂತ ಆನಂದ ಕೌಾಸಲ್ಕಾಯನ 
(I905-I988) 
ಅವರ ಪುಣ್ಯ ಸ್ಮೃತಿಗೆ 
ಸಮರ್ಪಿತ 


ಏರಾಟ ವ್ಯಕ್ತಿತ್ವ 


937ರ ಮಾತು. ರಾಹುಲರು ಎರಡನೇ ಬಾರಿ ರಷ್ಕಾಕ್ಸೆ ಹೋಗುವ ತಯಾರಿಯಲ್ಲಿದ್ದರು. ಅದಕ್ಕಾಗಿ 
ಅಲಹಾಬಾದ್‌ ತಲುಪಿದ್ದರು. ಅಲಹಾಬಾದಿನಲ್ಲಿ ಡಿಸೆಂಬರ್‌ ಆರನೇ ತಾರೀಕು ವಿಶ್ವವಿದ್ಯಾಲಯದ 
ವಿದ್ಯಾರ್ಥಿಗಳೆದುರು ಅವರ ಭಾಷಣದ ಎರ್ಪಾಟಾಗಿತ್ತು.ವಿಷಯ: "ನಮ್ಮ ದೌರ್ಬಲ್ಯಗಳು." 
ಪಂಡಿತ್‌ ಜವಾಹರಲಾಲ್‌ ಅವರ ಅಧ್ಯಕ್ಷತೆ. 

ಆ ದಿನಗಳಲ್ಲಿ ರಾಹುಲರು ಬೌದ್ದ ಭಕ್ಷುವಿನ ಕಾಷಾಯ ವಸ್ತ್ರ ಧರಿಸುತ್ತಿದ್ದರು. ಮೂರು ಬಾರಿ 
ಟಿಬೆಟ್‌ ಯಾತ್ರೆ, ಇಂಗ್ಲೆಂಡ್‌ ಮತ್ತು ಯುರೋಪ್‌ ಸಂಚಾರ, ಜಪಾನ್‌, ಕೊರಿಯಾ, 
ಮಂಚೂರಿಯಾ, ಸೋವಿಯತ್‌ ದೇಶ ಪ್ರವಾಸ ಮಾಡಿ ಬಂದಿದ್ದರು. ಇರಾನನ್ನೂ ಸಂದರ್ಶಿಸಿದ್ದರು. 
ಅಷ್ಟರವರೆಗೆ ಅವರ ಇಪ್ಪತ್ತೈದಕ್ಕೂ ಹೆಚ್ಚು ಪುಸ್ತಕಗಳು ಪ್ರಕಟಗೊಂಡಿದ್ದುವು. ಟಿಬೇಟಿನ ಬೌದ್ದ 
ಮಠಗಳಲ್ಲಿ ಮರೆಯಾಗಿ ಹೋದ ಅನೇಕಾನೇಕ ಭಾರತೀಯ ಗ್ರಂಥಗಳನ್ನು ಹುಡುಕಿ ಬೆಳಕಿಗೆ 
ತಂದಿದ್ದರು. ಹೀಗಾಗಿ ವಿದ್ವಜ್ಞನರಲ್ಲಿ ಅವರ ಬಗ್ಗೆ ಅಪಾರ ಗೌರವವಿತ್ತು. 

ತಮ್ಮ ಸಾಮಾನ್ಯ ನಡೆನುಡಿಯಲ್ಲಿ ಅತ್ಯಂತ ಸೌಮ್ಯ ಹಾಗೂ ಸಹೃದಯರಾಗಿದ್ದ ರಾಹುಲರು 
ತಮ್ಮ ಕೃತಿ, ಲೇಖನ ಹಾಗೂ ಭಾಷಣಗಳಲ್ಲಿ-ವಶೇಷತಃ ಆ ದಿನಗಳಲ್ಲ ತಮ್ಮ ವಿಚಾರಗಳನ್ನು 
ಪ್ರಖರವಾಗಿ ಮಂಡಿಸುತ್ತಿದ್ದರು. "'ತುಮ್ರಾರಿ ಕ್ಷಯ್‌', "ಭಾಗೋ ನಹೀಂ ದುನಿಯಾಂ ಕೋ 
ಬದಲೋ"', "ಘಮಕ್ಕಡ್‌ ಶಾಸ್ತ್ರ" ಮುಂತಾದ ಪುಸ್ತಕಗಳು ಈ ವರ್ಗದವು. 

ಆ ದಿನ ವಿಶ್ವವದ್ಯಾಲಯದ ವಿದ್ಯಾರ್ಥಿಗಳೆದುರು ಮಾಡಿದ ಭಾಷಣದಲ್ಲ ಅವರು ಪುರಾತನ 
ಗ್ರಂಥಗಳಲ್ಲೇ ಎಲ್ಲಾ ಜ್ಞಾನ ವಿಜ್ಞಾನವನ್ನು ಶೋಧಿಸಲು ಹೊರಟವರನ್ನು ತರಾಟಿಗೆ 
ತೆಗೆದುಕೊಂಡರು. "ಹೆಚ್ಚಿನ ಪುರಾತನ ಗ್ರಂಥಗಳಲ್ಲಿ ತುಂಬಿರುವುದು ಶೇಕಡಾ ಎಪ್ಪತ್ತೆದರಷ್ಟು ಅಂಶ 
ದಡ್ಡ ವಿಚಾರಗಳು. ಅಲ್ಲಲ್ಲ ಜಾಣ ಮಾತುಗಳೂ ಇವೆ....." 

ರಾಹುಲರ ಭಾಷಣ ಮುಗಿದ ಮೇಲೆ ಅಧ್ಯಕ್ಷ ಸ್ಥಾನದಿಂದ ನೆಹರೂ ಮಾತಾಡಲಾರಂಭಿಸಿದರು: 
"ಇವತ್ತು ನಾನು ಎರಡು ವಿಚಾರಗಳ ಕುರಿತು ಯೋಚಿಸುತ್ತಿದ್ದೇನೆ. ರಾಹುಲಜೀ ಅಂತಹ ಚಿಂತಕರು 
ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಏಕೆ ಹುಟ್ಟುವುದಿಲ್ಲ ? ಇನ್ನೊಂದು, ಒಂದು ವೇಳೆ ನನ್ನಂತಹವ ಹೀಗೆಲ್ಲ 
ಹೇಳಿದ್ದರೆ ಪುರಾತನ ಗ್ರಂಥಗಳ ವಿಚಾರ ನಿನಗೇನು ಗೊತ್ತು ಎನ್ನುತ್ತಿದ್ದಿರಿ. ಆದರೆ ಆ ಗ್ರಂಥಗಳಲ್ಲಿ 
ಈಜುತ್ತಿರುವವರೇ ಇವತ್ತು ಇದೆಲ್ಲವನ್ನು ಹೇಳುತ್ತಿದ್ದಾನೆ". 

ರಾಹುಲರ ಪ್ರಖರ ಭಾಷಣದಿಂದ ಕೆಲವು ವದ್ಯಾರ್ಥಿಗಳಂತೂ ಕೆರಳಿರಲೇ ಬೇಕು. ನೆಹರೂ 
ಭಾಷಣ ಇದಕ್ಕೆ ಆಜ್ಯ ಸುರಿದಂತಾಯಿತು. ಒಬ್ಬ ವಿದ್ಯಾರ್ಥಿ ನುಡಿದೇ ಬಿಟ್ಟ: ಇನ್ನೂ ಈಜುತ್ತಲೇ 
ಇದ್ದಾರೆ. ಸರಿ ದಡ ಮುಟ್ತಿಲ್ಲ. 


ನೆಹರೂ ತನ್ನ ಪ್ರತ್ಯತ್ತನ್ನಮತಿಗಾಗಿ ಪ್ರಸಿದ್ದರು. ತಟಕ್ಕನೆ ಉತ್ತರಿಸಿದರು: "ಹಾಂ, ಬಾವಿಯಲ್ಲಿ 
ಈಜುವ ಜನ ಕಪ್ರೆಗಳಂತೆ ಈ ದಡದಿಂದ ಆ ದಡಕ್ಕೆ ಚಲಿಸುತ್ತಿರುತ್ತಾರೆ. ಆದರೆ ಸಾಗರದಲ್ಲಿ 
ಈಜುವವರು ಈಜುತ್ತಲೇ ಇರುತ್ತಾರೆ. ತೀರ ಗೀರದ ಗೊಡವೆಯೇ ಇಲ್ಲದೆ." 

ನಿಜಕ್ಕೂ ರಾಹುಲರು ಸತತವಾಗಿ ಈಜುತ್ತಲೇ ಇದ್ದರು. ಒಂದು ಜ್ಞಾನ ಸಾಗರದಿಂದ ಇನ್ನೊಂದು 
ಜ್ಞಾನ ಸಾಗರಕ್ಕೆ. ಅಲ್ಲಿಂದ ಮತ್ತೊಂದಕ್ಕೆ ಸಂಸ್ಕೃತ ಮತ್ತು ಅಪಭ್ರಂಶದ, ಟಿಬೇಟಿ ಮತ್ತು ಜಾನಪದ 
ಆಡು ಬಾಷೆಯ ಬೌದ್ದ ಧರ್ಮಕ್ಕೆ ಸಂಬಂಧಪಟ್ಟ ಪಾಲಿ ಮತ್ತು ಸಂಸ್ಕೃತ ಬಾಷೆಯ, ಇತಿಹಾಸ 
ಹಾಗೂ ಪ್ರರಾತತ್ವದ, ಪಾರಿಭಾಷಿಕ ಶಬ್ದಾವಳಿಯ ಸಾಗರವೇ ಅವರಾಗಿದ್ದರು. ಒಮ್ಮೆ ದುರ್ಗಮ 
ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದರೆ, ಒಮ್ಮೆ ಜೈಲು ಕೋಣೆಯೊಳಗೆ ಬಂಧಿ. 

ಬದುಕು ಇದ್ದ ಸ್ಥಿತಿಯಲ್ಲೇ ಇರುವುದೆಂದರೆ ಅವರಿಗೆ ಆಗದು. ಅವರು ತನ್ನ ವಚಾರಗಳನ್ನು 
ಬದಲಿಸುತ್ತ ನಡೆದರು. ವೇಷ ಬದಲಿಸುತ್ತ ಹೋದರು. ಎರಡು ಸಲ ಹೆಸರನ್ನೂ 
ಬದಲಾಯಿಸಿಕೊಂಡರು. "ನೌಕೆಯಂತೆ ತೀರದಲ್ಲಿ ಇಳಿಸಲಿಕ್ಟಾಗಿ ನಾನು ವಿಚಾರಗಳನ್ನು 
ಸ್ವೀಕರಿಸುವವನು. ತಲೆಯ ಮೆಲೇರಿಸಿಕೊಂಡು ತಿರುಗಲಿಕ್ಕಲ್ಲ''-ಎಂಬ ಬುದ್ದ ವಚನ ಅವರಿಗೆ ಬಹಳ 
ಪ್ರಿಯವಾಗಿತ್ತು. ಎಂತಲೇ ಅವರು ವಿರಾಗಿಯಾಗಿದ್ದವರು ಆರ್ಯ ಸಮಾಜದ ಪ್ರಚಾರಕರಾದರು, 
ಬೌದ್ದ ಭಕ್ಸುವಾದರು, ಬೌದ್ದ ಭಕ್ಷುವಿನ ಕಾಷಪಾಯವನ್ನು ಯಾವ ಕಷ್ಟವೂ ಇಲ್ಲದೆ ಕಳಚಿ 
ಗೃಹಸ್ಥರಾದರು. ಬೌದ್ದ ಸಂಸ್ಕೃತಿಯಲ್ಲ ಶಾಶ್ವತ ಶ್ರದ್ಧೆಯನ್ನು ನೆಟ್ಟುಕೊಂಡೂ ಸಾಮ್ಮವಾದದ ಆಗ್ರ 
ಸಮರ್ಥಕರೂ ಆದರು. | 

ರಾಹುಲರ ಜೀವನವೆಂದರೆ ಒಬ್ಬ ಅಲೆಮಾರಿಯ ದೀರ್ಪ್ವ ಮಹಾಗಾಥ. ಅವರ ಸಮಗ್ರ 
ಜೀವನವೆಂದರೆ ಒಬ್ಬ ಮಹಾಯಾತ್ರಿಯ ಜೀವನ ಕಥೆ. ಎಂತಲೇ ಅವರು ತನ್ನ ಆತ್ಮಕತೆಗೆ "ನನ್ನ 
ಜೀವನ ಯಾತ್ರೆ” ಎಂದು ಹೆಸರಿಟ್ರರು. ವಾಸ್ತವವಾಗಿ ರಾಹುಲರ ಸಮಸ್ತ ಕೃತಿತ್ರಕ್ಕೆ ಪ್ರತ್ಯಕ್ಷ ಅಥವಾ 
ಪರೋಕ್ರವಾಗಿ ಉಸಿರು ತುಂಬಿಸಿದ ಪ್ರಮುಖ ತತ್ತವೇ ಸಂಚಾರ ತತ್ವ. 

ರಾಹುಲರು ಸ್ವಯಂ ಒಂದು ಸಂಸ್ಥೆಯಾಗಿದ್ದರು. ನಡೆದಾಡುವ ವಿಶ್ಷಕೋಶವಾಗಿದ್ದರು. ಇತಿಹಾಸ 
ಮತ್ತು ಪುರಾತತ್ತ್ವ ರಾಜನೀತಿ ಮತ್ತು ಸಮಾಜ ಶಾಸ್ತ್ರ, ದರ್ಶನ ಮತ್ತು ಜ್ಞಾನ, ಧರ್ಮ ಮತ್ತು 
ಸಂಸ್ಕೃತಿ, ಜೀವನ ಚರಿತ್ರೆ ಮತ್ತು ಪ್ರವಾಸ ವೃತ್ತಾಂತ, ಚಿಂತನೆ ಮತ್ತು ಸಾಹಿತ್ಯ ಇತಿಹಾಸ, 
ಸ್ಪಯಂಶಿಕ್ಷಕ ಮತ್ತು ಕೋಶ, ಅನುವಾದ ಮತ್ತು ಸಂಪಾದನ ಕಾರ್ಯ-ಅವರ ಬರೆಹದ ಹರಹು 
ಹೀಗೆ ವಿಸ್ತಾರದ್ದು. 

ರಾಹುಲರ ಸಣ್ಣ ದೊಡ್ಡ ಗ್ರಂಥಗಳ ಸಂಖ್ಯೆ ನೂರ ನಲ್ಪತ್ತರ ಹತ್ತಿರ ಹತ್ತಿರ. ಅವರ ಬಹು 
ಆಯಾಪುವುಳ್ಳ ० ऐड ಹಾಗೂ ಕೃತಿತ್ವಗಳನ್ನು ಕಂಡು ನಾವು ಚಕಿತರಾಗುತ್ತೇವೆ. ಒಬ್ಬ ವ್ಯಕ್ತಿಯಿಂದ 
ಇಷ್ಟೆಲ್ಲ ಯಾತ್ರೆ, ಪ್ರವಾಸ, ಇಷ್ಟೆಲ್ಲ ಆಳೆ ಅಧ್ಯಯನ ಅನ್ವೇಷಣೆ ಮತ್ತು ವಿವಿಧ ವಿಷಯಗಳ ಮೇಲೆ 
ಇಷ್ಟೆಲ್ಲ ವ್ಯಾಪಕವಾಡ ಬರವಣಿಗೆ ಹೇಗೆ ಸಾಧ್ಯವಾಯಿತು ? ಹೇಗೋ ಮಾಧ್ಯಮಿಕ ಶಾಲಾ 
ಮಟ್ಟದವರೆಗೆ ಮಾತ್ರ ನಿಯಮಿತ ಶಿಕ್ಷಣ ಹೊಂದಿದ ಹುಡುಗನೊಬ್ಬ ಪಾಂಡಿತ್ಯದ ಈ ಬಿನ್ನತ್ಯವನ್ನು 
ಹೇಗೆ ತಲುಪಿದ? 

ತಿಳಿಯಲು ಅಷ್ಟೇನೂ ಕಷ್ಟವಿಲ್ಲ. ಯಾಕೆಂದರೆ ರಾಹುಲರ ಜೀವನದಲ್ಲಿ ಗೋಪ್ಮವಾದುದು 


ಎರಾಟ ವ್ಯಕ್ತಿತ್ವ 3 


ಯಾವುದೂ ಇರಲಿಲ್ಲ. ಅವರಲ್ಲಿ ಪ್ರತಿಭೆ ಇತ್ತು, ಜ್ಞಾನ ಪಿಪಾಸೆಯಿತ್ತು, ಎಂತಹ ಪ್ರತಿಕೂಲ 
ಪರಿಸ್ಥಿತಿಯಲ್ಲಿಯೂ ದಣಿವರಿಯದೆ ದುಡಿಯುವ ಅಪೂರ್ವ ಸಾಮರ್ಥ್ಯವಿತ್ತು. ಚೆನ್ನಾಗಿ ಚುರುಕಾಗಿ 
ಕೆಲಸ ಮಾಡಲು ಇಷ್ಟಪಡುತ್ತಿದ್ದ ಅವರು: "ನಾನು ಸೆಕೆಂಡುಗಳದ್ದಲ್ಲವಾದರೂ, ನಿಮಿಷಗಳ ಲೆಕ 
ಖಂಡಿತ ಕೊಡಬಲ್ಲೆ." ಎಂದು ತಮ್ಮ ತಾರುಣ್ಣದ ದಿನಗಳ: ಹೇಳುತಿದುದುಂಟು 

ವಪತು ವರ್ಷ ವಯಸಿನಲ್ಲಿ ರಾಹುಲರು ನಿಧನರಾದರು. ನಿಧನಕೆ ಹದಿನೇಳು ತಿಂಗಳ ಮೊದಲು 
ಅವರಿಗೆ »- 3 ಲೋಪದ ಆಘಾತವಾಯಿತು. ಆಫಘಾತವಾಗುವ ದಿನದವರೆಗೂ ಅವರು 

ಕ್ರಿಯರಾಗಿದ್ದರು. ತೀರಾ ಅಸ್ವಸ್ಥ ಸ್ಥಿತಿಯಲ್ಲಿಯೂ ತಮ್ಮ ಲೇಖನ ಕಾರ್ಯಕ್ಕೆ ಬಿಡದ 

ಅಂಟಿಕೊಂಡಿದ್ದರು. "ಪುನರ್ಜನ್ಮದಲ್ಲಿ ನನಗೆ ನಂಬಿಕೆ ಇಲ್ಲ. ಏನು ಮಾಡಬೇಕೆಂದಿರುವೆನೋ ಅದನ್ನು 
ಈ ಜನ್ಮದಲ್ಲಿಯೇ ಮಾಡಿ ಬಿಡಬೇಕು” ಎಂದು ಅವರು ಆಗಾಗ ಹೇಳುತ್ತಲೂ ಇದ್ದರು. 

ಹೀಗಿದ್ದರೂ 993ರಲ್ಲಿ ರಾಹುಲ ಸಾಂಕ ड३ 0506 ಅವರ ಜನ್ಮಶತಾಬ್ದಿ ಆಚರಿಸಲಾಯಿತು. 

ತಮ  ಅರ್ರತೂರನೇ ವರ್ಷದ ವರೆಗಿನ ಆತ ಕಥೆಯನು ಸಯಂ ರಾಹುಲರೇ ಬರೆದಿದಾರೆ 
ಎರಡೂವರೆ ಸಾವಿರಕೂ ಹೆಚ್ಚು ಪುಟಗಳಲ್ಲಿ. ಅದು ಅವರ "ಜೀವನ ಯಾತೆ'. ಅದರಲ್ಲಿ, "ನಮ 
ಮುಂದಿನ ಪೀಳಿಗೆಗೆ ಕಲಿಸಲು ಕಷವಾಗುವಂತಹ ಜಗತಿನ ಭಿನಭಿನ ಗತಿಗಳನು ಹಾಗೂ 
ವೈಚಿತ್ರಗ ४ 83, ಅಂಕಿತ ಗೆ ೂಳಿಸಲು ಪ್ರಯತ್ನಿಸಿದ್ದೆಷಹೊ' » ಅವ ರೇ ಹೇಳಿದ್ದಾರೆ . 

ಮೂರನೇ ತಲೆಮಾರಿನ ಇಂದಿನ ಯುವ ಪೀಳಿಗೆಗಾಗಿ ಇಲ್ರಿದೆ-ರಾಹುಲರ ಈ ಪರಿಚಯ. 

ಒಂದು ವಿರಾಟ ವ್ಯಕ್ತಿತ್ತದ ಪರಿಚಯ | 

ಒಬ್ಬ ರಾಜಸಂಚಾರಿಯ ಪರಿಚಯ 

ಒಬ್ಬ ಮಹಾಪಂಡಿತನ ಬುದ್ದಿವೈಭವದ ಪರಿಚಯ 


ಅಜನ ಕಥಗಳು 


ಉತ್ತರ ಪ್ರದೇಶದ ಪೂರ್ವದಲ್ಲಿರುವ ಆಜಮಗಢ ಜಿಲ್ಲೆ. ಆಜಮಗಢ ಪಟ್ಟಣದಿಂದ ಸುಮಾರು 
ಹನ್ನೆರಡು ಕಿಲೋ ಮೀಟರ್‌ ದೂರದಲ್ಲಿದೆ ಪಂದಹಾ ಎಂಬ ಹಳ್ಳಿ. ಇವತ್ತಿಗೆ ಸುಮಾರು ತೊಂಭತ್ತೆದು 
ರ್ಷಗಳಷ್ಟು ಹಿಂದಿನ ಕಾಲ ಹಣ್ತುಗೂದಲಿನ, ವಿಶಾಲ ಎದೆಯ, ನೀಳವಾದ ಚೂಪುಮೂಗಿನ, 

ದಷ್ಟಪುಷ್ಟ ಬಾಹುಗಳ, ಆರಡಿ ಎತ್ತರದ, ಗೋಧಿ ವರ್ಣದ ವ್ಯಕ್ತಿಯನ್ನು ಕಲ್ಪಿಸಿಕೊಳ್ಳಿ. ದೂರದಿಂದಲೇ 
ಅವರನ್ನು ಗುರುತಿಸಬಹುದು. ಪಂದಹಾದ ಯಾವುದೇ ತೋಟ ಅಥವಾ ಅಂಗಳದಲ್ಲಿ ಪಂಚೆ 
ಸುತ್ತಿಕೊಂಡು, ಸೊಂಟಕ್ಕೆ ಕೈಕೊಟ್ಟುಕೊಂಡು ನಾಲ್ಕಾರು ಜನರ ನಡುವೆ ಮಾತಾಡುತ್ತ ನಿಂತ ಒಬ್ಬ 
ಗುಜ್ಜುಗುಜ್ಞಾದ ಐವತ್ತೆದು ವರ್ಷ ಪ್ರಾಯದ ವ್ಯಕ್ತಿಯನ್ನು ಕಂಡಿರಾದರೆ ಅವರೇ ರಾಮಶರಣ ಪಾಠಕ 
ಎಂದು ಗುರುತು ಹಿಡಿದು ಬಿಡುತ್ತೀರಿ. 

ಪಾಠಕರ ಕೆಲಸವೆಂದರೆ ಉಣ್ಣುವುದು, ಮಲಗುವುದು, ಹರಟಿ ಹೊಡೆಯುವುದು. ಈತ 
ಹದಿನೆಂಟು ವರ್ಷ ಪ್ರಾಯದಲ್ಲೇ ಮನೆಯಿಂದ ನೂರೈವತ್ತು ರೂಪಾಯಿ ಹಾರಿಸಿ ಮಾಯವಾಗಿ 
ಹೈದರಾಬಾದ್‌ ಸಮೀಪದ ಜಾಲ್ಲಾ ದಂಡು ಪ್ರದೇಶ ತಲುಪಿ ಸೈನ್ಯಕ್ಕೆ ಸೇರಿಕೊಂಡವರು. ಮುಂದೆ 
ಅವರನ್ನು ಕರ್ನಲ್‌ ಸಾಹೇಬ ತನ್ನ ಬಂಟನನ್ನಾಗಿ ಮಾಡಿಕೊಂಡ. ಸಾಹೇಬರು ಕಾಡುಗಳಲ್ಲಿ ದೂರ 
ದೂರದವರೆಗೂ ಬೇಟೆಯಾಡಲು ಹೋಗುತ್ತಾರೆಂದರೆ ಪಾಠಕರು ಕೂಡ ಅವರ ಜೊತೆಯಲ್ಲಿ 
ಇರಬೇಕು. ಸಾಹೇಬರೊಂದಿಗೆ ದಿಲ್ಲಿ, ಸಿಮ್ರಾ, ನಾಗಪುರ, ಅಮರಾವತಿ, ನಾಸಿಕ ಮುಂತಾದ ಅನೇಕ 
ಪೆಟ್ರಣಗಳನ್ನು ನೋಡಿದರು. ಹನ್ನೆರಡು ವರ್ಷಗಳ ನಂತರ ಪಾಠಕರಿಗೆ ಪತ್ನಿಯ 
ಚಿಂತೆಯುಂಟಾಯಿತು. ಸೈನ್ಯದಲ್ಲಿ ತನ್ನ ಹೆಸರು ಹೊಡೆಸಿ ಮನೆಗೆ ಹಿಂದಿರುಗಿದರು. 

ಮನೆಗೆ ಮರಳಿದ ಪಾಠಕರು ತಮ್ಮಿಬ್ಬರಿಗಾಗಿ ಬೇರೆ ಮನೆ ಹೂಡಿದರು. ಅವರದಾಗಿ ಐದು 
ಬೀಘಾ ಜೋಡಿ ಜಮೀನು, ಎರಡು ಎತ್ತು ಮತ್ತು ಒಂದು ಎಮ್ಮೆ ಮಾತ್ರ ಇದ್ದವು. ಪಾಠಕರು ಸ್ವತಃ 
हूँ, ಕೆಸರು ಮಾಡಿಕೊಳ್ಳುವವರಲ್ಲ. ಗದ್ದೆ ಕೆಲಸಕ್ಕೆ ಆಳುಗಳು, ಮನೆಗೆಲಸಕ್ಕೆ ಪತ್ನಿಯರು. 

ಸೇನೆಯಿಂದ ಮರಳಿದ ಬಳಿಕ ಸುಮಾರು [876ರಲ್ಲಿ ಅವರಿಗೊಂದು ಹೆಣ್ಣು ಮಗು ಹುಟ್ಟಿತು. 
ಕುಲವಂತೀ ಎಂದು ಹಸರಿಟ್ಟರು. ಒಂದೇ ಮಗು, ಹಾಗಾಗಿ ಅದಕ್ಕೆ ಗಂಡು ಮಗುವಿನಂತೆ ಪ್ರೀತಿ 
ಮುದ್ದಾಟ ಸಿಕ್ಕಿತು. ಅವಳಿಗೆ ಒಂಭತ್ತು-ಹತ್ತು ವರ್ಷವಾಗುತ್ತಲೂ ಅಲ್ಲಿಂದ ಸುಮಾರು ಹದಿನೇಳು 
ಕಿಲೋಮೀಟರ್‌ ದೂರದ ಕನ್ಫೈಲಾ ಎಂಬ ಹಳ್ಳಿಯ ಜಾನಕೀ ಪಾಂಡೆ ಅವರ ಜ್ಯೇಷ್ಠ ಪುತ್ರ ಹನ್ನೆರಡು 
ವರ್ಷದ ಗೋವರ್ಧನ ಪಾಂಡೆಯ ಜೊತೆ ಮದುವೆ ಮಾಡಿದರು. ಕುಲವಂತೀ ಹೆಚ್ಚಾಗಿ ಅತ್ತೆ. 
ಮನೆಯಲ್ಲಿಯೇ ಇರುತ್ತಿದ್ದಳು. ಏಪ್ರಿಲ್‌ 9, I893ರಲ್ಲಿ ಪಂದಹಾದಲ್ಲಿಯೇ ಅವಳು ಗಂಡು 
ಮಗುವೊಂದನ್ನು ಹೆತ್ತಳು. ಮಗುವಿಗೆ ಕೇದಾರನಾಥ ಎಂದು ಹೆಸರಿಟ್ಟರು. 


ಅಜ್ಜನ ಕಥೆಗಳು 5 


ತಾಯಿಯನ್ನು ಬಿಟ್ಟಿರುವಷ್ರು ದೊಡ್ಡವನಾದ ಮೇಲೆ ಕೇದಾರನಾಧನನ್ನು “ನಾನಾ-ನಾನೀ' ಯೇ 
(ತಾಯಿಯ ತಂದೆ ತಾಯಿ, ಅಜ್ಜ, ಅಜ್ಜಿ) ನೋಡಿಕೊಂಡರು. ಅಜ್ಜನ ಮನೆಯಲ್ಲಿ ಪುಟ್ಟ ಕೇದಾರನ 
ಲಾಲನೆ-ಪೋಷಣೆ ಬಹಳ ಮುದ್ದಿನಿಂದ ನಡೆಯಿತು. ಆತ "ನಾನೀ' ಗೇ ಅಮ್ಮ ಎನ್ನುತ್ತಿದ್ದ. 
ಮೊಮ್ಮಗನೆಂದರೆ "ನಾನಾ'ನಿಗಂತೂ ಬಹಳ ಮುದ್ದು. ಸಿಪಾಯಿ ನಾನಾ "ಶಿಸ್ತಿನ ಸಿಪಾಯಿ” ಕೂಡ. 
ಕೇದಾರನ ಮೇಲೆ ಸದಾ ಒಂದು ಕಣ್ಣು ಇಟ್ಟುಕೊಂಡೇ ಇರುತ್ತಿದ್ದರು. ಅವರಿಗೆ ಆಟ-ಗೀಟವೆಂದರೆ 
ಆಗುತ್ತಿರಲಿಲ್ಲ. ಹಾಗಾಗಿ ಕೇದಾರ ಮರ ಹತ್ತಲು ಕಲಿಯಲಿಲ್ಲ. ಈಜು ಕಲಿತದ್ದು ಕೂಡ ತಂದೆಯ 
ಊರು हल ७०३ ಹೋದಾಗ. ಕೇದಾರನಾಥ, ನಂತರದ ರಾಹುಲ ಸಾಂಕೃತ್ಯಾಯನ, 
ಬರೆದಿದ್ದಾನೆ: "ಅಜ್ಜ ಸಾಧ್ಯವಾದಷ್ಟೂ ನನ್ನ ಬದುಕನ್ನು ಜೈಲು ಮಾಡಿಟ್ರಿದ್ದರು." 

ಆದರೆ ಈ ಸೆರೆಯಿಂದ ಹೊರಬರುವ ಆರಂಭದ ಪ್ರೇರಣೆಗಳು ದೊರಕಿದ್ದು ಕೂಡ 
ನಾನಾನಿಂದಲೇ. ಈ ಸ್ಫನಿಕ ನಾನಾ ತನ್ನ ಬೇಟಿ-ತಿರುಗಾಟದ ಕಥೆಗಳನ್ನು ರಾತ್ರಿಯಿಡೀ ತನ್ನ 
ಹೆಂಡತಿಗೆ ಹೇಳುತ್ತ ಇರುತ್ತಿದ್ದ. ಆಗ ಮಡಿಲಲ್ಲಿ ಒರಗಿಕೊಂಡಿರುವ ಏಳೆಂಟು ವರ್ಷದ ಮೊಮ್ಮಗ 
ಕೇದಾರ, ಕಥೆಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದ, ಚಕಿತನಾಗುತ್ತಿದ್ದ. ಅವೆಲ್ಲ ಕಾಮಡೀ, ಆಕೋಲಾ, 
ಅಮರಾವತಿ, ಬುಲಢಾನಾ, ಔರಂಗಾಬಾದ್‌ ಮುಂತಾದ ಕಡೆಯ ಅನೇಕ ಸಂಗತಿಗಳು. ಅಜಂತಾ 
ಎಲ್ಲೋರಾ ಗುಹೆಗಳ ಮತ್ತು ಅದರೊಳಗಿನ ಮೂರ್ತಿಗಳ ಕುರಿತು ಅಜ್ಜನ ವರ್ಣನೆ ಹೀಗಿತ್ತು: "'ಶ್ರೀ 
ರಾಮ ವನವಾಸಕ್ಕೆ ಹೋಗುವನೆಂದು ವಿಶ್ವಕರ್ಮನು ಗುಡ್ಡ ಕೊರೆದು ದೊಡ್ಡ ದೊಡ್ಡ ಮಹಲುಗಳನ್ನು 
ನಿರ್ಮಿಸಿದ ದೇವತೆಗಳು ಇದರಲ್ಲಿ ನೆಲೆಸುತ್ತಾರೆ, ಆಗ ಶ್ರೀ ರಾಮನಿಗೆ ವನವಾಸದಲ್ಲಿ ಕಷ್ಟವಾಗರು 
ಅಂತೆಲ್ಲ ಭಾವಿಸಿ. ಆದರೆ ದೇವತೆಗಳು ಬರುವುದರೊಳಗೆ ರಾಕ್ಷಸರು ಆ ಗುಹೆಗಳಲ್ಲಿ ಹೊಕ್ಕು ಕುಳಿತರು. 
ವಿಶ್ಷಕರ್ಮ ಕೋಪಗೊಂಡು "ನೀವೆಲ್ಲ ಕಲ್ಲಾಗಿ ಹೋಗಿರಿ' ಎಂದು ಶಾಪ ಕೊಟ್ಟ." ಅಜ್ಜ ಭಾರೀ 
ಗಂಭೀರವಾಗಿ ಹುಬ್ಬು 'ಏರಿಳಿಸುತ್ತ' ಅಜ್ಜಿಗೆ ಹೇಳುತ್ತಿದ್ದರು: "ಆಗ ರಾಕ್ಷಸರು ಎಲ್ಲೆಲ್ಲಿ ಹೇಗೆ ಹೇಗೆ 
ಇದ್ದರೋ ಅಲ್ಲಲ್ಲೇ ಹಾಗೆ ಹಾಗೇ ಕಲ್ಲಾಗಿ ಬಿಟ್ಟರು. ಶರಾಬು ಕುಡಿಯುತ್ತಿರುವವರ ಬಾಯಿಗೆ 
ತಗಲಿಕೊಂಡಿದ್ದ ಬಾಟಲಿ ಅಲ್ಲಿಯೇ. ಕುಣಿಯುವವರು, ಕುಣಿಯುವಂತೆಯೇ. ನೋಡಿದರೆ ಈಗ 
ಎದ್ದು ಮಾತಿಗೆ ತೊಡಗುತ್ತಾರೋ ಅಂತನಿಸುತ್ತದೆ 

ಮೊಮ್ಮಗ ಕೇದಾರನಿಗೆ ಇಂಥ ಕಥೆಗಳನ್ನು ಕೇಳುವುದರಲ್ಲ ಬಹಳ ಮಜಾ ಅನಿಸುತ್ತಿತ್ತು. ಇಂತಹ 
ಕಥೆಗಳೇ ಆ ಕಿಶೋರ ಮನಸ್ಸಿನಲ್ಲಿ ಪ್ರಪಂಚ ನೋಡುವ ಆಸೆಯನ್ನು ಜಾಗೃತಗೊಳಿಸಿದುವು. 

ಮೊಮ್ಮಗನ ಊಟ-ತಿಂಡಿಯ ಕಡೆ ಬಹಳ ಗಮನ ಕೊಡುತ್ತಿದ್ದ ನಾನಾನಿಗೆ ಸ್ವತಃ 
ಊಟ-ತಿಂಡಿಯ ಬಗ್ಗೆ ಭಾರಿ ಆಸಕ್ತಿ. ಹಾಲು, ಮಜ್ಜಿಗೆ ಇಲ್ಲದೆ ತುತ್ತು ಇಳಿಯುತ್ತಿರಲಿಲ್ಲ. ಹಿಂದೆಲ್ಲ 
ಮಾಂಸ ಮೀನಿನ ಚಟ ಜೋರಿತ್ತು. ಜಪಮಾಲೆ ಹಿಡಿದ ನಂತರ ತನ್ನ ಪ್ರಿಯ ಭೋಜನದಿಂದ 
ವಂಚಿತನಾದರೂ ಮೊಮ್ಮಗನಿಗಾಗಿ ಆಗ ಈಗ ಮೀನು ತಂದೇ ತರುತ್ತಿದ್ದ. 

ಬಾಲಕ ಕೇದಾರ, ವರ್ಷದಲ್ಲಿ ಕೆಲ ದಿನ ಕನ ಲಾದಲ್ಲಿರುವ ತಂದೆಯ ಮನೆಯಲ್ಲ ಇದ್ದು ಬರುತ್ತಿದ್ದ. 
ಕನೈಲಾ ಒಂದು ಬಲು ಪುಟ್ಟ ಗ್ರಾಮ. ಈ ಗ್ರಾಮದಿಂದ ಹಲವು ಕಿಲೋಮೀಟಹುಗಳವರೆಗೆ 
ಸರಿಯಾದ ಒಂದು ರಸ್ತೆ ಸಹ ಇರಲಿಲ್ಲ. ಹದಿನ್ನೆದು ಕಿಲೋ ಮೀಟರು ದೂರದಲ್ಲಿ ಫೋಸ್ಟ್‌ ಆಫೀಸು. 
ಶಾಲೆಯೂ ಆಪ್ಟೆ. ಕ್ರಿ.ಶ. ]897ರಲ್ಲಿ ಅಲ್ಲಿ ಭೀಕರ ಬರಗಾಲ ಬಂತು. ಆದರೆ ಕೇದಾರನ ತಂದೆ ಮನೆ 


ಮತ್ತು ನಾನಾನ ಮನೆಗಳಿಗೆ ಅದರ ಪ್ರಭಾವ ಸೋಕಲಿಲ್ಲ. ತಂದೆ ಗೋವರ್ಧನ ಪಾಂಡೆ ಸಾಂಕೃತ್ಯ 
ಗೋತ್ರದ ಸರಯೂ ಪಾರೀಣ ಬ್ರಾಹ್ಮಣರು. ಪೂಜೆ-ಪಾಠಗಳಲ್ಲ ಅವರಿಗೆ ಬಹಳ ಶ್ರದ್ದೆ. ಹಾಗಾಗಿ 
ಊರಿನಲ್ಲಿ ಅವರನ್ನು "ಪುೂಜಾರೀ" ಎನ್ನುತ್ತಿದ್ದರು. "ಪೂಜಾರಿ" ಒಬ್ಬ ಮುನ್ನಿಯ ಬಳಿ ಒಂದೂವರೆ 
ತಿಂಗಳ ತನಕ ಕಷ್ಟದಿಂದ ಓದು ನಡೆಸಿದ್ದರು. ಆದರೆ ಆತ ಮೇಧಾವಿ. ಸ್ವಪ್ರಯತ್ನದಿಂದಲೆ ಸಾಕಷ್ಟು 
ಜ್ಞಾನ ಸಂಪಾದಿಸಿದರು. ಪೂಜಾ-ಪಾಠದ ಪುಸ್ತಕಗಳನ್ನು ಸರಾಗವಾಗಿ ಓದುತ್ತಿದ್ದರು. ಲೆಕ್ಕದಲ್ಲಿ 
ನಿಷ್ಣಾತರು. ಅವರ ಪೂರ್ವಜರ ಮೂಲಸ್ಥಾನ ಗೋರಖಪುರ ಜಿಲ್ಲೆಯ ಮಲಾಂವ್‌ ಎಂಬ ಹಳ್ಳಿ. 
ಹೀಗಾಗಿ ಅವರು ಮಾಲಾಂವ್‌ ಪಾಂಡೇ ಎಂಬ ಹೆಸರಿನಿಂದಲೂ. ಕರೆಸಿಕೊಳ್ಳುತ್ತಿದ್ದರು. ಅವರ 
ಪೂರ್ವಜರಲ್ಲಿ ಒಬ್ಬರಾದ ಇಚ್ಛಾ ಪಾಂಡೆ I730ನೇ ಇಸವಿಯ ಆಚೀಚೆ ಕನೈಲಾಕ್ಕೆ ಬಂದು 
ನೆಲೆಸಿದ್ದರು. ತಂದೆ ಜಾನಕೀ ಪಾಂಡೆಯವರಿಗೆ ಆ ಹಳ್ಳಿಯಲ್ಲಿ ಅಲ್ಲದೆ ಆಸುಪಾಸಿನ ಹಳ್ಳಿಗಳಲ್ಲಿಯೂ 
ಬಹಳ ಮನ್ನಣೆ ಇತ್ತು. ಆದರೆ ನಲ್ಪತ್ತೆದು ನಲ್ಪತ್ತಾರನೇ ವಯಸ್ಸಿನಲ್ಲಿಯೇ ಅವರು ನಿಧನರಾದರು. 
ತಾಯಿ, ಕೇದಾರನ ಅಜ್ಜಿ, ಜಗಳಗಂಟಿ ಸ್ಪಭಾವದವಳು. ತನ್ನ ಸಂಸಾರವನ್ನು ಬೇರೆ ಮಾಡಿಕೊಂಡಳು. 
ಮೂವರು ತಂಗಿಯರು ಮತ್ತು ಪ್ರತಾಪನೆಂಬ ಸಣ್ಣ ತಮ್ಮನಿರುವ ಈ ಸಂಸಾರವನ್ನು ಹದಿನೈದು 
ರ್ಷ ಎಳೆ ವಯಸ್ನಿನ ಗೋವರ್ಧನ ಪಾಂಡೆ ಸಂಭಾಳಿಸತೊಡಗಿದ. ಬೇಗನೇ ತನ್ನ ಆರ್ಥಿಕ 

ಸ್ಥಿತಿಯನ್ನು ಸುಧಾರಿಸಿಕೊಂಡ. ಹತ್ತು ಹನ್ನೆರಡು ಎಕರೆ ಜಮೀನು ಹೊಂದಿ ಹಳ್ಳಿಯಲ್ಲಿ 
ಎಲ್ಲರಿಗಿಂತಲೂ ಶ್ರೀಮಂತನೆನಿಸಿಕೊಂಡ. 

ಕೇದಾರನಾಥ ಕಿರಿಯವರಿದ್ದಾಗ ಕೃಶವಾಗಿ ಇದ್ದರೇನು, ರಾಹುಲ ಸಾಂಕೃತ್ಯಾಯನ ತೆಮ್ಮ 
ಎತ್ತರದ ನಿಲುವು ಮತ್ತು ತುಂಬು ಮೈಕಟ್ಟಿನಿಂದಾಗಿ ಬೇರೆಯೇ ಆದ ಒಂದು ಆಸ್ತಿತ್ತ ಹೊಂದಿದ್ದರು. 
ಇದು ಅವರಿಗೆ ಅನುವಂಶೀಯ ಕೊಡುಗೆ. ಸ್ವತಃ ರಾಹುಲರೇ ಬರೆದುಕೊಂಡಿದ್ದಾರೆ: "ನನ್ನ ತಂದೆಯ 
ವಂಶ ಅನೇಕ ಪೀಳಿಗೆಗಳಿಂದ ಬಲಿಷ್ಠ ಹಾಗೂ ಉನ್ನತಕಾಯದ ಯುವಕರಿಗಾಗಿ ಪ್ರಸಿದ್ಧವಾಗಿತ್ತು 
ನಾನಾ, ಅವರ ತಂದೆ, ಸಹೋದರ ಸಂಬಂಧಿಗಳು ಎಲ್ಲರೂ ಹೀಗೆಯೇ. ಉದ್ದ-ಅಗಲ 
ದೃಢಕಾಯರು. ನನ್ನ ತಾಯಿ ತನ್ನ ತಂದೆಯನ್ನು ಹೋಲುತ್ತಿದ್ದಳು. ಅವರಂತೆಯೇ ಎತ್ತರದ ನಿಲುವು, 
ದಷ್ಟ-ಪುಷ್ಪ ಶರೀರ ಹಾಗೂ ಗೌರವರ್ಣ ಹೊಂದಿದ್ದಳು." 

ಆದರೆ ವಿದ್ಯೆಯ ಮಟ್ಟಿಗೆ ಅನುವಂಶಿಕತೆಯ ಅಚ್ಚರಿಯೇನೂ ಇಲ್ಲ. ಸರಸ್ವತಿ ಕನ್ನಲಾದಲ್ಲಿ 
ಪ್ರಸನ್ನಳಾಗಿರಲಿಲ್ಲ. ಪಂದಹಾದಲ್ಲಿಯೂ ಅಷ್ಟೇ. ಕನೈಲಾಕ್ಸೆ ಬಂದು ನೆಲೆಸಿದ ಇಚ್ಛಾ ಪಾಂಡೆಯ 
ವಂಶಜರಲ್ಲ ಹೆಸರು ಗಳಿಸಿದ ಪಂಡಿತರು ಹಲವರು ಬಂದು ಹೋದರು. ಆದರೆ ಶಿಕ್ಷಣ -ಪಂಡಿತರು 
ಯಾರೂ ಇರಲಿಲ್ಲ. ತನ್ನ ವಂಶದಲ್ಲಿ ಸರಸ್ವತಿಯ ದಿಕ್ಕಿಗೆ ತಲೆ ಇಡುವ ಅಪರಾಧ ಮಾಡಿದ ಮೊದಲಿಗ 
ತಾನೇ ಎಂದು ರಾಹುಲರು ಬರೆದುಕೊಂಡಿದ್ದಾರೆ. 

ರಾಮಶರಣ ಪಾಠಕ ಸ್ವತಃ ಓದು ಬರಹವಿಲ್ಲದವರಾದರೂ ಚೆನ್ನಾಗಿ ಸಂಚಾರ ಮಾಡಿದವರಾಗಿ, 
ವಿದ್ಧೆಯ ಪ್ರಾಮುಖ್ಯವನ್ನು ಅರಿತಿದ್ದರು. ಅವರು ಮೊಮ್ಮಗನಿಗಾಗಿ ದೊಡ್ಡದೊಂದು ಯೋಜನೆ 
ಹಾಕಿಟ್ಟಿದ್ದರು. ಹೆಂಡತಿಯೊಡನೆ ಹೇಳುತ್ತಿದ್ದರು: ಒಮ್ಮೆ ಮಿಡಲ್‌ ಪಾಸಾಗಲಿ ನೋಡು 
ಕೇದಾರನನ್ನು ಇಂಗ್ಲಿಷ್‌ ಸ್ಪೂಲಿಗೆ ಭರ್ತಿ ಮಾಡಿಯೇ ತೀರುತ್ತೇನೆ. 


ಪ್ರಥಮ ಉಡ್ತಯನ 


ಕೇದಾರ ಐದೂವರೆ ವರ್ಷದವನಿದ್ದಾಗಿನ ಮಾತು. ಮಳೆಗಾಲದ ದಿನಗಳು ಅವು ಹಳ್ಳಗಳಲ್ಲಿ ನೀರು 
ತುಂಬಿತ್ತು. ಕೇದಾರ ಕೆಲ ಹುಡುಗರೊಂದಿಗೆ ಹೊರಗೆ ಆಟವಾಡುತ್ತ ಇದ್ದ. ಒಬ್ಬ ಹುಡುಗ ಒಂದು ಸಣ್ಣ 
ಹಳ್ಳದಲ್ಲಿ ಬಿದ್ದುಬಿಟ್ರ್ಟ. ಯಾರೋ ಧಾವಿಸಿ ಬಂದು ಅವನನ್ನು ಹೊರಗೆತ್ತಿ ಹಾಕಿದರು. 

ಇದು ಕೇದಾರನದೇ ಕಿತಾಪತಿ ಎಂದು ನಾನಾ ಭಾವಿಸಿದರು. ಅವನನ್ನು ಶಾಲೆಯಲ್ಲಿ ಕೂಡಿಸಿ 
ಬಿಡಬೇಕು ಎಂದರು ಆಗ ನಾನೀ. ಪಂದಹಾದಿಂದ ರಾಣೀ-ಕೀ-ಸರಾಯ್‌ ಶಾಲೆಗೆ ಸುಮಾರು 
ಎರಡೂವರೆ ಕಿಲೋಮೀಟರ್‌ ದೂರ. ದನಕಾಯುವ ಸತಮೀಯ ಮಗ ಮದ್ದೂವನ್ನು ಜೊತೆ 
ಮಾಡುವುದೆಂದು ಯೋಚಿಸಿದರು. ಮದ್ದೂ, ಕೇದಾರನ ಸಮವಯಸ್ವ ಹಾಗೂ ಗೆಳೆಯ. ಇನ್ನೂ 
ಸಣ್ಣವ, ಐನು ಕಲಿತಾನು ಎಂದು ನಾನೀ ಹೇಳಿದರೆ ಕಡೇ ಪಕ್ಷ ಶಾಲೆಯಲ್ಲಿ 
ಕುಳಿತುಕೊಳ್ಳುವುದನ್ನಾದರೂ ಕಲಿತಾನೋ-ಎಂದರು ನಾನಾ. 

]898ನೇ ಇಸವಿ ನವೆಂಬರಿನಲ್ಲಿ ಒಂದು ದಿನ ಒಳ್ಳೆಯ ಮುಹೂರ್ತ ನೋಡಿ ನಾನಾನ ಅಣ್ಣನ 
ಕೊನೆಯ ಮಗ ರಾಮದೀನ, ಕೇದಾರನನ್ನು ರಾಣೀ-ಕೀ-ಸರಾಯ್‌ ಶಾಲೆಗೆ ಸೇರಿಸಿ ಬಂದ. ಆಗ 
ಉರ್ದು ಭಾಷೆಗೆ ಹಿಂದಿ ಭಾಷೆಗಿಂತಲೂ ಹಚ್ಚು ಆದರವಿತ್ತು. ಕೇದಾರನ ಹೆಸರು ಶಾಲೆಯಲ್ಲಿ 
ದಾಖಲಾಯಿತು. 

ರಾಣೀ-ಕೀ-ಸರಾಯ್‌ ಒಂದು ಸಣ್ಣ ಗ್ರಾಮವಾಗಿದ್ದ ಕಾಲವದು. ಆ ತನಕ ಅಲ್ಲಿ ರೈಲು 
ಸಂಪರ್ಕವೂ ಇರಲಿಲ್ಲ. ಆಜಮ್‌ಗಢದಿಂದ ಜೌನ್‌ಪುರ ಮತ್ತು ವಾರಣಾಸಿ ಕಡೆ ಹೋಗುವ ಮುಖ್ಯ 
ಮಾರ್ಗದ ಹಾದಿಯಲ್ಲಿರುವ ಕಾರಣ ಅದಕ್ಕೆ ಸ್ಪಲ್ಪ ಮಹತ್ವವಿತ್ತು. ಮೇಂಹ ನಗರದ ರಾಜನ ಪತ್ನಿ ಇಲ್ಲಿ 
ಧರ್ಮಶಾಲಿ-ಸರಾಯ್‌-ಕಟ್ಟಿಸಿದ್ದಳು. ಹೀಗಾಗಿ ಗ್ರಾಮದ ಹೆಸರು ರಾಣೀ-ಕೀ-ಸರಾಯ್‌ 
ಎಂದಾಯಿತು. ಅವಳೇ ಕಟ್ಟಿಸಿದ ಕೆರೆ-ರಾಣೀ ಸಾಗರದ ಮೂಲೆಯಲ್ಲಿ ನಾಲ್ಕು ಗೋಡೆಗಳಿಂದ 
ಸುತ್ತುವರಿದ ಶಾಲೆಯ ಪ್ರಾಂಗಣವಿತ್ತು. ಅಲ್ಲಿಯೇ ಬಿಸಿಲಿನ ಮೇಲೆ ಹಾಸಿದ ಗೋಣಿತಾಟಿನ ಮೇಲೆ 
ಕೇದಾರ ಮತ್ತು ಅವನ ಪಕ್ಕದಲ್ಲಿ ಮದ್ದೂ ಕುಳಿತುಕೊಳ್ಳುತ್ತಿದ್ದರು. 

ಆದರೆ ಕೇದಾರ ರಾಣೀ-ಕೀ-ಸರಾಯ್‌ಗೆ ಹೆಚ್ಚು ದಿನ ಹೋಗಲು ಸಾಧ್ಯವಾಗಲಿಲ್ಲ. ಯಾರೋ 
ಯಾತಕ್ಟೋ ಅಧ್ಯಾಪಕರೊಂದಿಗೆ ಜಗಳವಾಡಿದರು. ಶಾಲೆ "ಬಂದ್‌ ಆಯಿತು. ಮರುವರ್ಷದ 
ಚಳಿಗಾಲದಲ್ಲಿ ಪುನಃ ಅವನನ್ನು ಆ ಶಾಲಿಗೆ ಕಳಿಸಿದರು. ಆದರೆ ಈಗ ಮದ್ದೂವಿನ ಬದಲಿಗೆ 
ದಲಸಿಂಗಾರ ಹೊಸ ಸಹಪಾಠಿ ಆಗಿದ್ದ. ಹೊಸ ಅಧ್ಯಾಪಕರು, ಬಾಬೂ ದ್ವಾರಿಕಾ ಪ್ರಸಾದ ಸಿಂಹ. 
ಗಂಟು ಮುಖ, ಮಾತುಕತೆ ಫೋಷಾಕಿನಲ್ಲಿ ಶಹರೀ ಶೋಕಿನವರು. ವಿದ್ಯಾರ್ಥಿಗಳಿಗೆ ಅವರೆಂದರೆ 
ಭಯ. 


8 ರಾಹುಲ ಸಾಂಕೃತ್ಯಾಯನ 


ದಲಸಿಂಗಾರ ಮತ್ತು ಕೇದಾರ ಸುಮಾರು ಒಂದೇ ವಯಸ್ಸಿನವರು, ಒಂದೇ ಸ್ವಭಾವದವರು. 
ಸಂಬಂಧಿಕರೂ ಕೂಡ. ಹೀಗಾಗಿ ಪರಸ್ಪರ ಹಚ್ಚಿಕೊಂಡಿದ್ದರು. ಬೆಳ್ಳಂಬೆಳಗ್ಗೆಯೇ ತಂಗಳು ಉಂಡು 
ಮನೆಯಿಂದ ಹೊರಡುತ್ತಿದ್ದರು. ಮಧ್ಮಾಹ್ನಕ್ಕೆಂದು ಹುರಿಗಾಳು ಅಥವಾ ಬೆಲ್ಲದಲ್ಲಿ ಕಲಸಿದ ಹುರಿ 
ಹಿಟ್ಟಿನ ಬುತ್ತಿ ಕಟ್ಟಿಕೊಂಡು ಬರುತ್ತಿದ್ದರು. ಪಂದಹಾದಿಂದ ಶಾಲೆಗೆ ಬಂದು ಹೋಗಲು ಎರಡು 
ರಸ್ಸೆಗಳಿದ್ದುವು. ಒಂದು ಕಾಲು ದಾರಿ. ಮತ್ತೊಂದು ಒರಟು ರಸ್ತೆ. ಕಾಲು ದಾರಿ ಕಾಡಿನ ಭೂತದ 
ಕೊಳದ ಹತ್ತಿರವಾಗಿ ಸಾಗಿದರೆ, ಒರಟು ರಸ್ತೆಯ ಬದಿಯಲ್ಲಿನ ಅರಳೀ ಮರದಡಿ "ಬಾಬಾ 
ಸಾಹೇಬ'ನ ಸ್ಥಾನವಿತ್ತು. ಈ ಎರಡೂ ಹಾದಿಯಾಗಿ ಎಂತಹ ಜಾಣನೂ ಒಬ್ಬನೇ ಸಂಚರಿಸುವ 
ಸಾಹಸಕ್ಕೆ ಮುಂದಾಗುತ್ತಿರಲಿಲ್ಲ. ಶಾಲೆಗೆ ಹೋಗುವಾಗ ಕೇದಾರ ಮತ್ತು ದಲಸಿಂಗಾರ 
ಸಾಮಾನ್ಯವಾಗಿ ಕಾಲು ಹಾದಿಯ ಮಾರ್ಗವಾಗಿ ಸಾಗುತ್ತಿದ್ದರು. ಬರುವಾಗ ಚಿನ್ನೀ-ದಾಂಡು 
ಅಥವಾ ಇನ್ನೇನಾದರೂ ಆಟವಾಡುತ್ತ ಹೊತ್ತಾಗಿ ಬಿಡುತ್ತಿತ್ತು. ಹೀಗಾಗಿ ರಸ್ನೆಯನ್ನು 
ಆರಿಸಿಕೊಳ್ಳುತ್ತಿದ್ದರು. 

ನಾನಾನ ಮುದ್ದು ಪ್ರೀತಿ ಹಾಗೂ ಶಿಸ್ತಿನಿಂದಾಗಿ ಕೇದಾರನಿಗೆ ಆಟೋಟಗಳಲ್ಲಿ ಹೆಚ್ಚು 
ಭಾಗವಹಿಸಲು ಆಗುತ್ತಿರಲಿಲ್ಲ. ಊಟಕ್ಕೂ, ಅವನ ರುಚಿಯೇ ಬೇರೆ. ಸಾರು-ಅನ್ನ 
ಕಂಡರಾಗುತ್ತಿರಲಿಲ್ಲ. ಹಾಲು, ಮೊಸರು, ಸಕ್ಕರೆ ತಿನಿಸು, ಮೀನು-ತರಕಾರಿ ಜೊತೆ ರೊಟ್ರಿ ಎಂದರೆ 
ಬಹಳ ಪ್ರಿಯ. ಕೇದಾರನೇ ಅಂಗಳದಲ್ಲಿ ಮೀನಿನ ಪದಾರ್ಥ ಬೇಯಿಸುತ್ತಿದ್ದ. ನಾನೀ ಮಸಾಲಿ ಕುಟ್ಟಿ 
ಕೊಡುತ್ತಿದ್ದಳು. ಮತ್ತು ಮಾಡುವದು ಹೇಗೆಂದೂ ಹೇಳಿಕೊಡುತ್ತಿದ್ದಳು. 

ನಾನಾ ಮೊಮ್ಮಗನ ಕಾಲು ಕೈಗೆ ಬೆಳ್ಳಿಯ ದಪ್ಪ ಕಡಗ, ಕಿವಿಗೆ ಬಂಗಾರದ ವಂಟಿ ತೊಡಿಸಿದ್ದ. 
ಉಡುಗೆಯೇನೋ ಸರಳ. ಎರಡು ಮಾಮೂಲಿ ಧೋತಿ, ಒಂದು ಅಂಗವಸ್ತ್ರ, ಬಿಸಿಲುಗಾಲದಲ್ಲಿ ಹತ್ತಿ 
ಬಟ್ಟೆಯ ಕುರ್ತಾ. ಚಳಿಗೆ ಉಣ್ಣೆಯ ನಿಲುವಂಗಿ. ಶಾಲಿಗೆ ಹೋಗುವಾಗ ಟೊಪ್ಪಿ ಹಾಕಿಕೊಳ್ಳಲೇ 
ಬೇಕಿತ್ತು. ಕೇದಾರನ ಟೊಪ್ರಿ ಅಗಾಗ ಕಳೆದು ಹೋಗುತ್ತಿತ್ತು. ಹಾಗಾಗಿ ಕುರ್ತಾ ಜೊತೆಗೆ ಅದನ್ನು 
ಸೇರಿಸಿ ಟಾಕು ಹಾಕಿಡುವ ಉಪಾಯ ಮಾಡಬೇಕಾಯಿತು. ಹಳ್ಳಿ ಹುಡುಗರಿಗೆ ಚಪ್ಪಲಿ 
ಅನವಶ್ಯಕವೆನಿಸಿಕೊಂಡಿತ್ತು. 

ಕೇದಾರ ಕಲಿಯುವುದರಲ್ಲಿ ಚುರುಕಾಗಿದ್ದ. ತುಂಬಾ ಹರಿತವಾದ ಸ್ಮರಣ ಶಕ್ತಿ. ಪಾಠ ಓದುವುದು 
ಅವನ ಮಟ್ಟಿಗೆ ಕೇವಲ ಮೂರು ನಾಲ್ಕು ತಿಂಗಳ ಕೆಲಸ. ರಾಹುಲರೇ ಬರೆದಿದ್ದಾರೆ: "ಓದುವುದು 
ನನಗೆ ಏನೇನೂ ಕಷ್ಟದ್ದಾಗಿರಲಿಲ್ಲ. ವಾಸ್ತವವಾಗಿ 6००२ ತಿಂಗಳ ಓದಿಗಾಗಿ ನನ್ನ ಹನ್ನೆರಡು ತಿಂಗಳು 
ಸುಮ್ಮನೆ ದಂಡವಾಗುತ್ತಿತ್ತು." 

ಡಿಸೆಂಬರ್‌ನಲ್ಲಿ ನಡೆಯುವ ವಾರ್ಷಿಕ ಪರೀಕ್ಷೆಗಾಗಿ ಕೇದಾರ ಅಸಹನೆಯಿಂದ ಕಾಯುತ್ತಿದ್ದ. 
ಪರೀಕ್ಷೆಯ ನಂತರದ ರಜೆಯಲ್ಲಿ ಒಂದೆರಡು ವಾರಗಳಿಗಾಗಿ ತಂದೆಯ ಊರು ಕನೈಲಾಗೆ 
ಹೋಗುತ್ತಿದ್ದ. ಪಂದಹಾದಲ್ಲಿ ಎಷ್ಟು ಬಿಗಿಯೋ, ಕನೈಲಾದಲ್ಲಿ ಅಷ್ಟೇ ಸ್ವಾತಂತ್ರ. ವರ್ಷಕ್ಕೊಮ್ಮೆ 
ಕನೈಲಾಕ್ಕೆ ಹೋಗುತ್ತಿದ್ದುದರಿಂದ ಅಲ್ಲಿ ಆಸುಪಾಸಿನ ಮನೆಯವರೂ ತುಂಬ ಪ್ರೀತಿ ತೋರಿಸುತ್ತಿದ್ದರು. 
ಅಲ್ಲೆಂದರೆ ಕುಣಿದು ಕುಪ್ಪಳಿಸುವುದು, ಬಿಲ್ಲು ಬಾಣ ತಯಾರಿ ಮಾಡುವುದು, ಸಮವಯಸ್ಸರೊಂದಿಗೆ 
ಸೇರಿ ಆಗ ಈಗ ಕೊಳದಲ್ಲಿ ಮೀನು ಹಿಡಿಯಹೋಗುವುದು-ಹೀಗೇ. ಕನ್ನಲಾದ ಮುಸಲ್ಮಾನ 


ಪ್ರಥಮ ಉಡ್ಡಯನ 9 


ಬಳೆಗಾರರ ಮನೆಯಲ್ಲಿ ತಿಂಗಳಿಗೊಮ್ಮೆ ಆಡು ಕೊಯ್ಯುತ್ತಿದ್ದರು. ಹೀಗಾಗಿ ಕೇದಾರನಿಗೆ ಆಗಾಗ 
ಅಲ್ಲಿಂದ ಮಾಂಸವೂ ಸಿಗುತ್ತಿತ್ತು. 

ಪ್ರಾರಂಭದ ಶ್ರೇಣಿಯ ಪರೀಕ್ಷೆಗಳನ್ನು ಪಾಸು ಮಾಡಿದ ಮೇಲಿ ಒಂಭತ್ತು ವರ್ಷದ ಕೇದಾರ 
ಒಂದನೇ ದರ್ಜೆ ಮುಟ್ಟಿದ. ಆ ವರ್ಷ (I902 ಇಸವಿ) ಮಳ ಆರಂಭವಾಗುವುದಕ್ಕಿಂತಲೂ ಮುಂಚಿನ 
ಮಾತು. ಒಂದು ದಿನ ರಾಣೀ-ಕೀ-ಸರಾಯ್‌ ಶಾಲೆಯನ್ನು ಚೊಕ್ಕ ಮಾಡುತ್ತ ಇದ್ದರು. ದಲಸಿಂಗಾರ್‌ 
ಕೂಡಾ ಸೇರಿಕೊಂಡಿದ್ದ. ಮಧ್ಯಾಹ್ನ ಕೆಲಸ ನಿಲ್ಲಿಸಿ ಬಿಟ್ಟ. ಮೈ ಬಿಸಿಯಾಗಿತ್ತು. ಇಡೀ ದೇಹ 
ನೋವಿನಿಂದ ಸಿಡಿಯುತ್ತಿತ್ತು. ಕಣ್ಣು ಕೆಂಪಾಗಿತ್ತು. ಒಂದೆರಡು ಸಲ ವಾಂತಿಯೂ ಆಯಿತು. ಕೇದಾರ 
ದುರ್ಬಲನಾಗಿದ್ದರೂ ಸಹಪಾಠಿಯನ್ನು ಬೆನ್ನಿಗೇರಿಸಿಕೊಂಡು ಹತ್ತು ಹತ್ತು ಹೆಜ್ಜೆ ನಡೆಯುವುದು, 
ಕೂರುವುದು, ಏಳುವುದು ಮಾಡುತ್ತಾ ಅಂತೂ ರಾತ್ರಿಗೆ ಮೊದಲು ಪಂದಹಾಕ್ಕೆ ಕರೆತಂದ. 

ಮಾರನೇ ದಿನ ನಾನೀ ಕಾಲೆರಾ ಹಬ್ಬುತ್ತಿದೆ, ಹುಡುಗನನ್ನು ಕನ್ಫೈಲಾಕ್ಕೆ ಕಳಿಸಿಬಿಡಿ ಎಂದಳು. 

ಕೇದಾರ ಕನೈಲಾಕ್ಕೆ, ತಂದೆತಾಯಿಯರಲ್ಲಿಗೆ ಹೋಗಿ ತಲುಪಿದ. ನೋಡಿದರೆ ಅಲ್ಲಿ ಶತಚಂಡಿಯ 
ಪಾಠ ನಡೆಯುತ್ತಿದೆ, ಕ್ರಮ ಪ್ರಕಾರ ಸಂಸ್ಕೃತದಲ್ಲಿ. ಪಾಠ ಮಾಡುತ್ತಿರುವವರು ಅವನ ಸೋದರತ್ತೆಯ 
ಗಂಡ, ಮಾವ, ಆಸುಪಾಸಿನಲ್ಲೆಲ್ಲ ತನ್ನ ಸಂಸ್ಕೃತ ಜ್ಞಾನಕ್ಕಾಗಿ ಹೆಸರುವಾಸಿಯಾದ ಮಹಾದೇವ 
ಪಂಡಿತ. ಒಂದು ತಿಂಗಳ ಬಳಿಕ ಶತಚಂಡೀ ಪಾಠ ಮುಗಿಯಿತು. ಮಾವ ತನ್ನ ಊರು ಬಭವಲ್‌ಗೆ 
ವಾಪಾಸಾಗುವಾಗ ಕೇದಾರನನ್ನೂ ಜೊತೆಗೆ ಕರೆದುಕೊಂಡು ಹೋದರು, ಅವನಿಗೆ ಸಂಸ್ಕೃತ ಕಲಿಸುವ 
ಉದ್ದೇಶದಿಂದ. ಕೇದಾರ ಮಾವನ ಜೊತೆ ಕುದುರೆ ಏರಿ ಕನ್ನಲಾದಿಂದ ಬಭವಲ್‌ ವರೆಗಿನ ಐದು 
ಕಿಲೊಮೀಟರ್‌ ಪ್ರಯಾಣ ಮಾಡಿದ. ಆತ ಬಛವಲ್‌ಗೆ ಹೋಗುತ್ತಿರುವುದು ಇದೇ ಮೊದಲ ಬಾರಿ. 

ಸುಮಾರು ಒಂದು ವಾರದ ನಂತರ ಮಹಾದೇವ ಪಂಡಿತರು ಕೇದಾರನಿಗೆ "ನತ್ವಾ ಸರಸ್ವತೀ 
ದೇವೀ"ಯಿಂದ ತೊಡಗಿ ಸಾರಸ್ವತ ವ್ಯಾಕರಣ ಪಾಠ ಹೇಳಲು ಸುರು ಮಾಡಿದರು. ಬಭವಲ್‌ನಲ್ಲಿ 
ಆಟ ಕುಣಿತಕ್ಕೆಲ್ಲ ಸ್ವಾತಂತ್ಮವಿತ್ತು. ಕೇದಾರನಿಗೆ ಸಂಸ್ಕೃತ ಓದಿನಲ್ಲಿಯೂ ಮನಸ್ಸು ನೆಟ್ಟಿತು. ಆದರೆ 
ಒಂದು ತಿಂಗಳೂ ಕಳೆದಿಲ್ಲ, ಪಂದಹಾಕ್ಕೆ ಬರಬೇಕೆಂಬ ಒಸಗೆ ಬಂತು. ಪ್ರಥಮ ಸಲ ಸಂಸ್ಕೃತದೊಂದಿಗೆ 
ಜೋಡಿಕೊಂಡ ಸಂಬಂಧ ಬೇಗನೇ ಕಡಿದು ಹೋಯಿತು. ಆದರೆ ಅದೇ ಮೊದಲ ಬಳಭವಲ್‌ 
ಯಾತ್ರೆಯಲ್ಲಿಯೇ ದೀರ್ಪು ಕಾಲದ ಒಂದು ಸ್ಥಾಯೀ ಸಂಬಂಧವೂ ಸ್ಥಾಪನೆಗೊಂಡಿತು. ಮಾವ 
ಮಹಾದೇವ ಪಂಡಿತರ ಸೋದರನ ಮಗ ಯಾಗೇಶ ಕೇದಾರನ ಅತ್ಯಂತ ನಿಕಟ ಸ್ನೇಹಿತನಾದ. 
ಮುಂದಣ ದಿನಗಳಲ್ಲಿ ಕೇದಾರನ ಅನೇಕ ಪ್ರವಾಸಗಳಲ್ಲಿ ಯಾಗೇಶ ಅವನ ಜೊತೆಗಾರನಾಗಿದ್ದ. 

ಕಾಲೆರಾದಲ್ಲಿ ಊರಿನ ಹತ್ತು ಹನ್ನೆರಡು ಮಂದಿ ತೀರಿಕೊಂಡಿದ್ದಾರೆಂದು ಪಂದಹಾ ತಲುಪಿದ 
ಮೇಲಿ ತಿಳಿಯಿತು. ದಲಸಿಂಗಾರ್‌ ಬಚಾವಾಗಿದ್ದ. ಆದರೆ ಅವನ ತಾಯಿ ಅವನ ಶಾಲೆ ಬಿಡಿಸಿದಳು. 
ಕೇದಾರನಿಗೆ ಕೆಲ ದಿನಗಳವರೆಗೆ ಶಾಲೆಗೆ ಹೋಗಲು ಒಬ್ಬಿಬ್ಬ ಜೊತೆಗಾರರು ಸಿಕ್ಕಿದರೂ ಕ್ರಮೇಣ 
ಒಬ್ಬನೇ ಹೋಗತೊಡಗಿದ. ಈಗ ರಾಣೀ-ಕೀ-ಸರಾಯ್‌ ಶಾಲೆ "ಹೈಯರ್‌ ಪ್ರೈಮರಿ : ಆಗಿತ್ತು. 

ಅದೇ ವರ್ಷ (902) ಒಂಭತ್ತರ ಬಾಲಕ ಕೇದಾರನಿಗೆ ವಿಂದ್ಯಾಚಲದಲ್ಲಿ 
ಉಪನಯನವಾಯಿತು, ಅಲ್ಲೇ ಉಪನಯನ ಮಾಡಲು ಅವರು ಹರಕೆ ಹೊತ್ತಿದ್ದರು. ಚಿಕ್ಕಪ್ಪ ಪ್ರತಾಪ 
ಪಾಂಡೇಯ ಜೊತೆ ಕೇದಾರ ಮೊದಲ ಸಲ ರೈಲು ಪ್ರಯಾಣ ಮಾಡಿದ. ಬನಾರಸಿನ ಮೊದಲ 


l0 ರಾಹುಲ ಸಾಂಕೃತ್ಯಾಯನ 


ದರ್ಶನವೂ ಆಯಿತು. ಆತನ-ರಾಹುಲರ-ಮುಂದಣ ಸಾಹಸಪೂರ್ಣ ಯಾತ್ರೆಗಳಿಗೆ ಆಗಲೇ ಇದು 
ಶುಭಾರಂಭ. ವಿಂಧ್ಯಾಚಲಕ್ಕೆ ಹೋಗುತ್ತ ಚಿಕ್ಕಪ್ಪ -ಮಗ ಬವಾರಸಿ ಒಂದು ಮಠದಲ್ಲಿ ತಂಗಿದರು. 
ಗಂಗಾಸ್ನಾನದ ನಂತರ ಎಶ್ಪನಾಥನ ದರ್ಶನ ಮಾಡಿ ಹಿಂದಿರುಗುವಾಗ ಚಿಕ್ಕಪ್ಪ ಒಬ್ಬ 
ಮಣಿಸರಕಿನವನಿಂದ ತನಗೋಸ್ಕರ ಕೆಲ ವಸ್ತುಗಳನ್ನು ಖರೀದಿಸಿದರು. ಕೇರಾರನಿಗೌಗಿ ಎರಡೋ 
ಮೂರೋ ಕಾಸಿಗೆ ಒಂದೆರಡು ಉರ್ದು ಕಥೆ ಪುಸ್ತಕಗಳನ್ನು ಕೊಂಡರು. 
ಕೇದಾರ ಅದೇ ದಿನ ಆ ಪುಸ್ತಕಗಳನ್ನು ಓದಿ ಮುಗಿಸಿದ. ಮರುದಿನ ಬೆಳಿಗ್ಗೆ ಚಿಕ್ಕಪ್ಪನಿಗೆ ಹೇಳದೇನೇ 
ಮೆಲ್ಲಗೆ ರಸ್ತೆಗಿಳಿದು ಹಲವು ತಿರುವುಗಳಲ್ಲಿ ತಿರುಗಿ ಚೌಕಕ್ಕೆ ಬಂದು ಮುಟ್ಟಿಕೊಂಡ. ಅದೇ 
ಸರಕಿನವನಿಂದ ಎರಡೆರಡು ಪೈಸೆಗೆ ಛ್ಲರೇಳು ಪುಸ್ತಕಗಳನ್ನು ಕೊಂಡು ಹಿಂದಿರುಗುವಾಗ ದಾರಿಯಲ್ಲಿ 
ಕಂಗಾಲಾಗಿದ್ದ ಚಿಕ್ಕಪ್ಪ ಎದುರಾದರು. ಬನಾರಸಿನಂತಹ ಪಟ್ಟಣದಲ್ಲಿ ಹಳ್ಳಿ ಹುಡುಗನೊಬ್ಬ 
ತಿರುಗುವುದೆಂದರೆ ಭಯದ ಮಾತೇ ಸರಿ. ಕಳೆದು ಹೋದ ಹುಡುಗ ಸಿಕ್ಕಿದ ०४४० ನೆಮ್ಮದಿಯ 
ಉಸಿರು ಬಿಟ್ಟರು. | 
ಮುಂದಣ ಸಾಹಸಮಯ ಸಂಚಾರಗಳಿಗೆ ಪ್ರೇರಣಾಪ್ರದ ಗುರುಮಂತ್ರ ಕೂಡ ಕೇದಾರನಿಗೆ 
ಶೀಘುವೇ ದೊರಕಿತು. ಎರಡನೇ ದರ್ಜೆ ಪಾಸಾಗಿ ಮೂರನೇ ದರ್ಜೆಗೆ ಬಂದಾಗ ಉರ್ದು ಹೊಸ 
ಪಠ್ಯದಲ್ಲಿ ಒಂದು ಪದ್ಯ ಓದಲು ಸಿಕ್ಕಿತು. 
ಸೈರ್‌ ಕರ್‌ ದುನಿಯಾಂ ಕೀ ಗಾಫಿಲ್‌ ಜಿಂದಗಾನೀ ಫಿರ್‌ ಕಹಾಂ ? 
ಜಿಂದಗೀ ಗರ್‌ ಕುಛ್‌ ರಹೀ ತೋ ನೌಜವಾನೀ ಫಿರ್‌ ಕಹಾಂ? 
(ಸಂಚರಿಸು ಲೋಕ, ಎಲೆ ಮೂರ, ಇನ್ನೆಲ್ಲಿದೆ ಜೀವನ? 
ಇರುವುದಾದರೆ ಬದುಕು ಕೊಂಚ, ಎಲ್ಲಿ ? ಇಲ್ಲೇ ಯೌವನ) 
"ಆ ಪದ್ಮ ನನ್ನ ಮನಸ್ಸು ಮತ್ತು ಭವಿಷ್ಯದ ಮೇಲೆ ಆಳವಾದ ಪ್ರಭಾವ ಬೀರಿತು" ಎಂದಿದ್ದಾರೆ 
ರಾಹುಲಜೀ. 
ಹನ್ನೊಂದು ವರ್ಷದ ಕೇದಾರ (I904) ಈಗ ಮೂರನೇ ದರ್ಜೆಯ ವಿದ್ಯಾರ್ಥಿ. ಎರಡು 
ವರ್ಷದ ನಂತರ ದಲಸಿಂಗಾರ್‌ನನ್ನು ಪುನಃ ಶಾಲೆಗೆ ಸೇರಿಸಿದಾಗ ಕೇದಾರನಿಗೆ ಆದ ಸಂತೋಷ 
ಅಷ್ಟಿಷ್ಟಲ್ಲ. ಆದರೆ ಆ ಸಂತೋಷ ಬಹಳ ದಿನ ಉಳಿಯಲಿಲ್ಲ. ದಲಸಿಂಗಾರ್‌ ತೀವ್ರ ಕಾಹಿಲೆ ಬಿದ್ದು 
ತೀರಿಕೊಂಡ! ಕೇದಾರನ ಕಿಶೋರ ಮನಸ್ಸಿಗೆ ಸಾವಿನ ಮೊತ್ತಮೊದಲ ಆಘಾತದ ಅನುಭವ. 
ಒಂದು ವರ್ಷದ ಹಿಂದೆಯೇ ರಾಣೀ-ಕೀ-ಸರಾಯ್‌ಗೆ ರೈಲು ಬಂದಿತ್ತು. ರೈಲು ಮತ್ತು ಫ್ಲೇಗಿನ | 
ನಡುವೆ ಅಭೇದ್ಯ ಸಂಬಂಧವಿದೆ ಎಂದು ಜನ ಭಾವಿಸಿದ್ದರು. I904ನೇ ಇಸವಿಯ ಕೊನೆಯ 
ತಿಂಗಳುಗಳಲ್ಲಿ ನಿಜಕ್ಕೂ ಇಲಿಗಳು ಬೀಳಲಾರಂಭಿಸಿದುವು. ಶಾಲೆಯನ್ನು ಮೂರು ಕಿಲೋಮೀಟರ್‌ 
ದೂರದ ಒಂದು ಹಳ್ಳಿಗೆ ಸ್ಥಳಾಂತರಿಸಿದರು. ಪಂದಹಾದಲ್ಲಿಯೂ ಫ್ಲೇಗು ಹಬ್ಬುತ್ತಿದ್ದ ಕಾರಣ ಕೇದಾರ 
ಶಾಲೆಯಲ್ಲಿಯೇ ಉಳಿಯಬೇಕಾಯಿತು. ಇದೇ ಮೊದಲಾಗಿ ಸ್ಪತಃ ಅಡುಗೆ ಮಾಡಿಕೊಳ್ಳಬೇಕಾಗಿ 
ಬಂತು. 
ಆ ವರ್ಷವೇ ಯಾಗೇಶನ ವಿವಾಹ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಕೇದಾರ ಬಛವಲ್‌ಗೆ ಹೋದ. 
ಹಿರಿಯನ್‌ನಾದ್ದರಿಂದ ಮದುಮಗಳ ಕೊರಳಲ್ಲಿ ಕೆಂಪುದಾರ ಹಾಕುವ ಶಾಸ್ತ್ರವನ್ನು ಪೂರೈಸಿದ. 


ಪ್ರಥಮ ಉಡ್ಡಯನ ll 


ಜೀವನದಲ್ಲಿ ಪ್ರಥಮ ಸಲ ಚಪ್ಪಲಿ ಮೆಟ್ಟಿದ್ದು ಆಗಲೇ. ಆತ ದಿಬ್ಬಣಿಗನಾಗಿ ಹೋಗಿದ್ದು ಕೂಡ ಇದೇ 
ಮೊದಲು. 

ಆ ವರ್ಷವೇ ಕೇದಾರನ ವಿವಾಹವೂ ಆಯಿತು. ಫ್ಲೇಗು ಹಬ್ಬುತ್ತಲೇ ಇತ್ತು. ಬೇಸಗೆಯ ರಜೆಗೆ 
ಕೇದಾರ ಪಂದಹಾಕ್ಕೆ ಬಂದಿದ್ದ. ಒಂದು ದಿನ ನಾನಾನ ಮಾವನ ಮನೆಯ ಒಬ್ಬ ಸಜ್ಜನ, ಬಹುಶಃ 
ಮೊದಲೇ ಅರೆ ಒಪ್ಪಿಗೆಯ ಬಲದ ಮೇಲೆ, ತಿಲಕವಿರಿಸಲು ಏಕಾಏಕಿ ಬಂದುಬಿಟ್ಟರು. ನಾನಾ 
ಕೇದಾರನನ್ನು ರಹಸ್ಯವಾಗಿ ಕನೈಲಾಕ್ಕೆ ಕಳಿಸಿದರು. ತಿಲಕವಿಟ್ಟು ಹೋಗಲು ಬಂದ ಜನ, ಮರುದಿನ 
ಸ್ವತಃ ಕನ್ಸೆಲಾಕ್ಕೆ ಧಾವಿಸಿದರು. ಸಾಕಷ್ಟು ವಾದ-ವಿವಾದದ ನಂತರ ಸರಿರಾತ್ರಿಯಲ್ಲಿ 
ತಿಲಕವೇರಿಸಿದರು. ಅದೇ ಬೇಸಿಗೆಯಲ್ಲಿ ಒಂದು ಸಣ್ಣ ದಿಬ್ಬಣ ಹೊರಟಿತು. ಕೇದಾರನ ಮದುವೆ 
ನಡೆದು ಬಿಟ್ಟಿತು. 

"ಆಗ ಹನ್ನೊಂದು ವರ್ಷದವನಾಗಿದ್ದ ನನಗೆ ಎಲ್ಲವೂ ತಮಾಷೆಯಾಗಿ ಕಂಡಿತು. ಇಡೀ ಜೀವನದ 
ಬಗ್ಗೆ ಯೋಚಿಸಿದಾಗ ನನ್ನಲ್ಲಿ ಸಮಾಜದ ವಿರುದ್ಧ ವಿದ್ರೋಹದ ಪ್ರಥಮ ಅಂಕುರ ಮೊಳೆಯುವಂತೆ 
ಮಾಡಿದ ಮೊದಲ ಘಟನೆ ಇದು. ನಾನು ಹದಿನೈದು ವರ್ಷದವನಾಗಿದ್ದಾಗಲೇ ಅದನ್ನು ಸಂಶಯ 
ದೃಷ್ಟಿಯಿಂದ ನೋಡತೊಡಗಿದ್ದೆ. ಹನ್ನೊಂದು ವರ್ಷದ ಅಪ್ರಾಪ್ತ ವಯಸ್ಸಿನಲ್ಲಿ ನನ್ನ ಜೀವನವನ್ನೇ 
ಮಾರುವ ಅಧಿಕಾರ ಮನೆಯವರಿಗಿಲ್ಲ-ಎಂಬ ಉತ್ತರವನ್ನು ನಾನು ಅವತ್ತೇ ಆ ಹಿರಿಯರಿಗೆ ಕೊಟ್ಟು 
ಬಿಟ್ಟಿದ್ದರೆ? ನಾನು ಅದನ್ನು ಎಂದಿಗೂ ಮದುವೆ ಅಂತ ತಿಳಿಯಲಿಲ್ಲ, ಆ ಜವಾಬ್ದಾರಿ ನನ್ನ ಮೇಲಿದೆ 
ಎಂದೂ ಭಾವಿಸಲಿಲ್ಲ" ಎಂದಿದ್ದಾರೆ ರಾಹುಲಜೀ. 

ಪ್ಲೇಗು ಇದ್ದರೂ, ರಾಣೀ-ಕೀ-ಸರಾಯ್‌ ಶಾಲೆಯಲ್ಲಿ ಕೇದಾರನ ಓದು ನಡೆಯುತ್ತಲೇ ಇತ್ತು. 
ಬಿಟ್ಟು ಬಿಟ್ರು ಹೋಗುವ ಅಧ್ಯಾಪಕರಿಂದಾಗಿ ಒದು ಕುಂಟುತ್ತಲೇ ಸಾಗಿತ್ತು. ಹದಿಮೂರು ಹದಿನಾಲ್ದು 
ಮಕಳಿದ್ದ ನಾಲ್ಕನೇ ದರ್ಜೆಯಲ್ಲಿ ಕೇದಾರ ಉರ್ದು ಕಲಿಯುತ್ತಿದ್ದ ಏಕೈಕ ವಿದ್ಯಾರ್ಥಿಯಾಗಿದ್ದ. 
ವಾರ್ಷಿಕ ಪರೀಕ್ಷೆಯಲ್ಲಿ ಪಾಸಾದವರು ಇಬ್ಬರು ಮ್ರಾತ್ರ. ಒಬ್ಬ ಕೇದಾರ, ಮತ್ತೊಬ್ಬ ಗಿರಿಧಾರಿ. 

ಕೇದಾರನ ತಾಯಿ ಕೆಲ ತಿಂಗಳಿಂದ ಕಾಹಿಲೆ ಮಲಗಿದ್ದಳು. ಹಿರಿಯ ಮಗ ಕೇದಾರನಲ್ಲದೆ ಈಗ 
ಮತ್ತೆ ಮೂವರು ಗಂಡುಮಕ್ಕಳಿದ್ದರು. ಅವರು ಶ್ಯಾಮಲಾಲ, ರಾಮಧಾರಿ ಮತ್ತು ಶ್ರೀನಾಥ. 
ರಾಮಪ್ಕಾರೀ ಎಂಬ ಒಬ್ಬ ಮಗಳು. ಶ್ರೀನಾಥ ಹುಟ್ಟಿದಂದಿನಿಂದ ತಾಯಿ ಹಾಸಿಗೆ ಹಿಡಿದಿದ್ದಳು. 
ಕೊನೆಗೆ, I905ನೇ ಇಸವಿಯ ಅಂತ್ಯದಲ್ಲಿ ಆಕೆ ತೀರಿಕೊಂಡಳು. ಕೇದಾರನಿಗೆ ತಾಯಿ ಸತ್ತು ಸ್ವಲ್ಲ 
ಸಮಯದ ನಂತರ ಸುದ್ದಿ ಮುಟ್ಟಿತು. ಕೆಲ ದಿನಗಳ ಕಾಲ ಮನಸ್ಸು ವ್ಯಾಕುಲದಲ್ಲಿತ್ತು. ಆದರೆ ನಾನಿಯ 
ಧಾರಾಳ ಪ್ರೀತಿ ಅದನ್ನು ಮರೆಸಿತ್ತು. ನಾನೀಯನ್ನು ಆತ "ಅಮ್ಮ' ಎಂದೇ ಕರೆಯುತ್ತಿದ್ದನಷ್ಟೆ. 

ರಾಣೀ-ಕೀ-ಸರಾಯ್‌ನಲ್ಲಿ ಓದು ಮುಗಿಯುತ್ತಲೂ ಹದಿಮೂರು ವರ್ಷದ ಕೇದಾರನಾಧನನ್ನು 
ಪಂದಹಾದಿಂದ ಸುಮಾರು ಆರು ಕಿಲೋಮೀಟರ್‌ ದೂರದ ನಿಜಾಮಾಬಾದ್‌ ಕಸಬಾದಲ್ಲಿನ ಮಿಡ್ಹ್‌ 
ಸ್ಕೂಲಿಗೆ ಸೇರಿಸಿದರು. ಒಂದು ಠಾಕುರ್‌ವಾಡಿಯಲ್ಲು ಉಳಕೊಳ್ಳುವ ವ್ಯವಸ್ಥೆ ಮಾಡಿದರು ನಾನಾ. 
ಪ್ಲೇಗು ಹೊರಟು ಹೋದ 3०००, ,9098९ ಎಪ್ರಿಲ್‌ನಲ್ಲಿ ಓದು ಕ್ರಮವಾಗಿ ಸುರುವಾಯಿತು. 
ಕೇದಾರನಿಗಿಂತ ಹೆಚ್ಚು ಓದಿದವರು ಈಗ ನಾನಾನ ಹಳ್ಳಿಯಲ್ಲಾಗಲಿ ಅಥವಾ ಕನ್ಫಲಾದಲ್ಲಿಯಾಗಲಿ 
ಯಾರೂ ಇರಲಿಲ್ಲ. 


I2 ರಾಹುಲ ಸಾಂಕೃತ್ಯಾಯನ 


ನಿಜಾಮಾಬಾದ್‌ನಲ್ಲಿ ಕೇದಾರನಿಗೆ ಎಲ್ಲವೂ ಹೊಸತು. ಹೊಸ ಸೇಹಿತರು, ಜೊತೆಗಾರರು 
ಹೊಸ ಅಧ್ಯಾಪಕರು, ಮನೋರಂಜನೆಗೂ ಹೊಸ ಸಾಧನಗಳು ಓದುವುದರಲ್ಲಿ ಗಟ್ಟಗನಾದ 
ಕೇದಾರ ಮೂರು ನಾಲ್ದು ತಿಂಗಳುಗಳಲ್ಲಿ ಕ್ಲಾಸಿನಲ್ಲಿ ಎಲ್ಲರಿಗಿಂತ ಮುಂದಿದ್ದ. ಗಣಿತವೆಂದರಂತೂ 
ಉಳಿದವರ ಜೀವ ನಡುಗುತಿದ್ದರೆ, ಅವನಿಗದು ಎಡಗೆ ಆಟ. ಪಂಡಿತ ಸೀತಾರಾಮ ಶೋತಿಯರು 
ಗಣಿತ ಮತ್ತು ಹಿಂದಿ ಕಲಿಸುತಿದ್ದರು. ಅವರು ಹಿಂದೀ ಕವಿ ಪಂಡಿತ ಅಯೋಧಾ ಸಿಂಹ ಉಪಾಧಾಯ 
ಹರಿ ಔಧ್‌'ರ ವಿದ್ಮಾರ್ಥಿ. "ಹರಿ ಔಧ್‌” ಅವರು ಹುಟಿದ್ದೂ ನಿಜಾಮಾಬಾದ್‌ನಲಿಯೇ ಅಲ್ಲಿ 
ಅವರು ಮುಖ ಆದಾ ಪಕರಾಗಿದ್ದರು 

907ರ ಮಾರ್ಚ್‌ನಲ್ಲಿ ಪರೀಕ್ಷೆ ಮುಗಿಸಿ ಕೇದಾರ ಪಂದಹಾಕಿ ಬಂದರೆ ಅಲ್ಲಿ ಇನೂ ಪೇಗ್‌ 
ಹರಡುತ್ತಲೇ ಇತ್ತು. ನಾನೀ ಅವನನ್ನು ಕನೆಲಾಗೆ ಕಳಿಸಿದಳು. ಆಲಿ ಒಂದರಡು ದಿನವಿದ್ದು ಅಲಿಂದ 
ಬಛವಲ್‌ಗೆ ಹೋದ. ಅಲ್ಲಿ ಹರಟಿಗೆ ಮತು ಕುಣಿತಕೆ ಯಾಗೇಶ ಮತಿತರ ಓರಿಗೆಯ ಹುಡುಗರಿದರು 
ಬಭವಲ್‌ನಲ್ಲಿದ್ದಾಗಲೇ ಕೇದಾರನ ನಾನೀ ಪೇಗಿಗೆ ಬಲಿಯಾದಳಲೆಂಬ ಸುದಿ ಬಂತು 

ಪರೀಕ್ಷೆಯ ಫಲಿತಾಂಶ ಹೊರ ಬಿದ್ದ ಮೇಲೆ ಕೇದಾರ ನಿಜಾಮಾಬಾದ್‌ಗೆ ಹೋದ. ಮನಸಿನಲಿ 
ಸಂಚಾರದ ಆಸೆ ಗರಿಕೆದರಿತು. ಊಟಕೆಂದು ಇಟಿದ ಹಿಟು, ಆಕಿಯನು ಪೇಟಿಯಲ್ಲಿ ಮಾರಿ ಸಿಕಿದ 
ಒಂದೂವರೆ-ಎರಡು ರೂಪಾಯಿ ಹಿಡಿದು, ಹತಿರದ ಒಂದು ಸೇಶನ್‌ ತಲುಪಿ ಬನಾರಸಿನ ರೈಲು 
ಹಿಡಿದ. ಮನಸ್ಸಿನಲ್ಲಿ ಮತ್ತು ನಾಲಗೆಯಲ್ಲಿ ಪ್ರೇರಣೆಯ ಸಾಲುಗಳ ಗುನುಗು: 'ಸೈರ್‌ ಕರ್‌ ದುನಿಯಾ 
ಕೀ ಗಾಫಿಲ್‌.....ನೌಜವಾನೀ ಫಿರ್‌ ಕಹಾಂ?' 

ಬನಾರಸ್‌ ಸೇಶನ್‌ ತಲುಪಿದ ಕೇದಾರ ಹಿಂದಿನ ಸಲ ಬಂದಾಗ ಪರಿಚಯವಾದ ಮಠದ 
ಹತ್ತಿರದ ಒಂದು ಗುಡಿಗೆ ಹೋಗಿ ರೊಟಿ ಮಾಡಿಕೊಂಡು ತಿಂದ. ಸಂಜೆಯೊಳಗೆ ದೃದ ಪ್ರಭಾವ 
ಸಾಕಷು ಕರಗಿತು, ಮನೆಗೆ ಹಿಂದಿರುಗಲು ನಿರ್ಧರಿಸಿ ರಾತ್ರಿಯ ಗಾಡಿಗೆ, ನಾನಾನ ಭಯದಿಂದ 

೦ದಹಾಕ್ಕೆ ಹೋಗದೆ ಕನ್ನೆಲಾದ ದಾರಿ ಹಿಡಿದ. 

ಕೇದಾರನ ಈ ಪ್ರಥಮ ಉಡ್ಡಯನ ವಿಫಲವಾದರೇನಂತೆ ? ಮುಂದಿನ ದೀರ್ಣ ದೂರದ 

ಉಡಾವಣೆಗಳಿಗೆ ಇನ್ನು ಹೆಚ್ಚು ವಿಳಂಬವಿರಲಿಲ್ಲ. 


ಕಲ್ಕತ್ತಾ ಚಲೋ 


ನಾನೀಯ ನಿಧನದ ನಂತರ ಕೇದಾರ ಮತ್ತು ಅವನ ತಂಗಿ ರಾಮಪ್ಕಾರೀ ಇಬ್ಬರೂ ಸೇರಿ ಮನೆ 
ಸಂಭಾಳಿಸುತ್ತಿದ್ದರು. ಒಂದು ದಿನ ತಪ್ಪಲೆಯಲ್ಲಿ ಬೆಣ್ಣೆ ಕರಗಿಸಿ ತುಪ್ಪ ಮಾಡಿದರು. ಬೆಕ್ಕಿನ ಕಣ್ಣಿಗೆ 
ಬೀಳದಂತೆ ಮಣ್ಷಿನ ಪಾತ್ರೆಯನ್ನು ಅದರ ಮೇಲೆ ಬೋರಲು ಹಾಕಿದರು. ರಾತ್ರಿಯ ಕತ್ತಲಲ್ಲಿ 
ಬೋರಲು ಪಾತ್ರೆಯ ಅಂಚು ತಪಲೆಯ ಮೇಲೆ ಬಿದ್ದಿದೆ ಎಂದು ತಿಳಿಯಲಿಲ್ಲ. ಬೆಳಗೆದ್ದು ನೋಡಿದರೆ 
ಎಲ್ಲಾ ತುಪ್ಪ, ಸುಮಾರು ಎರಡು ಸೇರು, ನೆಲದ ಮೇಲೆ ಹರಡಿಕೊಂಡಿದೆ ! ನಾನಾ ಈಗ ಖಂಡಿತಾ 
ಸಿಟಿಗೇಳುತ್ತಾರೆ ಎಂದುಕೊಂಡ ಕೇದಾರ, ಎತ್ತು ಮಾರಿ ಬಂದ ಇಪ್ಪತ್ತೆರಡು ರೂಪಾಯಿ ಎತ್ತಿಕೊಂಡು, 
ರಾಣೀ-ಕೀ-ಸರಾಯ್‌ ಸ್ರೇಶನ್ನಿಗೆ ನಡೆದೇ ಬಿಟ್ಟ. 

ಆಗ ಆತನಿಗೆ ಹದಿನಾಲ್ದು ವರ್ಷ. ಬನಾರಸ್‌ ಮತ್ತು ವಿಂಧ್ಯಾಚಲದವರೆಗಿನ ಮಾರ್ಗ ಅವನಿಗೆ 
ಗೊತ್ತಿತ್ತು. ಕೆಲ ದಿನಗಳವರೆಗೆ ಬನಾರಸ್‌, ಮುಗಲ್‌ ಸರಾಯ್‌, ವಿಂಧ್ಯಾಚಲಗಳ ನಡುವೆ 
ಬರುವುದು, ಹೋಗುವುದು ನಡೆಯಿತು. ಹೀಗೆ ಸಾಕಷ್ಟು ಕಾಸೂ ಹುಡಿಯಾಯಿತು. ತುಪ್ಪ ದಂಡ 
ಮಾಡಿದ ತಪ್ರಂತೂ ಆಗಿ ಹೋಗಿತ್ತು, ಈಗ ಅದರೊಂದಿಗೆ ದುಡ್ಡು ಕದ್ದು ಖರ್ಚು ಮಾಡಿದ 
ಅಪರಾಧವೂ ಸೇರಿಕೊಂಡಿತು. ಕೊನೆಗೆ ಕೇದಾರ ಮನಸ್ಸಿನಲ್ಲೇ ನಿರ್ಣಯಿಸಿದ-ಚಲೋ ಕಲ್ಕತ್ತಾ. 

ಹೌರಾ ಸ್ವೀಶನ್ನಿನಲ್ಲಿ ಇಳಿದರೆ ಅಲ್ಲಿಯ ಜನದಟ್ಟಣಿ ಅವನನ್ನು ದಂಗಾಗಿಸಿತು. ಸೇತುವೆ, ಘಾಟ್‌ 
ಎತ್ತರೆತ್ತರದ ಕಟ್ಟಡಗಳನ್ನು ನೋಡುತ್ತ ಹೋದಂತೆ ಮನಸ್ಸಿಗೆ ಆತಂಕ ಕವಿಯಿತು. ಸ್ಪೇಶನ್ನಿನ 
ಪ್ರಯಾಣಿಕರ ಕೋಣೆಗೆ ಹಿಂದಿರುಗಿ ಒಂದು ಕಂಬಕ್ಟೊರಗಿ ಕುಳಿತುಕೊಂಡ. ಈಗ ಎಲ್ಲಿಗೆ ಹೋಗಲಿ, ' 
ಯಾರ ಬಳಿಗೆ ಎಂಬ ಚಿಂತೆ ಹತ್ತಿತು. 

ಬಹಳ ಹೂತ್ತಿನ ನಂತರ ಧೋತಿ, ಕುರ್ತಾ, ಟೊಪ್ಪಿ ಧರಿಸಿದ್ದ ಅವನದೇ ವಯಸ್ಸಿನ ತೆಳ್ಳಗೆ 
ಬೆಳ್ಳಗಿರುವ ಹುಡುಗನೊಬ್ಬ ಅವನ ಬಳಿಗೆ ಬಂದ. ಆತನಾಗಲೇ ಕೇದಾರನ ಸ್ಥಿತಿಯನ್ನು ಊಹಿಸಿದ್ದ. 
ಕಾರಣ, ಅವನೂ ಶಾಲೆ ಬಿಟ್ರು ಕೇದಾರನಂತೆ ಕಲ್ಪತ್ಪಾಕ್ಕೆ ಓಡಿ ಬಂದಿದ್ದ. ಆತ ಹಂಡಿಯಾ 
ತಹಸೀಲಿನವನು, ಹೆಸರು ಮಹಾದೇವ ಪ್ರಸಾದ, ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಒಬ್ಬ 
ತರುಣನೊಂದಿಗೆ ವಾಸ ಮಾಡುತ್ತಿದ್ದಾನೆ. ಚಪ್ಪರದ ಹಾಗಿನ ಒಂದು ವಸತಿಯಲ್ಲಿ, ತಿಂಗಳಿಗೆ 
ಎಂಟಾಣಿ ಬಾಡಿಗೆ ಅಂತೆಲ್ಲ ಮಾತಾಡುತ್ತ ಇದ್ದಂತೆ ತಿಳಿಯಿತು. 

ಆತ ಕೇದಾರನನ್ನು ತಾನಿರುವಲ್ಲಿಗೆ ಕರೆದುಕೊಂಡು ಹೋಗಿ ತನ್ನ ತರುಣ ಜೊತೆಗಾರನ ಪರಿಚಯ 
ಮಾಡಿಸಿದ. ಕೆಲಸ ಹುಡುಕುತ್ತಾ ಇರೋಣ. ಏನು ಸಂಪಾದನೆಯಾಗುತ್ತದೋ ಅದನ್ನು ಒಟ್ಟು 
ಸಂಪಾದನೆ ಅಂತ ಗಣಿಸಿ ದಿನಗಳೆಯೋಣ ಎಂದು ಅವರೊಳಗೆ ಒಪ್ಪಂದವಾಯಿತು. | 

ಹೀಗೆ ಅನೇಕ ದಿನಗಳು ಕಳೆದವು. ಒಂದು ದಿನ ಕೇದಾರ ಅಂಗಡಿಗಳಲ್ಲಿ ಇಣಕು ಹಾಕುತ್ತಾ 


4 | ರಾಹುಲ ಸಾಂಕೃತ್ಯಾಯನ 


ಹ್ಯಾರಿಸನ್‌ ರಸ್ತಿ (ಈಗಿನ ಮಹಾತ್ಮಾ ಗಾಂಧಿ ರಸ್ತೆಯಲ್ಲಿ ಬರುತ್ತಿರುವಾಗ ಧೋತಿ, ಕೋಟು, ಚಪ್ರಟಿ 
ಟೊಪ್ರಿ ಧರಿಸಿ, ಛತ್ರಿ ಹಿಡಿದ ಒಬ್ಬ ಮುದುಕರು ಸಿಕ್ಕಿದರು. ಅವರ ಹೆಸರು ಬಿಂದಾಪ್ರಸಾದ ಪಾಠಕ್‌. 
ಅವರು ಮೂಲತಃ ಮುರಾದಾಬಾದಿನವರು. ಮೊದಲು ಕಲ್ಪತ್ತೆಯಲ್ಲಿ ಅವರಿಗೆ ಒಳ್ಳೆಯ ವಹಿವಾಟು 
ಇತ್ತು. ಆದರೆ ಈಗ ಸಣ್ಣ ಪುಟ್ಟ ದಲಾಲಿ ಮಾಡಿಕೊಂಡು ದಿನ ದೂಡುತ್ತಿದ್ದರು. ಬೇಕಾದರೆ ಕೇದಾರ 
ತನ್ನ ಜೊತೆ ಇರಬಹುದು ಎಂದು ಅವರು ಜೇಳಿದರು. 

ಕೇದಾರ ಪಾಠಕರೊಂದಿಗೆ ಇರತೊಡಗಿದ. ಅವರ ತಿಂಗಳ ಆದಾಯ ಮೂವತ್ತು-ನಲ್ಪತ್ತು 
ರೂಪಾಯಿ. ಅದರಲ್ಲಿ ತಿಂಗಳಿಗೆ ಐದು ರೂಪಾಯಿ ಮನೆ ಬಾಡಿಗೆ ಕೊಡುತ್ತಿದ್ದರು. ಉಳಿದ ಹಣ 
ಇಬ್ಬರ ಊಟ ತಿಂಡಿಗೆ ಸಾಕಾಗುತ್ತಿತ್ತು. ಮನೆ ಸ್ವಚ್ಛಗೊಳಿಸುವುದು, ಚಿಲುಮೆ ತುಂಬಿಸಿಡುವುದು, 
ನೀರು ತುಂಬಿಸುವುದು-ಎಲ್ಲ ಕೇದಾರನ ಕೆಲಸ. ದಲಾಲಿ ಕೆಲಸದಲ್ಲೂ ಅವನು ಅವರಿಗೆ ಸಹಾಯ 
ಮಾಡುತ್ತಿದ್ದ. ಕೆಲ ದಿನಗಳ ಬಳಿಕ ಪಾಠಕರು ಕೇದಾರನಿಗೆ ಇಂಗ್ಲಿಷ್‌ ಕಲಿಸಲಾರಂಭಿಸಿದರು. ಅವರು 
ಅವನನ್ನು ಒಂದು ಶಾಲೆಗೂ ಸೇರಿಸಿ ಬಿಟ್ಟರು! 

ಮನೆಯಿಂದ ಕಾಗದ ಬರಲು ಶುರುವಾಗಿತ್ತು. ಊರಿಗೆ ವಾಪಸಾಗುವಂತೆ ಕೇಳಿ, ನಾನಾ ಪದೇ 
ಪದೇ ಅವನಿಗೆ ಪತ್ರ ಬರೆಯುತ್ತಿದ್ದರು. ಕೊನೆಗೆ ಕೇದಾರನ ಮನಸ್ಪೂ ಮನೆಗೆ ಹಿಂದಿರುಗಲು 
ಚಂಚಲಗೊಂಡಿತು. ಹಣವೂ ಬಂತು. ಒಂದು ದಿನ ಪಾಠಕರು ಕೇದಾರನನ್ನು ಹೌರಾ ಸ್ಟೇಷನ್ನಿನಲ್ಲಿ 
ಗಾಡಿಯಲ್ಲಿ ಕೂಡಿಸಿದರು. 

ಹೀಗೆ ಕಲ್ಪತ್ತೆಯಲ್ಲಿ ನಾಲ್ಕು ತಿಂಗಳು ಇದ್ದು ಕೇದಾರ ಮನೆಗೆ ಹಿಂದಿರುಗಿದ. ಒಂದು ವರ್ಷದ ಓದು 
ವ್ಯರ್ಥವಾಗಿತ್ತು. ನಿಜಾಮಾಬಾದ್‌ ಶಾಲೆಯಲ್ಲಿ ಪ್ರನಃ ಹೆಸರು ದಾಖಲಾಯುತ್ತು ಆರನೇ ದರ್ಜೆಗೆ. 
(ಮಿಡ್‌ ಸ್ಫೂಲಿನ ಅಂತಿಮ ದರ್ಜೆ)-ಸಹಪಾಠಿಗಳೆಲ್ಲ ಬದಲಾಗಿದ್ದರು. ಪಠ್ಯಗಳು ಕೂಡ. ಮೂರು 
ನಾಲ್ಬು ತಿಂಗಳಲ್ಲೇ ಕೇದಾರ ದರ್ಜೆಗೆ ಪ್ರಥಮನೆನಿಸಿಕೊಂಡ. 

ನಾನಾ ತನ್ನ ಆಸ್ತಿ-ಪಾಸ್ತಿಯನ್ನೆಲ್ಲ ಮೊಮ್ಮಗನ ಹೌಸರಿಗೆ ಬರೆದಿದ್ದರು. ಹಾಗಾಗಿ ಅವರ 
ದಾಯಾದಿಯ ಮಗ ಸಿಟ್ಟಾಗಿದ್ದ. ವ್ಯಾಜ್ಯ ಕೂಡ ನಡೆದು ಕೊನೆಗೆ ರಾಜಿಯಾಯಿತು. ನಂತರ ನಾನಾ 
5; ७०६ ಹೊರಟು ಹೋದರು. 

ಕೇದಾರ ನಿಜಾಮಾಬಾದ್‌ನಲ್ಲಿ ಓದುತ್ತಾ ಇದ್ದ ಸಮಯದಲ್ಲಿ ಇತ್ತ ಅವನ ತಂಗಿ ರಾಮಪ್ಯಾರಿ 
ತೀರಿಕೊಂಡಳು. ಕನ್ವಲಾಕ್ಕೆ ಬಂದಾಗಲೇ ಅವನಿಗೆ ಆ ಸುದ್ದಿ ತಿಳಿದದ್ದು. ತಂಗಿಯ ಬಗ್ಗೆ ಅಪಾರ ಪ್ರೀತಿ 
ಹೊಂದಿದ್ದ ಆತನಿಗೆ ಆಕೆಯ ಸಾವು ಬಹಳ ಆಳವಾದ ನೋವು ಉಂಟುಮಾಡಿತು. 

ಇಡೀ ಜಿಲ್ಲೆಯ ಮಿಡ್ಜ್‌. ಸ್ಫೂಲಿನ ವದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಆಜಮ್‌ಗಢ ಮಿಶನ್‌ 
ಸ್ಕೂಲಿನಲ್ಲಿ ನಡೆಯಿತು. ಕೇದಾರ ರಾಣೀ-ಕೀ-ಸರಾಯ್‌ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿದ್ದಾಗ 
ಅವನ ನಾನಾ ಇದೇ ಮಿಶನ್‌ ಸ್ಕೂಲಿನ ಬಗ್ಗೆ ಆಗಾಗ ಹೇಳುತ್ತಿದ್ದರು-'ಉರ್ದು ಕಲಿತಾಗಲಿ, ಮತ್ತೆ 
(ಮಿಡ್ಡ್‌ ಸ್ಕೂಲಿನ ಹೆಡ್‌ ಮಾಸ್ಟರ್‌) ಪಾದರೀ ಸಾಹೇಬರಿಗೆ ಒಂದು ಮಿಲಿಟರಿ ಸಲಾಮು ಹೊಡೆದು 
ಅವನನ್ನು ಅಲ್ಲಿಗೆ ಸೇರಿಸಿಯೇ ಶುದ್ದ 

ಆದರೆ ಇದರ ನೌಬತ್ತೇ ಬರಲಿಲ್ಲ. ಮಿಡ್ಲ್‌ ಸ್ವೂಲಿನ ಪರೀಕ್ಷೆ ಕೊಟ್ಟು ಬಂದ ನಂತರ ಕೇದಾರ 
ಎರಡು ವಾರಕ್ಷಿಂತ ಹೆಚ್ಚು ದಿನ ಮನೆಯಲ್ಲಿರಲಿಲ್ಲ. "ಸೈರ್‌ ಕರ್‌ ದುನಿಯಾಂ ಕೀ ಗಾಫಿಲ್‌...." ಮಂತ್ರ 
ಅವನನ್ನು ಶಾಂತವಾಗಿ ಕೂರಲು ಬಿಡುತ್ತಿರಲಿಲ್ಲ. 


ಕಲ್ಪತ್ತಾ ಚಲೋ I5 


ನಾನಾನಿಗೆ ಮೊಮ್ಮಗನದೇ ದೊಡ್ಡ ಚಿಂತೆಯಾಗಿತ್ತು. ಆದರೆ "ಆರು ತಿಂಗಳ ನಾಯಿ, ಹನ್ನೆರಡು 
ವರ್ಷದ ಮಗ, ಆದದ್ದಾಯಿತು ಹೋದದ್ದು ಹೋಯಿತು ಎಂಬ ಗಾದೆಯಿದೆಯಲ್ಲ, ಹಾಗೆ" 
ಎಂತಲೂ ಹೇಳುತ್ತಿರುತ್ತಿದ್ದರು.909ನೇ ಇಸವಿ, ಮಿಡ್ಲ್‌ ಸ್ಕೂಲಿನ ಪರೀಕ್ಷೆ ಮುಗಿಸಿದಾಗ, ಕೇದಾರ 
ಹದಿನಾರು ವರ್ಷದವನಾಗಿದ್ದ. 

ಎರಡು ವರ್ಷಗಳ ಹಿಂದೆ ಕೇದಾರ ಓಡಿಹೋದದ್ದಕ್ಕೆ ಕಾರಣ ತುಪ್ಪ ಚೆಲ್ಲಿ ಉರುಳಿದ್ದು, ನಾನಾನ 
ಭಯ. ಆದರೆ ಈಗ ಅಂತಹ ಕಾರಣಗಳ ಅಗತ್ಯವೇ ಇರಲಿಲ್ಲ. ನಾನಾ ಹೇಗೆ ಅವನ ತಂದೆ ಇಟ್ಟಿದ್ದ 
ನೂರೈವತ್ತು ರೂಪಾಯಿ ಎತ್ತಿಕೊಂಡು ಅಷ್ಟು ದೂರದ ಹೈದರಾಬಾದಿಗೆ ಓಡಿಹೋದ ಎಂಬ 
ಕತೆಯನ್ನು ಕೇದಾರ ಹೇಗೂ ಕೇಳಿದ್ದ. ಒಂದು ಕಾಸಿನ ಪರ ಮತ್ತು ಒಂದೆರಡು ಬಿಡಿ ರೂಪಾಯಿಗೆ ಕ್ಲೆ 
ಹಚ್ಚಿದ. ಕಲ್ಕತ್ತೆಯ ರಸ್ತೆ ಅವನಿಗೆ ಹೇಗೂ ತಿಳಿದೇ ಇತ್ತು. ಮುಗಲ್‌ ಸರಾಯ್‌ನಿಂದ ಮುಂದೆ 
ಟಿಕೆಟಿಲ್ರದ ಪ್ರಯಾಣ. 

ಕಲತ್ರೆಯಲ್ಲಿ ಪಾಠಕರ ಆಶ್ರಯವಂತೂ ಇತ್ತು. ಆತನ ದಲಾಲ್ಲಿ ಕೆಲಸದಲ್ಲಿ ಕೇದಾರನೂ ಸಹಾಯ 
ಮಾಡಿದ. ಕೆಲ ದಿನಗಳ ನಂತರ ಅವನಿಗೆ ಹೌರಾ ಸೇಶನ್ನಿನ ಗೋಡೌನಿನಲ್ಲಿ ಮಾರ್ಕ್‌ಮ್ಯಾನ್‌ ಕೆಲಸ 
ಸಿಕ್ಕಿತು. ರಶೀದ ನೋಡಿ ಮಾಲಿನ ಮೇಲೆ ಬಿಳಿ ಅಥವಾ ಕಪ್ಪು ಶಾಯಿಯಲ್ಲಿ ಕಳಿಸುವ ಮತ್ತು 
ಇಳಿಸಿಕೊಳ್ಳುವ ಸ್ಪೇಶನ್ನುಗಳ ಸಂಕೇತಾಕ್ಷರಗಳನ್ನೂ, ರಶೀದಿ ನಂಬರನ್ನೂ ಇಂಗ್ಲಿಷ್‌ನಲ್ಲಿ 
ಬರೆಯಬೇಕಾಗಿತ್ತು. ಆದರೆ ಎರಡು ಮೂರು ವಾರಗಳಿಗಿಂತ ಹೆಚ್ಚಿಗೆ ಕೇದಾರನಿಗೆ ಆ ಕೆಲಸದಲ್ಲ 
ಮನಸ್ಸು ನಿಲ್ಲಲಿಲ್ಲ. ಅನಂತರ ಆ ಕೆಲಸವನ್ನು ಬಿಟ್ರು ಬಂದ. 

ಮತ್ತೆ ಕೆಲ ದಿನಗಳ ಬಳಿಕ ಸುಂಘನೀ ಸಾಹು ಅವರ ಅಂಗಡಿಯಲ್ಲ ಕೆಲಸ ಸಿಕ್ಸಿತು. ಹಿಂದಿಯ 
ಪ್ರಸಿದ್ದ ಕವಿ ಜಯಶಂಕರ್‌ ಪ್ರಸಾದರ ಬನಾರಸಿನ ಮನೆತನ "ಸುಂಘನೀ ಸಾಹು" ಹೆಸರಿನಲಿ 
ಪ್ರಸಿದ್ದವಾಗಿದೆ. ಅವರ ಚಿಕ್ಕಪ್ಪ ಗಿರಿಜಾಶಂಕರ ಸಾಹು ಅವರು ತಮ್ಮ ಒಂದು ಶಾಖೆಯನ್ನು 
ಕಲ್ಪತ್ತೆಯಲ್ಲ ತೆರೆದಿದ್ದರು. ಪರಿಮಳದ ತಂಬಾಕು, ನಸ, ಜರ್ದಾ, "ಕ್ಷೀರ', ಮುಂತಾದವು ಅಲ್ರ 
ಮಾರಾಟವಾಗುತ್ತಿದ್ದುವು. ಆಲ್ಲಿ ಪತ್ರ.-.ಗಿತ್ರ ಬರೆಯುವುದು, ಪ್ರತಿವಾರ ಜಮಾ ಖರ್ಚಿನ ಲೆಕ್ತ ಬರೆದು 
ಬನಾರಸಿಗೆ ಕಳಿಸುವುದು ಕೇದಾರನ ಕೆಲಸವಾಯಿತು. 

ಗಿರಿಜಾಶಂಕರ್‌ ಕುಳ್ಳಗಿನ ಸ್ವಲ್ಲ ಸ್ಥೂಲ ವ್ಯಕ್ತಿ. ಐವತ್ತೆದರ ಆಸುಪಾಸು ವಯಸ್ಸಿನವರು. ದಮ್ಮಿನ 
ತೊಂದರೆಯಿತ್ತು. ಸಂಜೆ ಬಿಡದೆ ನಿಯಮಬದ್ಧವಾಗಿ ಅಫೀಮು ತಿನ್ನುತ್ತಿದ್ದರು. ತಿರುಗಾಡಲು ಅಥವಾ 
ರಾತ್ರಿ ತಮ್ಮ ನಿವಾಸಕ್ತೆ ಹೂರಟರೆಂದರೆ ಕೇದಾರ ಆವರ ಜೊತೆ ಇರುತ್ತಿದ್ದ. 

ಒಂದು ದಿನ ಸಾಹು ತಿರುಗಾಡಲು ಹೊರಟಾಗ ಭಂಗಿಯ ಬರಿಯ ಮೇಲೆ ಅವರ ದೃಷ್ಟಿ 
ಹರಿಯಿತು. ತೆಗೆದುಕೊಂಡು ಒಂದು ಚೂರು ತಾನು ತಿಂದರು. ಒಂದು ಚೂರು ಕೇದಾರನಿಗೂ 
ಕೊಟ್ಟರು. ಕೇದಾರನಿಗದು ಬಹಳ ಇಷ್ಟವಾಯಿತು. ಸಾಹು ಮುಂದ ನಡೆದು ಯಾರೊಂದಿಗೋ 
ಮಾತಿಗಿಳಿದಿದ್ದರೆ ಈತ ಆ ಅಂಗಡಿಯಿಂದ ಇನ್ನೂ ಸ್ಪಲ್ಪ ಬರ್ಫಿ ಕೊಂಡುಕೊಂಡು ತಿಂದುಬಿಟ್ಟ. 


ಷಡ ವಣ 


ಭಂಗಿಯ ನಶೆ ಏರತೊಡಗಿತು. ಹೇಗೋ ಆಂತೂ ಸಾಹು ಅವರನ್ನು ಮನೆ ತಲುಪಿಸಿದ. 


2] 


ಅಂತೂ ತಾನು ಇರುವಲ್ಲಿಗೆ ಬಂದು ತಲುಪಿದ. 


l6 ರಾಹುಲ ಸಾಂಕೃತ್ಯಾಯನ 


ಆಮೇಲೇನಾಯಿತು, ಕೇದಾರನಿಗೆ ಏನೂ ಗೊತ್ತಿಲ್ಲ. ಎಚ್ಚರ ಬಂದಾಗ ತನ್ನನ್ನು ಮೆಡಿಕಲ್‌ 
ಕಾಲೇಜು ಹಾಸ್ಟಿಟಲ್‌ನಲ್ಲಿ ಮಲಗಿಸಿದ್ದಾರೆ ಎಂದು ತಿಳಿಯಿತು. ಸಂಜೆ ಪಾಠಕರು ಬಂದ ಮೇಲೆಯೇ 
ಎಲ್ಲ ಗೊತ್ತಾದದ್ದು-ಅವತ್ತು ರಾತ್ರಿ ಮನೆ ಮುಟ್ಟುತ್ತಲೇ ಆತ ಪ್ರಜ್ಞೆ ತಪ್ಪಿ ಬಿದ್ದು, ಒಂದೇ ಸಮ 
ಬೇದಿಯಾಯಿತು, ಸಂಜೆ ಮೂರ್ಭಾವಸ್ಥೆಯಲ್ಲಯೇ ಆಸ್ಪತ್ರೆಗೆ ಕೊಂಡೊಯ್ದರು, ಎಷ್ಟೋ ದಿನಗಳ 
ಮೇಲೆ ಪ್ರಜ್ಞೆ ಬಂತು-ಅಂತೆಲ್ಲ. ಪಾಠಕರು ಪ್ರತಿ ದಿನ ಬರುತ್ತಿದ್ದರು. ಸಾಹು ಕೂಡ ಎರಡು ಮೂರು 
ದಿನಕ್ಕೊಮ್ಮೆ ನೋಡಿ ಹೋಗಲು ಬರುತ್ತಿದ್ದರು. ಅವರು ಕೇದಾರ ಬದುಕುಳಿಯುವ ಆಸೆಯನ್ನೇ ಬಟ್ಟು 
ಬಿಟಿದ್ದರು. 

ಕೊನೆಗೂ ಕೇದಾರನಿಗೆ ಎಚ್ಚರ ಬಂತು. ನಿಧಾನವಾಗಿ ಸುಧಾರಿಸಿಕೊಳ್ಳಲಾರಂಭಿಸಿದ. ದೇಹಕ್ಕೆ 
ಸ್ಪಲ್ಪ ಶಕ್ತಿ ಕೂಡಿ ಬಂದಂತೆ ಮನೆಯ ನೆನಪಾಗತೊಡಗಿತು. ಕನ್ಫಲಾಕ್ಸಿ ಹಿಂದಿರುಗಿ ಬಿಟ್ಟ. 

ಮನೆಗೆ ಹಿಂದಿರುಗಿದ ಮೇಲೆ ಕೇದಾರನ ಜೀವನದ ದಿಕ್ಕೇ ಬದಲಾಯಿತು. ಆತನಲ್ಲಿ ಕಲ್ಪತ್ತೆಯ 
ರಂಗಿನ ಪ್ರಪಂಚದ ಯಾವ ಆಕರ್ಷಣೆಯೂ ಉಳಿಯಲಿಲ್ಲ. ವೈರಾಗ್ಯದ ಮಾಂತ್ರಿಕ ಪ್ರಭಾವ ಅವನ 
ಮೇಲಾಗತೊಡಗಿತು. ಈಗ ಇಂಗ್ಲಿಷ್‌ ಅಲ್ಲ, ಸಂಸ್ಕೃತ ಕಲಿಯುವ ಉತ್ಸಾಹ ಅವನಲ್ಲಿ ಉಂಟಾಯಿತು. 
ಯಾವ ದೊಡ್ಡ ನಗರಕ್ಕೆ ಹೋಗಿ ನೌಕರಿ ಮಾಡುವುದೂ ಬೇಡವೆನಿಸಿತು. ತಾನು ಸಾಧು ಆಗಿ ಇಡೀ 
ದೇಶ ಸಂಚಾರ ಮಾಡಬೇಕೆಂಬ ಮತ್ತು ಸಂಸ್ಕೃತದ ಆಳ ಆಧ್ಯಯನ ಮಾಡಬೇಕೆಂಬ 
ಹಂಬಲವುಂಟಾಯಿತು. 

ಈಗ ಆತ ಹದಿನೇಳು ವರ್ಷದ ತರುಣ. 


ಕಾಶಿಯಲ್ಲಿ ಓದು 


ಈ ಸಮಯದಲ್ಲಾಗಲೇ ನಾನಾ ಕೂಡ ಪಂದಹಾದಿಂದ ಕನೈಲಾಕ್ಕೆ ಬಂದು ಬಿಟ್ಟಿದ್ದರು. ಕೇದಾರನಾಥನ, 
ತಂದೆ ಗೋವರ್ಧನ ಪಾಂಡೆ ತನ್ನ ಶ್ರದ್ದಾಪೂರ್ಣ ಪೂಜಾ ಪಾಠದಿಂದಾಗಿ "ಪುಜಾರೀ' ಎಂದೇ 
ಕರೆಸಿಕೊಳ್ಳುತ್ತಿದ್ದರಷ್ಟೆ ? ಕೇದಾರನಾದನೀಗ ತಂದೆಯ ಹೆಜ್ಜೆಯ ಮೆಲೆ ಮುನ್ನಡೆಯ ತೊಡಗಿದ. 

ಹತ್ತಿರದ ಉಮರ್‌ಪುರ ಎಂಬ ಹಳ್ಳಿಯ ಸಮೀಪ ಪರಮಹಂಸ ಬಾಬಾ ಅವರ ಕುಟೀರವಿತ್ತು. 
ಅವರ ವಯಸ್ಸು ನೂರಿಪ್ಪತ್ತಕ್ಕಿಂತೇನೂ ಕಡಿಮೆಯಿರಲಿಕಿಲ್ಲ ಎಂದು ಜನರ ಅಂದಾಜು. ಅವರು 
ನೇಪಾಳದಿಂದ ಕಾಶಿಗೆ ಬಂದು ವಿದ್ಯಾಭ್ಯಾಸ ಮುಗಿಸಿದವರು ಸನ್ಯಾಸಿಯಾಗಿದ್ದರು. ನಂತರ ಕಾಶಿ 
ಬಿಟು ಇಲ್ಲಿ ಉಮರ್‌ಪುರದ ಸಮೀಪದ ಏಕಾಂತ ಸ್ಥಳದಲ್ಲಿ ಕುಟೀರ ಕಟ್ಟಿಕೊಂಡಿದ್ದರು. ಯಾರನ್ನೂ 
ಭೇಟಿಯಾಗುತ್ತಿರಲಿಲ್ಲ. ಭಕ್ಷರಿಂದಲೂ ದೂರವೇ ಇರುತ್ತಿದ್ದರು. ಹರಿಕರಣ ದಾಸ ಎಂಬ ಹೆಸರಿನ ಒಬ, 
ಸನ್ಯಾಸಿ ಬಾಬಾ ಅವರ ಸೇವೆಗಾಗಿ ಅಲ್ಲೇ ಆಸುಪಾಸಿನಲ್ಲಿ ವಾಸಿಸುತಿದ್ದರು. ಬಾಲದತ ಸಿಂಹ 
ಏಂಬವರು ಬಾಬಾ ಕುಟೀರದ ಸಮೀಪ ವಾಸಿಸುವ ಮತೊಬ, ಭಕರು 

ಜಾರೀ' ಕೂಡಾ ಬಾಬಾ ಪರಮಹಂಸರ ದೊಡ ಬಭಕರಾಗಿದ್ದರು. ಮಹಾದೇವ ಪಂಡಿತರಂತಹ 

ಸಂಸ್ಕೃತ ವಿದ್ವಾಂಸರು ಸಹ ಬಾಬಾ ಬಳಿಗೆ ಹೋಗುತ್ತಿದ್ದರು. ಆದರೆ ಬಾಬಾ ಯಾರಿಗೂ ಉಪದೇಶ 
ನೀಡುತಿರಲಿಲ್ಲ. ಯಾರನ್ಲೂ ತನ ಹಿಂಬಾಲಕರನಾಗಿ ಮಾಡಿಕೊಂಡೂ ಇರಲಿಲ 

ತಂದೆ ಮತು ಅವರ ಗೆಳೆಯರನು ಅನುಕರಿಸಿ ಕೇದಾರ ಕೂಡಾ ಬಾಬಾ ಅವರ ಕುಟೀರಕೆ 
ಹೋಗತೊಡಗಿದ. ಬಾಬಾರ ಭಕ್ಷ ಹರಿಕರಣ ದಾಸರು ಅವನ ಕಿವಿಯಲ್ಲಿ ವೇದಾಂತ ಹಾಗೂ 
ವೆ ರಾಗ್ಯದ ಮಂತ್ರಗಳನ್ನು ಊದತೊಡಗಿದರು. ಕೇದಾರ ವೇದಾಂತ ಕುರಿತ ಲಭ್ಯ ಹಿಂದೀ 
ಪುಸ್ಥಕಗಳನ್ನು ಓದತೊಡಗಿದ. ದಿನಚರಿಯೂ ಬದಲಾಯಿತು. ಪೂಜಾ-ಪಾಠ,್ಮ ತ್ರಿಕಾಲ 
ಸಂಧ್ಯಾಸ್ನಾನ ಮತ್ತು ಏಕಾಹಾರ ಆರಂಭಿಸಿದ. ಹೆಚ್ಚು ಸಮಯವನ್ನು ಬಾಬಾರ ಕುಟೀರದಲ್ಲೇ 
ಕಳೆಯತೊಡಗಿದ. ಒಂದು ದಿನ ಹರಿಕರಣರು ತನ್ನ ಬದರೀ ಯಾತ್ರೆ, ಕಾನನವಾಸ ಇತ್ಯಾದಿಗಳ 
ಕುರಿತು ವರ್ಣನೆ ಮಾಡುತ್ತಿದ್ದರೆ ಕೇದಾರನ ಮನಸ್ತು ಉನ್ನತೋನ್ನತ ಪರ್ವತ ಶ್ರೇಣಿಗಳು, 
ಹರಿದ್ವರ್ಣದ ದೇವದಾರು, ಬೆಳಂಬೆಳ್ಳನೆಯ ಹಿಮ, ಶೀತಲ ಜಲಬುಗೆಗಳಲ್ಲಿ ವಿಹರಿಸ ತೊಡಗಿತು. 

ಕೇದಾರ ಆಜಮ್‌ಗಢಕ್ಕೆ ಹೋಗಿ ಅಲ್ಲಿ ಇಂಗ್ಲಿಷ್‌ ಸ್ಕೂಲಿನಲ್ಲಿ ಓದು ಮುಂದುವರಿಸಲಿ ಎಂದು 
ಮನೆಯಲ್ಲಿ ಬಯಸುತ್ತಿದ್ದರು. ಆದರೆ ಆತ ಇಂಗಿಷ್‌ ಬಯಸದೆ ಸಂಸ್ಥತ ಓದಲಿಕಾಗಿ ಬನಾರಸಿಗೆ 
ಹೋಗಲು ಬಯಸುತ್ತಿದ್ದ. ಬನಾರಸಿನ ಮಾರ್ಗ ಮುಚ್ಚಿದ್ದು ಮನಗಂಡು ಆತ ಉತ್ತರಾಖಂಡದ ಕಡೆಗೆ 
ತೆರಳಲು ನಿರ್ಧರಿಸಿದ. ಮನೆಯಿಂದ ಓಡಿ ಹೋಗಲು ಈಗವನಿಗೆ ದುಡ್ಡಿನ ಅವಶ್ಯಕತೆ ಇರಲಿಲ್ಲ. ಸಧ್ಯ 
ವೈರಾಗ್ಯಧನವಿತ್ತು. ಹದಿನೇಳನೇ ವಯಸ್ಸು ತುಂಬುತ್ತಲಿತ್ತು. 


8 ರಾಹುಲ ಸಾಂಕೃತ್ಯಾಯನ. 


ಒಂದು ಬೆಳಿಗ್ಗೆ ಕೇದಾರ ಒಬನೇ ಮನೆಯಿಂದ ಹೊರ ಬಿದ್ದ. ಕಾಲ್ಲಡಿಗೆಯಲ್ಲೇ ಅಯೋಧೆ 
ಮಾರ್ಗವಾಗಿ ಹರಿದ್ದಾರ ಮುಟ್ಟುವನಿಶ್ಚಯ ಮಾಡಿಕೊಂಡಿದ್ದ. ಸ್ನಾನಗೀನ ಊಟಪಾನ್ಮ ವಾಸ ಶಯನ 
ಇತ್ಯಾದಿ ವಿಚಾರಗಳಲ್ಲಿ ಸಿಹಿ-ಕಹಿ ಅನುಭವ ಪಡೆಯುತ್ತಾ ಅಯೋಧ್ಯೆ ಹಾದು ಕಾಲ್ಲಡಿಗೆಯಲ್ಲೇ 
ಮುರಾದಾಬಾದ್‌ ತಲುಪಿದ. ಕಲ್ಕತ್ತೆಯಲ್ಲಿದ್ದ ಪಾಠಕರು ತನ್ನ ಕುಟುಂಬದೊಂದಿಗೆ ಮುರಾದಾಬಾದಿಗೆ 
ಮರಳಿದ್ದರು. ಕೇದಾರ ಹತ್ತು ಹದಿನೈದು ದಿನಗಳ ಕಾಲ ಅವರ ಜೊತೆ ಉಳಿದುಕೊಂಡ. ಅಲ್ಲಿನ ಒಂದು 
ಸೇಠ್‌ ಮನೆಯವರು ಒಂದು ಗಿಂಡಿ ಕೊಟರು, ಹರಿದಾರದವರೆಗಿನ ಟಿಕೆಟ್‌ ವೃವಸ್ಸೆ ಮಾಡಿದರು 
ಕೇದಾರ ಹರಿದಾರದ ಸೇಷನಿನಲ್ಲಿ ಇಳಿಯುವಾಗ ಅವನ ಬಳಿ ಮೂರಾಲು ಆಣೆಗಿಂತ ಹೆಚಿಗೆ 
ದುಡಿರಲಿಲ್ಲ. ಇಡೀ ಜಗತು ಸಂಸ್ಕತ ಕಲಿಯಲಿಕೆ ಬನಾರಸಿಗೆ ಹೋದರೆ ಬನಾರಸಿನ ದಈ 
ಮಹಾಶಯ ಹರಿದ್ವಾರಕ್ಕೆ ಬಂದಿದ್ದಾನಲ್ಲ, ४०६६ ಗಂಗಾ- ಎಂದುಕೊಂಡರು ಅಲ್ಲಿನ ಜನ. ವಿಷ್ಣುದತ್ತ 
ಎಂಬ ಹೆಸರಿನ ಪಂಡಿತನೊಬ್ಬ ಆತನಿಗೆ ಆಶ್ರಯ ನೀಡಿದ. ಮರುದಿನ ಕೇದಾರ ಯಾಗೇಶನಿಗೆ ಪತ್ರ 
ಬರೆದು ತಾನು ಹರಿದಾರ ಮುಟಿದ ಸುದಿ ತಿಳಿಸಿದ 
೦ಡಿತ ವಿಷುದತನಿಗೆ ಸಂಸ್ಥತ ಬರುವುದಿಲ್ಲವೆಂದು ಕೆಲವೇ ದಿನಗಳಲ್ಲಿ ಕೇದಾರನಿಗೆ ತಿಳಿದದ್ದೇ ಆ 
ಜಾಗ ಬಿಟುಬಿಟ. ಬಿಟು ಹಿಮಾಲಯದ ಕಡೆಗೆ ಮುಂದುವರಿಯ ತೊಡಗಿದ. ಅನ್ಹ್ನಸತ, ಮತು 
ಧರ್ಮಶಾಲೆಗಳಲ್ಲಿ ಆಶ್ರಯ ಪಡೆಯುತ್ತ ದೇವಪ್ರಯಾಗ, ತೇಹರೀ, ಜಮುನೋತ್ರಿ, ಗಂಗೋತ್ರಿ, 
ಕೇದಾರನಾಥ ಮತ್ತು ಬದರೀನಾಥಗಳ ಯಾತ್ರೆ ಮಾಡಿದ. ಹರಿದ್ವಾರದಿಂದ ಬರೆದಿದ್ದ ಕೇದಾರನ ಪತ್ರ 
ಸಿಕ್ಕದ ಮೇಲೆ ಯಾಗೇಶನೂ ಹಿಮಾಲಯದ ಯಾತ್ರೆಗೆ ಹೊರಟು ಬಿಟ್ಟಿದ್ದ. ಕೇದಾರನಾಥದಲ್ಲಿ 
ಇಬ್ಬರೂ ಭೇಟಿಯಾದರು. ಮುಂದಿನ ಯಾತ್ರೆಯನ್ನು ಜೊತೆಯಾಗಿ ಕೈಗೊಂಡರು. ಹಿಂದಿರುಗುವಾಗ 
ಹರಿದ್ದಾರಕ್ಷೆ ಹೋಗದೆ ರಾಮನಗರ, ಕಾಳೀಪುರ, ಪೀಲೀಭೀತ ಮತ್ತು ಅಯೋಧ್ಲೆ ದಾರಿಯಾಗಿ 
ಇಬ್ಬರೂ ಜ್ವರದ ಸ್ಥಿತಿಯಲ್ಲಿ ಬನಾರಸ್‌ ಮುಟ್ಟಿಕೊಂಡರು. ಅಲ್ಲ ಯಾವುದಕ್ನೂ ಮೊದಲು ಎಡ್ಡರ್ಡ್‌ 
ಆಸತೆಗೆ ಹೋಗಿ ಮಲೇರಿಯಾ ಔಷಧಿ ತೆಗೆದುಕೊಂಡರು 
ಬನಾರಸಿನಲ್ಲಿ ಶಾಲಿ ಮತ್ತು ಸಂಸ್ಥತ ಓದಿನ ವೃವಸ್ಥಗಾಗಿ ಹುಡುಕುತ್ತಿದ್ದಾಗ, ಚಕ್ರಪಾಣಿ 
ಬ್ರಹ್ಮಚಾರಿ ಎಂಬ ಒಬ್ಬ ಇಳಿ ವಯಸ್ಸಿನ ವ್ಯಕ್ತಿ ಅವರನ್ನು ಕುರುಕ್ಷೇತ್ರ ಕೊಳದ ಬಳಿ ಇರುವ 
ಮೋತೀರಾಮ-ಕಾ-ಬಾಗ್‌ಗೆ ತನ್ನ ಜೊತೆ ಕರೆದುಕೊಂಡು ಹೋದರು. ಅವರು ಒಂದು ಕಪ್ಪು ದನ 
ಸಾಕಿಕೊಂಡಿದ್ದರು. ತೋರಿಕೆಗಾಗಿ ಅವರು ನಾಲ್ಕೈದು ವಿದ್ಯಾರ್ಥಿಗಳನ್ನು ಬಳಿ ಇರಿಸಿಕೊಂಡಿದ್ದರು. 
ಕೇದಾರ ಮತ್ತು ಯಾಗೇಶ ಒಂದು ವಾರ ಕಾಲ ಅಲ್ಲಿ ಉಳಿದರು. ಕರೆ ಬರಲು ಮನೆಗೆ ಮರಳಿದರು 
ಈಗ ಮನೆಯವರಿಗೂ ಕೇದಾರನ ಸಂಸ್ಕತ ಕಲಿಕೆಗೆ ಅಡಿ ಬರಲು ಮನಸಿ ರಲಿಲ್ಲ. ಬನಾರಸಿನ ಬದಲು 
ಐದು ಕೆಲೋಮೀಟರ್‌ ದೂರದ ಬಭವಲ್‌ನಲ್ಲಿರುವ ಮಾವ ಮಹಾದೇವ ಪಂಡಿತರ ಬಳಿಗೆ 
ಕೇದಾರನನ್ನು ಕಳಿಸುವುದು ಹೆಚ್ಚು ಸುರಕಿ ತವೆಂದು ಕಂಡು ಬಂದಿತು 
ದಾರ ಬಭಛವಲ್‌ ತಲುಪಿದ. ಶುಭ ಮುಹೂರ್ತದಲ್ರಿ ಸರಸ್ಮತೀ ಪೂಜೆ ಮಾಡಿ ಮಹಾದೇವ 
ಂಡಿತರು ಲಘು ಸಿದಾಂತ ಕೌಮುದೀ ಪಾಠ ಆರಂಭಿಸಿದರು. ಆದರೆ ಈ ವವಸೆಯೂ ಹೆಚು ದಿನ 
ನಡೆಯಲಿಲ್ಲ. ಎರಡು ಎರಡೂವರೆ ತಿಂಗಳು ಕಳೆದದ್ದೇ ಯಾಗೇಶ ಮತ್ತು ಬೇರೆ ಒಬ್ಬಿಬ್ಬರು 
ವಿದ್ಯಾರ್ಥಿಗಳನ್ನು ಜೊತೆ ಕರೆದುಕೊಂಡು ಕೇದಾರ ಪ್ರಯಾಗದ ಪ್ರದರ್ಶನ ನೋಡಲಿಕಾಗಿ 


ಕಾಶಿಯಲ್ಲಿ ಓದು 9 


ಬಛವಲ್‌ನಿಂದ ಮಾಯವಾದ. ಸಾರನಾಥ, ಚುನಾರ್‌, ಮಿರ್ಜಾಪುರ ಮುಂತಾದ ಊರುಗಳನ್ನು 
ಸುತ್ತುತ್ತಾ ಎಲ್ಲರೂ ಪ್ರಯಾಗ ತಲುಪಿದರು. ಹಾಗೂ ಪ್ರದರ್ಶನ ನೋಡಿ ವಾಪಸು ಬಂದರು. ಕೆಲ 
ದಿನಗಳ ಬಳಿಕ ಕೇದಾರ ಪುನಃ ಬನಾರಸಿಗೆ ಬಂದ. ಈಗವನಿಗೆ ಹದಿನೆಂಟು ವರ್ಷ ತುಂಬುತ್ತ ಬಂದಿತ್ತು. 
I9ರ ಮಾರ್ಚ್‌ನಲ್ಲಿ ತಾನು ಬನಾರಪಿನಲ್ಲಿದ್ದೆ ಎಂದು ಸ್ವತಃ ರಾಹುಲರೇ ಒಂದೆಡೆ ಹೇಳಿಕೊಂಡಿದ್ದಾರೆ. 

ಮುಂದಿನ ಒಂದೂವರೆ ವರ್ಷಗಳ ಕಾಲ ಕೇದಾರನಾಥ ಬನಾರಸಿನ ಮೋತೀರಾಮ-ಕಾ- 
ಬಾಗ್‌ನಲ್ಲಿದ್ದ. ಆರಂಭದೊಲ್ಲೊಮ್ಮೆ ಆತ ನಡೆದುಕೊಂಡೇ ಕಲ್ಪತ್ತೆಗೆ ಹೋಗುವ ಪ್ರಯತ್ನ ಮಾಡಿ, 
ಸ್ವಲ್ಪ ದೂರ ಹೋಗಿ ವಾಪಸು ಬಂದಿದ್ದ. ಮೋತಿರಾಮ್‌-ಕಾ-ಬಾಗ್‌ ಹಳೆಯ ಮುನಿಯಾಶ್ರಮದಂತೆ 
ಇತ್ತು. ಅದಕ್ಕೆ ನಾಲ್ಕೂಕಡೆಯಿಮದ ಸುತ್ತುವರಿದ ಗೋಡೆಗೆ ತಾಗಿ ಅನೇಕ ಕುಟೀರಗಳಿದ್ದುವು. ಅವುಗಳಲ್ಲಿ 
ಮಹಾತ್ಮಾ, ಪಂಡಿತ, ಬ್ರಹ್ಮಚಾರಿ ಮತ್ತು ವಿದ್ಯಾರ್ಥಿಗಳು ವಾಸ ಮಾಡುತ್ತಿದ್ದರು. ಛತ್ರಗಳಲ್ಲಿ ಅಟ್ಟ 
ಅನ್ನ ಸಿಗುತ್ತಿತ್ತು. ಬುದ್ದಿವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನದ ವ್ಯವಸ್ಥೆಯೂ ಇತ್ತು. 

ಕೇದಾರ ಮೋತೀರಾಮ್‌-ಕಾ-ಬಾಗ್‌ನಲ್ಲಿ ಚಕ್ರಪಾಣಿ ಬ್ರಹ್ಮಚಾರಿಯವರ ಆಶ್ರಯದಲ್ಲಿ 
ಉಳಿದುಕೊಂಡ. ತನ್ನ ಮಾವನ ಹಳೆಯ ಶಿಷ್ಠ ಪಂಡಿತ ಮುಖರಾಮರಿಂದ ವ್ಯಾಕರಣ ಅಭ್ಯಾಸ 
ಮಾಡತೊಡಗಿದ. ಒಮ್ಮೆ ಒಬ್ಬ ಗುಜರಾತಿ ವೈದಿಕನ ಮೇಲ್ವಿಚಾರಣೆಯಲ್ಲಿ ಯಜುರ್ವೇದದ 
ಯಚಾಗಳ ಸ್ಪರಬದ್ದ ಪಾಠವನ್ನು ಆರಂಭಿಸಿಕೊಂಡಿದ್ದ. ಮುಂದೆ ಬೇಸಗೆಯಲ್ಲಿ ರಘುವಂಶ, 
ರಾಮಾಯಣ ಹಾಗೂ ಇತರ ಸರಳ ಕಾವ್ಯ ಗ್ರಂಥಗಳ ಅಧ್ಯಯನ ಮಾಡಿದ. ಸೆಕೆ ಅತಿಯಾಯಿತೆಂದರೆ 
ಪ್ರತೀ ದಿನ ಸಂಜೆ ಎರಡು ಗಂಟೆ ಕಾಲ ಗಂಗೆಯಲ್ಲಿ ಈಜುತ್ತಿದ್ದ. 

ಈ ಪ್ರವಾಸದಲ್ಲಿಯೇ ಕೇದಾರನಿಗೆ ನೇಪಾಳಿ ಸ್ವಾಮೀ ಪೂರ್ಣಾನಂದರ ಸಂಪರ್ಕವಾಗಿ 
ಮಂತ್ರ-ತಂತ್ರದ ಕಡೆಗೆ ಒಲವು ಹೆಚ್ಚುತ್ತಾ ಹೋಯಿತು. ತಂತ್ರದ ಕುರಿತ ಅನೇಕ ಪುಸ್ತಕಗಳನ್ನು 
ಒದಿಕೊಂಡ. ತಾಮ್ರವನ್ನು ಚಿನ್ನ ಮಾಡುವ ರಸಾಯನದ ಅಸಫಲ ಪ್ರಯೋಗವನ್ನೂ ಮಾಡಿದ. 
ಕಾಮ ಶಾಸ್ತ್ರ ಕುರಿತ ಪುಸ್ತಕ ಮತ್ತು ನಾರು-ಬೇರಿನ ಒಂದು ನೇಪಾಳೀ ಪುಸ್ತಕ ಓದಿ, ಅದನ್ನು ಹಿಂದಿಗೆ 
ಅನುವಾದ ಮಾಡಿದ. ಮಂತ್ರ-ತಂತ್ರದ ವಿಶೇಷ ಜ್ಞಾನವುಳ್ಳವನೆಂದು ಪಂಡಿತ ಕೇದಾರನಾಥ 
ಪಾಂಡೇಯನ ಖ್ಯಾತಿ ಹಬ್ಬತೊಡಗಿತು. 

ಮಂತ್ರ-ತಂತ್ರದ ಮೇಲೆ ಶ್ರದ್ಧೆ ಹೆಚ್ಚುತ್ತ ಹೋದಂತೆ, ಪಂಡಿತ ಕೇದಾರನಾಥ ಮಂತ್ರಸಿದ್ದಿಯ 
ಕುರಿತಂತೆ ಯಾವುದಾದರೊಂದು ದೊಡ್ಡ ಪ್ರಯೋಗ ಮಾಡಲು ನಿರ್ಧರಿಸಿದ. ಎಲ್ಲಾ ತಯಾರಿ 
ಮಾಡಿಕೊಂಡು ನವರಾತ್ರಿಯಲ್ಲಿ ಒಂದು ಖಾಲಿ ಕೋಣೆಯಲ್ಲಿ ಆಸನ ಹಾಕಿ ನೆಲದ ಮೇಲೆ ಷಟ್ಟೋಣ 
ಬರೆದು ಅದರ ಕೇಂದ್ರದಲ್ಲಿ ಓಂ ಮತ್ತು ಆರೂ ಮೂಲೆಗಳಲ್ಲಿ "ಶ್ರೀಂ ಹ್ರೀಂ ಕ್ಷೀಂ ಫಟ್‌ ಸ್ವಾಹಾ” 
ಬರೆದದ್ದಾಯಿತು. ಬೆಳಗಿನ ಗಂಗಾ ಸ್ನಾನದ ನಂತರ "ಚಕ್ರ'ದ ಪೂಜೆ ಮಾಡಿ ರುದ್ರಾಕ್ಷಿ ಮಾಲೆ ಹಿಡಿದು 
"ಶ್ರೀಂ ಹ್ರೀಂ ಕ್ಷೀಂ' ಜಪ ಸುರು ಮಾಡಿದ. ಪೂರಾ ನಿಯಮಗಳೊಂದಿಗೆ ಒಂಬತ್ತು ಲಕ್ಷ ಜಪ 
ಮಾಡಿರೆ ಸಿಂಹವಾಹಿನೀ ಆದಿಶಕ್ತಿಯ ಸಾಕ್ಷಾತ್‌ ದರ್ಶನವಾಗುತ್ತದೆ ಎಂದು ಅವನಿಗೆ ಹೇಳಿದ್ದರು. 

ನಿದ್ದೆಯ ಮೂರು ನಾಲ್ದು ಘಂಟಿ ಬಿಟ್ಟರೆ ಬಾಕಿ ಸಮವಯವೆಲ್ಲ ಜಪ ಹಾಗೂ ಫೂಜೆಯಲ್ಲಿ 
ವಿನಿಯೋಗವಾಗುತ್ತ ಇತ್ತು. ಏಳನೆಯ ದಿನ ಕಳೆಯಿತು. ಎಂಟನೆಯ ದಿನವೂ ಕಳೆಯಿತು. ಕೇದಾರನ 
ಅಧ್ಯೆರ್ಯ ಹೆಚ್ಚುತ್ತ ಹೋಯಿತು. ಕೊನೆಯ ದಿನ ಚೆನ್ನಾಗಿ ಮನಸ್ಸಿಟ್ಟು ಜಗದಂಬೆಯ ಪೂಜೆ ಮಾಡಿ, 


20 ರಾಹುಲ ಸಾಂಕೃತ್ಯಾಯನ 


ಜಪ ಪೂರ್ತಿಗೊಳಿಸಿದ. ಆಗಲೂ ಆದಿಶಕ್ತಿಯ ದರ್ಶನವಾಗಲಿಲ್ಲವಾಗಿ ಇದಕ್ಕೆ ತನ್ನ ನಿರ್ಭಾಗ್ಯ 
ಬದುಕೇ ಹೊಣೆ ಎಂದು ಯೋಚಿಸಿ ಕೂಡಲೇ ಎರಡು ಪತ್ರಗಳನ್ನು ಬರೆದ. ಒಂದರಲ್ಲಿ "ಹೆಣವನ್ನು 
ಮಣಿಕರ್ಣಿಕೆಯಲ್ಲಿ ಬಿಸಾಡಿ ಬಿಡಿ”. ಇನ್ನೊಂದು ತಂದೆಗೆ "ನಿರ್ಭಾಗ್ಯ ಪುತ್ರನಿಗಾಗಿ ಶೋಕಿಸಬೇಡಿ"". 
ನಂತರ ಫೂಜೆಗೇರಿಸಿದ ದತ್ತೂರದ ಮಾಗಿದ ಹಣ್ದುಗಳಲ್ಲ ಎರಡರ ಎಲ್ಲಾ ಬೀಜಗಳನ್ನು 
ಚೂರ್ಣದೊಂದಿಗೆ ಬೆರೆಸಿ ನೀರಿನೊಂದಿಗೆ ನುಂಗಿ ಬಿಟ್ಟ. 

ಮಾರನೇ ದಿನ ಸ್ವಲ್ಪ ಸೃತಿ ಬಂದಾಗಲೇ ಆಮೇಲೆ ಏನಾಯಿತು ಎಂದು ಕೇದಾರನಿಗೆ ತಿಳಿದದ್ದು- 
ಅಲ್ಲಿನ ಒಬ್ಬ ವಿದ್ಯಾರ್ಥಿ ಅದೇ ದಿನ ರಾತ್ರಿ ಮಾಳಿಗೆಗೆ ಬಂದಾಗ ಕೇದಾರ ಹೊರಳಾಡುತ್ತಿದ್ದುದನ್ನು 
ನೋಡಿದನಂತೆ. ನಂತರ ಜನರೆಲ್ಲ ಕೂಡಿ ಅವನನ್ನು ಕೆಳಗೆ ತಂದರಂತೆ. ಕೇದಾರ ಏನೇನೋ 
ಮಾತಾಡುತ್ತ ಇದ್ದನಂತೆ. ವಾಂತಿಯಾಗಿ ಹೊಟ್ಟೆಯಲ್ಲದ್ದದ್ದೆಲ್ಲ ಸಾಕಷ್ಟು ಹೊರ ಬಿತ್ತು- ಅಂತೆಲ್ಲ. ಅದೇ 
ದಿನ ಹೇಳಿ ಕಳಿಸಿದ ಹಾಗೆ ಯಾಗೇಶ ಬನಾರಸಿಗೆ ಬಂದು ತಲುಪಿದ್ದ. ಕೇದಾರ ಕೆಲ ದಿನಗಳ ಬಳಿಕ 
ಸರಿಹೋದ. ಆದರೆ ಅನೇಕ ದಿನಗಳವರೆಗೆ ದೃಷ್ಟಿ ಮಾತ್ರ ದುರ್ಬಲವಾಗಿಯೇ ಇತ್ತು. ಕೆಲ ದಿನಗಳ 
ಕಾಲ ಮನೆಗೆ ಹೋಗಿ ಇದ್ದು ಮತ್ತೆ (9]I ಆಕ್ಟೋಬರ್‌) ಬನಾರಸಿಗೆ ಹೊರಟು ಹೋದ. 

ಮಂತ್ರ -ತಂತ್ರ, ಪೂಜಾಧ್ಯಯನ ಹಾಗೂ ದೇವೀ-ದೇವತೆಗಳಿಂದ ಕೇದಾರನಿಗೆ ಮುಕ್ತಿಯೇನೋ 
ದೊರಕಲಿಲ್ಲ. ಆದರೆ ಈಗ ಕೊಂಚ ಬದಲಾಗಿದ್ದ. ಓದಿಗೆ ಹೆಚ್ಚು ಸಮಯ ಕೊಡತೊಡಗಿದ. ಒಬ್ಬ 
ಬ್ರಹ್ಮಚಾರಿಯ ನೆರವಿನಿಂದ ಆರನೇ ಕ್ಷಾಸಿನವರೆಗಿನ ಇಂಗ್ಲಿಷ್‌ ರೀಡರ್‌ಗಳನ್ನಲ್ಲದೆ ಹಿಂದೀ 
ಪುಸ್ತಕಗಳನ್ನು ಸಮಾಚಾರ ಪತ್ರಿಕೆಗಳನ್ನು ಓದತೊಡಗಿದ್ದ. ಆ ದಿನಗಳಲ್ಲಿಯೇ ಅವನು ಮೊಟ್ಟ 
ಮೊದಲ ಬಾರಿಗೆ "ಸರಸ್ವತೀ' ಎಂಬ ಮಾಸಿಕ ಓದಲು ಸುರು ಮಾಡಿದ. ತರುಣರನ್ನು ಪುಸಲಾಯಿಸಿ 
ದ್ವೀಪಗಳಿಗೆ ಸಾಗಿಸುವ ಸಾಗಣೆದಾರರಿಂದ ಜಾಗರೂಕರಾಗಿರುವಂತೆ ತಿಳಿಸುವ ಮತ್ತು ದ್ವೀಪದಲ್ಲನ 
ಸಂಕಷ್ಟಗಳನ್ನು ವಿವರಿಸುವ ಅಚ್ಚಾದ ಹ್ಯಾಂಡ್‌ ಬಿಲ್‌ಗಳು ಅವನಿಗೆ ಓದಲು ದೊರೆತವು. ಅವನ್ನು 
ಓದಿ ಕೇದಾರನ ರಕ್ಷ ಕುದಿಯತೊಡಗಿತು. ಯಾವನಾದರು ಇಂತಹ ಕಳ್ಳಸಾಗಣೆದಾರನೊಂದಿಗೆ 
ಘಫುರ್ಷಣೆಗಿಳಿಯುವ ಅವಕಾಶಕ್ಕಾಗಿ ಹುಡುಕಲಾರಂಭಿಸಿದ. 

ಔಂದು ದಿನ ಒಬ್ಬ ಸಾಗಣೆದಾರನೊಡನೆ ಘರ್ಷಣೆ ನಡೆದೇ ಬಿಟ್ಟಿತು. ಅಮಾಯಕನಂತೆ ಕೇದಾರ 
ಅವನ ಜೊತೆ ಒಂದು ತೋಟದೊಳಗಡೆ ಇದ್ದ ಮನೆಗಳಿಗೆ ಹೋದ. ನೋಡಿದರೆ ಅಲ್ಲಿ ಸೇರಿದ 
ಹಳ್ಳಿಗರಲ್ಲಿ ಆಜಮ್‌ಗಢ ಜಿಲ್ಲೆಯ ತನ್ನದೇ ವಯಸ್ಸಿನ ಒಬ್ಬ ಹುಡುಗನಿದ್ದಾನೆ! ಕೇದಾರ ಕೆರಳಿ ಅವನಿಗೆ 
ಅಸಲು ವಿಚಾರ ತಿಳಿಸ ಹೊರಟಾಗ ಸಾಗಣೆದಾರ ಕೇಳಿಸಿಕೊಂಡ. ಕುಪಿತನಾಗಿ ಆತ ತನ್ನ ಮೇಲೆ 
ಎರಗಲು ಬಂದಿದ್ದೇ ತಡ ಕೇದಾರ ತೋಟದಿಂದ ಹೊರಗೋಡಿದ. 

ಹೊರಗೆ ಬಂದ ಮೇಲೆ ತನ್ನ ಜಿಲ್ಲೆಯ ಕೆಲ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ, ಆ ಹುಡುಗನನ್ನು 
ಸಾಗಣೆದಾರನಿಂದ ಬಿಡಿಸುವ ಉಪಾಯ ಮಾಡಿದ. ಆದರೆ ಅದು ವ್ಯರ್ಥವಾಯಿತು. ಎನ್ನಿಬೆಸೆಂಟರ 
ಹತ್ತಿರ ಸಹಾಯ ಕೇಳಲು ಹೋದರೆ ಅವರು ಶಾಂತವಾಗಿರಬೇಕೆಂಬ ಉಪದೇಶ ಬಿಟ್ಟರೆ ಬೇರೇನನ್ನೂ 
ಮಾಡಲಿಲ್ಲ. 

"ನನ್ನ ಸಾರ್ವಜನಿಕ ಕಾರ್ಯ ಮೊತ್ತ ಮೊದಲು ಆರಂಭಗೊಂಡದ್ದು ಈ ವೇಳೆಯಲ್ಲಿಯೇ" 
(ನವೆಂಬರ್‌ 9]] ಇ) ಎಂದು ಬರೆದಿದ್ದಾರೆ ರಾಹುಲಜೀ. 


ವೈರಾಗಿ ಸಾಧು 


ಓದು ನಡೆಯುತ್ತಿತ್ತು. ಪ್ರಸ್ತುತ ಸಿದ್ದಾಂತ ಕೌಮುದಿಯ ಪಾಠ ಮುಂದುವರಿಯುತ್ತಾ ಇತ್ತು. ಸಂಸ್ಕೃತ 
ನಾಟಕ ಮತ್ತು ಕಾವ್ಯಭ್ಯಾಸವೂ ಸಾಗಿತ್ತು. ಪಾಠ ಹೇಳುವವರು ಕೂಡ ಅನೇಕರಿದ್ದರು. ಇಂಗ್ಲಿಷ್‌ 
ಕಲಿಕೆಯ ಜತೆ ಹಿಂದಿಯ ಸ್ತಾಧ್ಯಾಯ ನಡೆದಿತ್ತು. ಅದೇ ಸಮಯದಲ್ಲಿ ಕೇದಾರ ಬನಾರಸಿನಲ್ಲಿ 
ಹೊಸತಾಗಿ ತೆರೆದ ದಯಾನಂದ ಸ್ಕೂಲಿನಲ್ಲಿ ಏಳನೇ ದರ್ಜೆಗೆ ತನ್ನ ಹೆಸರು ಬರೆಸಿದ. ಹೀಗೆ ಎಲ್ಲ 
ಅಚ್ಚುಕಟ್ಟಾಗಿ ನಡೆಯುತ್ತ ಇದ್ದಂತೆ ಒಮ್ಮಿಂದೊಮ್ಮೆಗೆ ಎಲ್ಲ ಬದಲಾಗಿ ಬಿಟ್ಟಿತು. 

ಆ ದಿನಗಳಲ್ಲಿಯೇ (ಬಿಹಾರದ ಛಪರಾ ಜಿಲ್ಲೆಯಲ್ಲಿರುವ) ಪರಸಾ ಮಠದ ಮಹಂತರು ಕಾಶಿಗೆ 
ಬಂದಿದ್ದರು. ಸಾಕಷ್ಟು ಪ್ರಾಚೀನವಾದ ಶ್ರೀಮಂತ ಮಠ ಅದು. ಮಹಂತರ ಉತ್ತರಾಧಿಕಾರಿ ಶಿಷ್ಯ 
ರಾಮಲಉದಾರ ದಾಸ ಕೆಲ ಸಮಯದ ಹಿಂದಪ್ಪೆ ತೀರಿಕೊಂಡಿದ್ದರು. ಹಾಗಾಗಿ ಮಹಂತರು ಹೊಸ 
ಉತ್ತರಾಧಿಕಾರಿಯ ಹುಡುಕಾಟದಲ್ಲಿದ್ದರು. ಸಂಯೋಗವಶಾತ್‌ ಒಂದು ದಿನ ತಮ್ಮ ಒಂದು 
ಮೊಕದ್ದಮೆಯ ತೀರ್ಪಿನ ಕಾಗದವನ್ನು ಕೇದಾರನಾಥರಿಂದ ಓದಿಸಿದರು. ಕಾಗದ ಇಂಗ್ಲಿಷಿನಲ್ಲಿತ್ತು. 
ಕೇದಾರ ಒಪವಾಗಿ ಅದರ ಭಾವಾರ್ಥ ತಿಳಿಸಿ ಹೇಳಿದಾಗ ಮಹಂತರು ಭಾರೀ ಪ್ರಭಾವಿತರಾದರು 
ಅವರು ಕೇದಾರನನು ತಮ್ಮ ಉತರಾಧಿಕಾರಿಯನಾಗಿ ಮಾಡಿಕೊಳುವ ಅಪೇಕೆಯನು ಹೊಂದಿದರು 

ಮೂರನೆಯವರ ಮುಖಾಂತರ ಕೇದಾರನೆದುರು ಇದನು ಪ್ರಸಾಪಿಸಲಾಯಿತು. ಆರಂಭದಲಿ 
ಕೇದಾರ ತನ್ನ ಕಷಗಳನು ಹೇಳಿಕೊಂಡ. ಮೊದಲು ತನ ಓದು ಸಾಗಬೇಕೆಂದು ಅವನು ಹೇಳಿದ. 

ಸಾದಲ್ಲಿಯೂ ಪಂಡಿತರು ಹಾಗೂ ಅಧ್ಯಾಪಕರ ವ್ಯವಸ್ಥ ಮಾಡಲು ಸಾಧ್ಯವಿದೆ ಎಂದು 
ತಿಳಿಸಿದಾಗ ಅವನು ಕೊನೆಯಲ್ಲಿ ಒಪ್ಪಿಗೆ ಕೊಟ್ಟುಬಿಟ್ಟ. ಪರಸಾವಾಸದಿಂದಾಗಿ ಮನೆಯವರಿಂದ 
ಕಷು ದೂರ ಇರುತೇನೆಂತಲೂ ಅವನಿಗನಿಸಿತು 

ಸೆಪೆಂಬರ್‌ 9]2ರ ಒಂದು ದಿನ ಕೇದಾರನಾಥ ಪರಸಾಮಠ ಮುಟಿದ. ಅಲಿ ಒಬ್ಬ 
ರಾಜಕುಮಾರನಂತೆ ಅವನಿಗೆ ರಾಜೋಚಿತ ಸ್ವಾಗತ ದೊರೆಯಿತು. ಅವನ ಸುಖ ಸೌಲಭ್ಯಗಳಿಗಾಗಿ 
ಅವರು ಎಲ್ಲ ರೀತಿಯ ಗಮನ ಕೊಟ್ಟರು. ಮಹಂತರ ಕುದುರೆ ಕಾಸ್ತಾರನ ಮಗ ರಾಮದಾಸ 
ಎಂಬವನನ್ನು ಅವನ ಸೇವಕನನ್ನಾಗಿ ನೇಮಿಸಿದರು. ಬೆಳಿಗ್ಗೆ ಶೌಚಾರ್ಥ ಗದ್ದೆಗೆ ಹೋಗೆವಾಗ 
ರಾಮದಾಸ ನೀರಿನ ತಂಬಿಗೆ ಹಿಡಿದುಕೊಂಡು ಅವನ ಜೊತೆಗೆ ಹೆಜ್ಜೆ ಹಾಕುತ್ತಿದ್ದ. ಕೇದಾರನ 
ಊಟ-ತಿಂಡಿಗಳಿಗೂ ವಿಶೇಷ ವವವಸೆಯಾಯಿತು 

ಮಂತ್ರ ದೀಕ್ಷೆಯ ಸಮಯ ಬಂತು. ತುಲಸೀಮಾಲೆ ಮತ್ತು "ರಾಂ ರಾಮಾಯ ನಮಃ' ಎಂಬ 
ಮಂತ್ರೋಪದೇಶವಲ್ಲದೆ ಇನ್ನೂ ಒಂದು ವಿಧಿ ನಡೆಯಿತು. ಹಿತ್ತಾಳೆಯ ಶಂಖ ಚಕ್ರದ ಮುದ್ರೆಯನ್ನು 
ಬೆಂಕಿಯಲ್ಲಿ ಕೆಂಪಗೆ ಕಾಯಿಸಿ ಕೇದಾರನ ಎರಡೂ ಬಾಹು ಮೂಲದಲ್ಲಿ ಸುಡಲಾಯಿತು. 


22 ರಾಹುಲ ಸಾಂಕೃತ್ಯಾಯನ 


'ನನಗೆಲ್ಲಾದರೂ ಬನಾರಸಿನಲ್ಲಿಯೇ ಈ ವಿಧಿಯ ಪತ್ತೆ ಹತ್ತಿದ್ದರೆ ಅಷ್ಟು ಮಾತ್ರಕ್ಸೇ ನಾನು ಪರಸಾದ 
ಹೆಸರು ಕೂಡ ಎತ್ತುತ್ತಿರಲಿಲ್ಲ. ಆದರೆ ಈಗಲೋ ಮಾತು ಕೊಟ್ಟು ಬಹಳ ಮುಂದೆ ಬಂದಾಗಿತ್ತು” 
ಎಂದು ಬರೆದಿದ್ದಾರೆ ರಾಹುಲಜೀ. 

ಈಗ ಕೇದಾರನಾಥ ಪಾಂಡೇ ವ್ರರಾಗಿ ಸಾಧು. ಹಾಗೂ ಅವನ ಹೊಸ ಹೆಸರು-ರಾಮ ಉದಾರ 
ದಾಸ ಅಥವಾ ಸಂಕ್ಷೇಪದಲ್ಲಿ ರಾಮ ಉದಾರ (ರಾಮೋದಾರ) 

ಮಠದಲ್ಲಿ ರಾಮ ಉದಾರರ ಆರಾಮಕ್ಕಾಗಿ ತುಂಬ ಗಮನ ನೀಡಲಾಯಿತು. ಸ್ನಾನ-ಒಗೆತಕ್ಕೆ, 
ತೈಲ ಮಜ್ಜನಕ್ಕೆ, ಕಾಲು ತಿಕ್ಕಲಿಕ್ಸೆ ಮುಂತಾದವಕ್ಕೆಲ್ಲ ನೌಕರನಿದ್ದ. ಉತ್ತಮ ಜಾಬಂದೀ, ತೆಳ್ಳನೆಯ 
ಮೃದು ಧೋತಿ ಮತ್ತು ಪಾದರಕ್ಷೆ ಬಂತು. ನೌಕರ ಕೊಡೆ ಹಿಡಿದು ನಡೆಯುತ್ತಿದ್ದ. ಮಹಂತರ ಪ್ರೀತಿ 
ಹೆಚ್ಚುತ್ತ ಹೋಯಿತು. ರಾಮ ಉದಾರರು ಮಹಂತರ ಸಂಪ್ರದಾಯದ ನಡೆ-ನುಡಿ 
ವ್ಯವಹಾರಗಳನ್ನು ಕಲಿಯಲಾರಂಭಿಸಿದರು. 

ಆದರೆ ಅಲ್ಲಿ ಓದಿನ ವ್ಯವಸ್ಥೆ ಏನೂ ಇರಲಿಲ್ಲ. ರಾಮ ಉದಾರ ದಾಸ "ಸರಸ್ವತೀ" ಮತ್ತು ಇಂದ್ದಿಷ್‌ 
ಮಾಸಿಕ "ಡಾನ್‌' ತರಿಸಿಕೊಂಡರು. ಹಿಂದಿ ಮತ್ತು ಸಂಸ್ಕೃತದ ಅನೇಕ ಪುಸ್ತಕಗಳು ಸಹ ಬೇಕೆಂದು 
ಕೇಳಿದರು. 

ಒಂದು ದಿನ ತಂದೆ ಮತ್ತು ಮಾವ ಅಕಸ್ಮಾತ್‌ ಪರಸಾಕ್ತೆ ಬಂದು ಬಿಟ್ಟರು. ಖಂಡಿತ ವಾಪಸು 
ಕಲಿಸುತ್ತೇವೆಂದು ಮಹಂತರಿಗೆ ಮಾತು ಕೊಟ್ಟು, ರಾಮ ಉದಾರರನ್ನು ಅವರು ಕನ್ಸೈಲಾಕ್ಕೆ 
ಕರೆದೊಯ್ದರು. ಅಲ್ಲಿಂದ ಹಿಂತಿರುಗಲು ಬಿಡುವುದಿಲ್ಲವೆಂದು ರಾಮ ಉದಾರರಿಗೆ ಚೆನ್ನಾಗಿಯೇ 
ತಿಳಿದಿತ್ತು. ಅಲ್ಲಿ ತನ್ನ ಮೇಲೆ ತೀವ್ರ ನಿಗಾ ಇಟ್ಟಿರುತ್ತಾರೆ ಎಂಬುದು ಸಹ ಆವರಿಗೆ ಗೊತ್ತಿತ್ತು. ಆದರೆ 
ರಾಮ ಉದಾರರು ಈ ಸಲವೂ ಮನೆ ಬಿಟ್ಟು ಓಡಿ ಹೋಗುವುದರಲ್ಲಿ ಯಶಸ್ವಿಯಾದರು. ಮೂರು 
ತಿಂಗಳ ಬಳಿಕ ಪರಸಾ ತಲುಪಿದರು. ಹಿಂದಿನ ದಿನಚರಿ ಮತ್ತೆ ಮೊದಲಾಯಿತು. ಈಗ ಆವರಿಗೆ 
ಇಪ್ಪತ್ತು ವರ್ಷ. 

ಮಠದ ಇತಿಹಾಸ ಮತ್ತು ದೇಶವಿಡೀ ಹರಡಿರುವ ಅದರ ಶಿಷ್ಯ ಶಾಖೆಗಳ ಕುರಿತು ರಾಮ 
ಉದಾರರು ವಿಸ್ತಾರವಾಗಿ ತಿಳಿದುಕೊಂಡರು. ಅವರಿಗೆ ಸಂಪ್ರದಾಯ ಮತ್ತು ಮೂಲ ಕ್ಷೇತ್ರದ 
ವಿಚಾರವಾಗಿ ಅನೇಕ ವಿಚಾರಗಳನ್ನು ತಿ೪ಸಲಾಯಿತು. ಮಹಂತರು ದಕ್ಷಿಣ ಭಾರತದ.ತನ್ನ ಯಾತ್ರಾ 
ಕಥೆಗಳನ್ನು ಹೇಳಿದರು. ರಾಮ ಉದಾರ ಮಠದ ಆಸ್ಪಿ-ಪಾಸ್ಟಿಗಳ ವಿಚಾರವೆಲ್ಲ ಅವರಿಗೆ ತಿಳಿದಿರಲಿ 
ಮತ್ತು ಅವನ್ನು ಅವರು ನಡೆಸಲಿ ಎಂಬುದೇ ಮಹಂತರ ಇಚ್ಛೆಯಾಗಿತ್ತು . ಆದರೆ ರಾಮ ಉದಾರರಿಗೆ 
ಅದರಲ್ಲಿ ಕಿಂಚಿತ್ತೂ ಆಸಕ್ತಿ ಇರಲಿಲ್ಲ. ಅಲ್ಲಿನ ಬೌದ್ದಿಕ ನಿರಶನದ ವಾತಾವರಣದಿಂದ ಹೊರಬಿದ್ದು 
ಓಡಲಿಕ್ಕಾಗಿ ಅವರ ಮನಸ್ತು ಚಡಪಡಿಸತೊಡಗಿತು. 

I93ರ ಜುಲ್ಫೆ ತಿಂಗಳ ಒಂದು ದಿನ ಒಂದೆರಡು ಸಂಸ್ಕೃತ ಪುಸ್ತಕ, ಎರಡು ಧೋತಿ, ಎರಡು 
ಲಂಗೋಟಿ, ಸಣ್ಣದೊಂದು ಬ್ರೆರಾಸ ಹಾಗೂ ಮೂರು ರೂಪಾಯಿ ಹಿಡಿದುಕೊಂಡು ಸಾಧು ರಾಮ 
ಉದಾರ ಏಕಮಾಕ್ಕೆ ಹೋದರು. ಗಾಡಿಯೇರಿ ಲಖೀಸರಾಯ್‌ ತಲುಪಿದರು. ಅಲ್ಲಿಂದ ಮುಂದೆ ಒಬ್ಬ 
ವಕೀಲರು ಅವರನ್ನು ತನ್ನ ಜೊತೆಯಲ್ಲಿ ಬರಲು ಒತ್ತಾಯಿಸಿದರು. ರಜಾ ದಿನಗಳಲ್ಲಿ ಆ ವಕೀಲರು 
ಪುರೀ, ರಾಮೇಶ್ವರ ಮುಂತಾದೆಡೆ ತೀರ್ಥಯಾತ್ರೆಗೆ ಹೊರಟರು. ಅವರೊಂದಿಗೆ ಯಾತ್ರೆ ಹೊರಟ 


ವ್ರರಾಗಿ ಸಾಧು 23 


ರಾಮ ಉದಾರ ಮೊದಲು ಜಗನ್ನಾಥವಪುರಿಗೆ ಅಲ್ಲಿಂದ ಮದ್ರಾಸಿನವರೆಗೆ ತೆರಳಿದರು. ಅಲ್ಲಿಂದ 
ಮುಂದೆ ಅವರು ಒಂಟಿಯಾಗಿ ಯಾತ್ರೆ ಮುಂದುವರಿಸಿದರು. ರೈಲಿನಲ್ಲಿ ಮೊದಲು ಅವರು 
ಸೈದಾಪೇಟಿಗೆ ಹೋದರು. ಅಲ್ಲಿ ಅವರು ಛತ್ರಂ (ಧರ್ಮಶಾಲೆ) ಮತ್ತು ಉತ್ತರಾದಿ (ಉತ್ತರ 
ಭಾರತೀಯ) ಮಠಗಳಲ್ಲಿ ತಂಗಿರುತ್ತಿದ್ದರು. ಅಲ್ಲಿಂದ ಅವರು ಕಾಲ್ಲಡೆಯಲ್ಲಿಯೇ ಯಾತ್ರೆ 
ಮುಂದುವರಿಸಿದರು. ತಿರುಮಲೆ, ಪುನ್ನಮಲೆ, ಹಾಗೂ ಪಚ್ಚ ಪೆರುಮಾಳ್‌ ಮುಂತಾದ ತೀರ್ಥ 
ಕ್ಷೇತ್ರಗಳನ್ನು ಅವರು ನೋಡಿದರು ಕೊನೆಯಲ್ಲಿ ತಿರುಮಲೆಶೆ ನಲ್ಲಿರುವ ಉತರಾರ್ಥಿೀೀ ಮಠದ 
ಸಾಮೀ ಹರಿ ಪಸನಾಚಾರ್ಯರ ಬಳಿ ಹೋದರು 
ಪಪನಸಾಮಿ ಬರಿಗೆಯಲಿ ಬಂದಾವನದಿಂದ ದಕಿಣಕೆ ಓಡಿ ಬಂದವರು. ಅವರಿಗೆ 
ದಾನಿಗಳೊಬ್ಬರು ಸಿಕ್ಕಿದರು. ಆವರಿಂದ ಚಂದಾ ಸಿಕಿತು, ಆ ಹಣದಿಂದ ಅವರು ಈ ಮಠ 
ಸ್ಥಾಪಿಸಿದ್ದರು. ಈಗ ಮಠದ ಬಳಿ ಸಾಕಷು ಸಂಪತ್ತು ಇತ್ತು. ಹರಿಪ್ರಸನ್ನ ಸಾಮಿಯ ಇಬ್ಬರು ಶಿಷರು 
ಆದರ ಜೊತೆ ಇರುತಿದರು. ಅಲಿಯೇ ಉಳಿದು ಸಂಸೃತಾಬಾಸವನು ಮುಂದುವರಿಸುವಂತೆ ಅವರು 
ರಾಮ ಉದಾರರನು ಒತಾಯಿಸಿದರು. ರಾಮ ಉದಾರರಿಗೂ ಈ ಸಲಹೆ ಉಚಿತವೆನಿಸಿತು. ಅಲ್ಲನ 
ಸಂಸ ತ ಪಾಠಶಾಲೆಗೆ ಅವರು ತಮ, ಹೆಸರು ಸೇರಿಸಿದರು. ಇಲ್ಲಿನ ಅಭ್ಲಾಸ ಬನಾರಸಿಗಿಂತ ಹೆಚ್ಚು 
ಚಿನಾಗಿ ಮತು ಮುಕವಾಗಿ ಇತು. ರಾಮ ಉದಾರರ ಮನಸು ಒಂದೆಡೆ ಕೇಂದ್ರೀಕ ತವಾಯಿತು 
ಸಾಮೀ ಹರಿಪಪನರು ಕೂಡ ಒಬ, ಯೋಗ. ಉತರಾಧಿಕಾರಿಗಾಗಿ ಹುಡುಕುತಿದರು. ಮೊದಲ 
ಬೇಟಿ ಆದ ದಿನದಿಂದಲೇ ಅವರು ರಾಮ ಉದಾರರನ್ನು ಇಷಪಟಿದ್ದರು. ಬಹಳ ದಿನ ಕಾದು 
ಅವರೆದುರು ಈ ವಿಚಾರ ಪ್ರಸ್ತಾಪಿಸಿದರು. ಆರಂಭದಲ್ಲಿ ಆತ ಸಮ್ಮತಿಸಲಿಲ್ಲ. ಆದರೆ ನವ್ಯ-ನ್ಮಾಯದ 
ಅಧಾಪಕ ಭಾಗವತಾಚಾರ್ಯ ಅವರೂ ಸಾಮೀಜಿಯವರ ಪ್ರಸ್ತಾಪವನ್ನು ಸಮರ್ಥಿಸಿದಾಗ 
ಒಪಿಕೊಂಡರು. ಮತೆ ವಾಸುದೇವ ಮಂತ, ನೀಡಲಾಯಿತು. ಬಾಹು ಮೂಲದಲ್ಲಿ ಶಂಖ-ಚಕ್ರದ 
ಮುದ್ರೆಯೂ ಒತ್ತಲ್ಲಟಿತು. ದೀಕ್ಷೆಯ ಬಳಿಕ ರಾಮ ಉದಾರ ತಿರುಮಲಿಶ್ರೆ ಮಠದ 
ಉುತರಾಧಿಕಾರಿಯಾದರು 
ರುಮವಿಶ್ರನಲ್ಲ ವರು ಸುಮಾರು ನಾಲ್ಕು ತಿಂಗಳುಗಳ ಕಾಲ ಇದ್ದರು. ಓದು ಸಾಗುತ್ತಿತ್ತು. 
ಹೀಗಾಗಿ ಮನಸೂ ನೆಲೆಸಿತು. ಮತೆ ದಕಿಣದ ತೀರ್ಥಸಳಗಳನು ನೋಡುವ ಯೋಜನೆ 
ಹಾಕಿಕೊಂಡರು. ಪರಸಾಕೆ ಕಾಗದ ಬರೆದರೆ ಅಲ್ತಿಂದ ಇಪತೆ ದು ರೂಪಾಯಿಯೂ ಬಂತು. ರಾಮ 
ಉದಾರ ಮೊದಲು ತಿರುಪತಿ ಮತ್ತು ಬಾಲಾಜಿಯ ದರ್ಶನ ಮಾಡಿದರು. ಅದೇ ಹೊತ್ತಿನಲ್ಲ, ಇನ್ನು 
ಶಿರುಮಲಿಪ್ರೆಗೆ ಹಿಂದಿರುಗುವುದಕ್ಕೆ ಬದಲು ಉತ್ತರ ಭಾರತವನ್ನೇ ತಮ್ಮ ಕಾರ್ಯಕ್ಟೇತ್ರವನ್ನಾಗಿ 
ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿಯೂ ಬಿಟ್ಟರು. 
ಪಕ್ಷಿತೀರ್ಥ, ಕಾಂಚೀಪುರ, ರಾಮೇಶ್ವರ ಮುಂತಾದ ತೀರ್ಥಸ್ಥಳಗಳ ಯಾತ್ರೆ ಮುಗಿಸಿ 
ಬೆಂಗಳೂರಿಗೆ ಬಂದರು. ಅಲ್ಲಿಂದ ವಿಜಯನಗರದ ಸಾಮ್ರಾಜ್ಮದ ಭಗ್ನಾವಶೇಷಗಳನ್ನು ನೋಡಲು 
ಹಂಪಿಗೆ ತೆರಳಿದರು. ಸಾಧುಗಳ ಸಹವಾಸದಿಂದ ಈಗ ಅವರಿಗೆ ಗಾಂಜಾ ಮತ್ತು ತಂಬಾಕು ಚಿಲುಮೆ 
ಅಭ್ಯಾಸವಾಗಿತ್ತು. ಇದಕ್ಕೆಲ್ಲ ಪರಸಾ ಮಠದ ಉತ್ತರಾಧಿಕಾರ ಅವರಿಗೊಂದು ಬಗೆಯ ರಹದಾರಿಯೇ 
ಆಗಿತ್ತು. 


24 ರಾಹುಲ ಸಾಂಕೃತ್ಯಾಯನ 


ತಂತಿ ಕೊಟ್ಟಾಗ ಪರಸಾದಿಂದ ಮತ್ತಷ್ಟು ಹಣ ಬಂದಿತು. ಇದರಿಂದ ಸಾಧು ರಾಮ ಉದಾರ 
ಮುಂದೆ ಪಂಢರಾಪುರ, ಪುಣೆ, ಮುಂಬೈ, ನಾಸಿಕ, ತ್ವಂಬಕೇಶ್ವರ, ಕಪಲದಾರಾ, ಓಂಕಾರ- 
ಮಾಂಧಾತಾ ಮುಂತಾದ ಕ್ಷೇತ್ರಗಳ ಯಾತ್ರೆ ಮಾಡಿ ಉಜ್ಛೆನಿ ತಲುಪಿದರು. "ತಿಂಗಳಾನುಗಟ್ಟಲೆಯಿಂದ 
ನೂರಾರು ಕ್ಷೇತ್ರಗಳಿಗೆ ಹೋಗಿ, ಆಲ್ಲಿ ತಂಗಿ, ಜನರೊಂದಿಗೆ ಮಾತುಕತೆಯಾಡುತ್ತಾ ಇದ್ದುದರಿಂದ 
ನನಗೀಗ ರೀತಿ ರಿವಾಜು ಹಾಗೂ ಸ್ಪಳೀಯ ಮತ್ತು ಅಭ್ಯಾಗತ ಸಾದುಗಳ ಕರ್ತವ್ಯ ಮತ್ತು ಅಧಿಕಾರದ 
ಬಗ್ಗೆ ಪರಿಚಯವಾಗಿ ಬಿಟ್ಟಿತ್ತು. ಯಾವುದೇ ಸ್ಥಳಕ್ಕೆ ಹೋಗುವುದು-ಬರುವುದು, ಭೇಟಿ-ಗೀಟಿ, 
ವಾಸ-ಗೀಸದಲ್ಲೆಲ್ಲ ಯಾವ ಸಂಕೋಚವೂ ಇರಲಿಲ್ಲ. ಈಗ ನಾನು ನಿಜವಾಗಿಯೂ ಅಪ್ರಟ 
ಸಾಧುವಾಗಿದ್ದೆ"-ಎಂದು ಬರೆದಿದ್ದಾರೆ ರಾಹುಲಜೀ. 

ಮುಂದೆ ಅವರು ಅಹಮದಾಬಾದಿನಲ್ಲಿ ಸುಮಾರು ಒಂದು ತಿಂಗಳಿದ್ದರು. ಅಲ್ಲ ಕೆಲ ಗುಜರಾತಿ 
ಗ್ರಂಥಗಳ ಅಧ್ಯಯನ ನಡೆಸಿದರು. ಡಾಕೋರ್‌ನಲ್ಲಿದ್ದಾಗ ಪರಸಾದಿಂದ ದುಡ್ತು ಬರುವುದರ ಜೊತೆಗೆ 
“ಬೀಗ ಬಂದು ಬಿಡು' ಎಂಬ ಪತ್ರವೂ ಬಂತು. ಅಲ್ಲಿಂದ ಮತ್ತೆ ಎಲ್ಲಿಯೂ ನಿಲ್ಲದೆ ಸೀದಾ ಪರಸಾಕ್ಷೇ 
ಬಂದು, ತಲುಪಿಕೊಂಡರು. ಅಲ್ಲಿ ತನ್ನ ಬನಾರಸಿನ ಸಹಪಾಠಿ ವರದರಾಜನನ್ನು ಕಂಡು ಅತೀವ 
ಸಂತೋಷವಾಯಿತು. 

ಪರಸಾ ಮಠದ ಆಸ್ಲಿ ಹಾಗೂ ಜಮೀನು ಕುರಿತ ಕೆಲ ಹೊಸ ವ್ಲಾಜ್ಮಗಳಿದ್ದವು. ಆದರೆ ರಾಮ 
ಉದಾರರಿಗೆ ಅದರಲ್ಲಿ ಆಸಕ್ತಿಯೇ ಇರಲಿಲ್ಲ. ಹಾಗೆ ಕೆಲ ಜಗಳಗಳನ್ನು ಬಿಡಿಸುವುದರಲ್ಲ ಸ್ವ 
ಸಹಕರಿಸಿದರು. ಅದು I94ನೇ ಇಸವಿ. ರಾಮ ಉದಾರರಿಗೆ ತುಂಬು ಇಪ್ಪತೊಂದನೇ ವರ್ಷ. 

ಅದೇ ಸಮಯದಲ್ಲಿ ಭಾರತೀಯ ಪುರಾತತ್ವ ವಿಭಾಗದ ಇಬ್ಬರು ಫೋಟೋಗ್ರಾಫರುಗಳು 
ಪುರಾತನ ವಸ್ತುಗಳ ಫೋಟೋ ತೆಗೆದುಕೊಳ್ಳಲು ಏಕಮಾಕ್ಕೆ ಬಂದವರು. ಪರಸಾಕ್ಕೂ ಬಂದರು. 
ಮಠದ ಫೋಟೋ ತೆಗೆದುಕೊಂಡರು. ರಾಮಲಉದಾರರು ಆವರಿಗೆ ನೆರವಾದರು. ಅದೇ ವೇಳೆ ಅವರು 
ರಾಮಲುದಾರರ ಮೊದಲ ಫೋಟೋ ತೆಗೆದು ಒಂದು ಪ್ರತಿಯನ್ನು ಅವರಿಗೆ ಕೊಟರು. ಆದರೆ ಆ 
ಫೋಟೋ ಅಯೋಧ್ಲೆಯಲ್ಲಿ ಕಳೆದು ಹೋಯಿತು. ರಾಮಲಉದಾರರು ಕುದುರೆಯ ಮೇಲಿ ಕುಳಿತ 
ಫೋಟೋವನ್ನು ಆಗ ತೆಗೆದಿದ್ದರು. 

ಪರಸಾದಲ್ಲಿ ಅವರ ಮನಸ್ಸು ನಿಲ್ಲಲಿಲ್ಲ. ಪುನಃ ಅಲ್ಲಿಂದ ಓಡಿ ಹೋಗುವ ಯೋಚನೆ ಬಂದಿತು. 
ಅವರ ಸಹಯಾತ್ರಿಯಾಗಲು ವರದರಾಜರು ಸಹ ತಯಾರಾದರು. ಕೈಯಲ್ಲಿ ಬಿಡಿಗಾಸಿಲ್ಲದೆ ಇಬ್ಬರು 
ಪರಸಾದಿಂದ ಹೊರಟು ಅಯೋಧ್ಯೆ ತಲುಪಿದರು. ಶ್ರಾವಣ ಮಾಸದಲ್ಲಿ ಅಲ್ಲಿ ಭಾರೀ ಉತ್ಸವದ 
ವಾತಾವರಣ. ಸುಮಾರು ಒಂದು ವಾರದ ನಂತರ ಅಲ್ಲಿನ ಮದ್ರಾಸೀ ವೇದಾಂತ ಪಾಠಶಾಲೆಯಲ್ಲಿ 
ಹೆಸರು ಕೊಟ್ಟರು. ಸಾಮವೇದದ ಸ್ವರ ಪಾಠವನ್ನು ಆರಂಭುಸಿಯೂ ಬಿಟ್ಟರು. 

ಮೂರು ತಿಂಗಳ ಅಯೋಧ್ಯಾ ವಾಸ ರಾಮಲಉದಾರರಲ್ಲಿ ಸಾಕಷ್ಟು ಪರಿವರ್ತನೆ 
ಉಂಟುಮಾಡಿತು. ಮೊದಲ ವೇದಾಂತ ಪಾಠಶಾಲೆಯನ್ನು ಮುಚ್ಚಬೇಕಾಗಿ. ಬಂದಿದ್ದರಿಂದ ಅವರು 
ಇನ್ನೊಂದು ವೇದಾಂತ ಪಾಠಶಾಲೆ ಸ್ಥಾಪಿಸುವ ಪ್ರಯತ್ನ ಮಾಡಿದರು. ಹತ್ತಿರದ ದೇವಕಾಳೀ 
ದೇವಸ್ಥಾನದಲ್ಲಿ ನವರಾತ್ರಿಯ ಸಮಯ ಆಡುಗಳನ್ನು ಬಲಿ ಕೊಡುತ್ತಿದ್ದರು. ಅದನ್ನು ತಡೆಯಲು 
ರಾಮಣಉದಾರರು ತಂಡ ಕಟ್ಟಿಕೊಂಡು ಸಂಘರ್ಷಕೆಳಿದರು. ಆರ್ಯಸಮಾಜೀ ಸಬ್‌ಣಇನ್‌ ಪೆಕರ್‌ 


ವೈರಾಗಿ ಸಾಧು 25 


ಮತ್ತು ವಕೀಲ ಬಲದೇವ ಬಾಬಾ (ಆಚಾರ್ಯ ಸರೇಂದ್ರದೇವ ಅವರ ತಂದೆ) ಅವರು ಈ ಪ್ರಯತ್ನಕ್ಕೆ 
ಬೆಂಬಲ ನೀಡಿದರು. ಅವರಿಗೆ ಆರ್ಯಸಮಾಜದತ್ತ ಆಸಕ್ತಿ ಹೆಚ್ಚತೊಡಗಿತು. 

ಪ್ರಥಮ ಮಹಾಯುದ್ದ ಆರಂಭವಾಗಿತ್ತು. ರಾಮಲಉದಾರರು ಪತ್ರಿಕೆ ಓದತೊಡಗಿದರು. 
ಭಾಷಣ ಮಾಡುವ ಸಂದರ್ಭಗಳು ಮೊದಲಿಗೆ ಒದಗಿ ಬಂದದ್ದೂ ಅವರಿಗೆ ಈ ಸಮಯದಲ್ಲಿಯೇ. 
ಸ್ವಾಮೀ ದಯಾನಂದ ಹಾಗೂ ಆರ್ಯಸಮಾಜದ ಹೆಸರನ್ನು ಬನಾರಸಿನಲ್ಲಿದ್ದಾಗಲೇ ಅವರು 
ಕೇಳಿದ್ದರು. ಆದರೆ ಆವಾಗ ಅವರು ಸ್ವಾಮೀ ದಯಾನಂದರ "ಸತ್ಯಾರ್ಥ ಪ್ರಕಾಶೆ'ವನ್ನು "ಮಿಥ್ಮಾರ್ಥ 
ಪ್ರಕಾಶ" ಎಂದು ಗಣಿಸಿದ್ದರು. 

ಆದರೆ ಈಗ ಅಯೋಧ್ಯಾವಾಸದಲ್ಲಿ ಆರ್ಯಸಮಾಜ ಕುರಿತಂತೆ ಅವರ ವಿಚಾರಗಳಲ್ಲಿ 
ಪರಿವರ್ತವನೆಯಾಗುತ್ತ ಬಂತು. ಅವರು "ಸತ್ಯಾರ್ಥ ಪ್ರಕಾಶೆ'ದ ಪ್ರತಿಗಳನ್ನು ದೊರಕಿಸಿಕೊಂಡು, 
ಉತ್ಸಾಹದಿಂದ ಅವನ್ನು ಓದಿ ಹಾಕಿದರು. ಆ ಸಮಯದ ತನ್ನ ಮನಸ್ಥಿತಿಯ ಕುರಿತು ರಾಹುಲಜೀ 
ಹೀಗೆ ಬರೆದಿದ್ದಾರೆ. 
* 'ರ್ಯಸಮಾಜದ ಹೊರತಾಗಿ ಸುದ್ದಿ ಪತ್ರಿಕೆಗಳ ಮುಖಾಂತರ ಬಾಹ್ಯ ಜಗತ್ತಿನ ಗಾಳಿಯೂ 
ನನಗೆ ತಾಕತೊಡಗಿತು. ನಾನು ಅಂತರಂಗದಲ್ಲಿ ಒಂದು ಕ್ಷುದ್ರ ಹಳ್ಳದಿಂದ ಹೊರಬಂದು ವಿಶಾಲ 
ಜಲಾಶಯದೊಳಗೆ ಪ್ರವೇಶಿಸುವ ಮೂಕವೇದನೆಯನ್ನು ಅನುಭವಿಸುತ್ತಾ ಇದ್ದೆ". 

ಅದೇ ಮನಸ್ಥಿತಿಯಲ್ಲಿ ರಾಮಲಉದಾರ ದಾಸ ಅರ್ಥಾತ್‌ ಕೇದಾರನಾಧರು ಮಾವನಿಗೆ ಪತ್ರ 
ಬರೆದರು. ತಂದೆ ಆಯೊಧೆಗೆ ಬಂದು ಮಗನನ್ನು ತನ್ನ, ಜಂತೆ ಕನ್ರೆಲಾಕ್ಕೆ ಕರೆದುಕೊಂಡು ಹೋದರು. 


ಸಾಮಿ ದಯಾನಂದರ ५३४३, 


ಕೇದಾರನಾಥರು ತಂದೆಯ ಜೊತೆ ಕನೆಲಾ ತಲುಪಿದರು. ಅದು ದೀಪಾವಳಿಯ ಆಚೀಚಿನ ಸಮಯ 
ಮೊಮ್ಮಗನನ್ನು ಆಪರಿಮಿತವಾಗಿ ಪ್ರೀತಿಸಿದ್ದ ಆತನ ಜೀವನದ ಮೇಲೆ ದೀರ್ವ ಪ್ರಬಾವ ಬೀರಿದ 
ನಾನಾ ರಾಮಶರಣ ಪಾಠಕರು ಈಗ ಈ ಲೋಕದಲಿರಲಿಲ್ಲ. ಕೇದಾರರು ದಕಿಣ ಭಾರತದ 
ತೀರ್ಥ ಯಾತ್ರೆಯಲ್ಲಿದ್ದಾಗ ಅವರು ತೀರಿಕೊಂಡಿದ್ದರು 

ಮಗನ ತಲೆಯಿಂದ ವೈರಾಗ್ಯದ ಭೂತ ಇಳಿದು ಹೋಗಿದೆ, ಇನ್ನಾತ ಮನೆಯ ಜವಾಬ್ದಾರಿ 
ತೆಗೆದುಕೊಂಡಾನು ಎಂದು ತಂದೆ ತಿಳಿದಿದ್ದರು. ಬಭಛವಲ್‌ಗೆ ಹೋದರೆ ಅಲ್ಲಿ ಮಾವನೂ ಕೇಳಿದರು: 
"ಕ್ಷ ವಿಶೇಷಃ 2" ಆಂದರೆ ಯಾವುದು ಲೇಸು ? ವೆರಾಗ್ಲವೋ, ಮನೆಯೋ ? ವೆರಾಗ್ನ್ಗ ಮತ್ತು 

ದಾಂತದ ಆವೇಶ ಕಡಿಮೆಯಾಗಿ ಕೇದಾರರು ಶಾಂತಚಿತರಾಗಿ ಕಾಣಿಸುತಿದದಂತೂ ಹೌದು 
ಆದರೆ ಇದು ತೂಫಾನು ಏಳುವ ಮುಂಚಿನ ಶಾಂತತೆಯಂತಿತು 

I9]5ನೇ ಇಸವಿ. ಕೇದಾರ ಈಗ 22 ವರ್ಷದವರು. ಮಹಾಯರದ್ದದ ಸುದ್ದಿಯನ್ನು 
ಓದುತಿದರು. ಪ್ರಯಾಗದ ಮಾಪಮೇಳ ಸಮೀಪಿಸಿತು. ಯಾಗೇಶರ ಸಲಹೆ, ಇಪತು ಇ 
ರೂಪಾಯಿ ಕೇದಾರರ ಕೈಯಲ್ಲಿ, ಇಬ್ಬರೂ ಮೇಳಕ್ಷೆ ಹೋದರು. ಆಲ್ತಿ ಪ್ರಥಮ ಕ್ಕೆ ಪಂಡಿತ 
ಮದನ ಮೋಹನ ಮಾಲವೀಯರ ಭಾಷಣ ಕೇಳಿದರು. ಆರ್ಯ ಸಮಾಜದವರ ಭಾಷಣವನ್ನು 
ಕೇಳಿದರು. ಕೇದಾರರು ಈ ಹಲವು ವರ್ಷಗಲಿಂದ "ಸರಸ್ನತೀ'ಯ ಓದುಗರಾಗಿದ್ದರು. ನೌಕರಿ 
ಹುಡುಕಿಕೊಂಡು ಒಂದು ದಿನ ಇಂಡಿಯನ್‌ ಪ್ರೆಸ್‌ಗೆ ಹೋದರು. ಆದರೆ ಅಲ್ರಿ ಎರಡು ಮೂರು 
ದಿನಗಳ ಹಿಂದೆಯಷ್ಟೆ ಒಬ್ಬ ಪ್ರೂಫ್‌ ರೀಡರನ್ನು ನೇಮಿಸಿಕೊಂಡಿದ್ದರು. 

ಅವರ ಓದುವ ಅಭಿರುಚಿ ನೋಡಿ ಪ್ರಯಾಗದ ಒಬ್ಬ ಬಾಬು 'ಆಗ್ರಾದಲ್ಲನ ಪಂಡಿತ 
ಭೋಜದತ್ತರ ಶಾಲೆಗೆ ಯಾಕೆ ಹೋಗುವುದಿಲ್ಲ ! ಅಲ್ಲಿ ಊಟ ಮತ್ತು ಆಧ್ಯಯನದ ವ್ಯವಸ್ಥೆಯಿದೆ. 
ವ್ಯಾಖ್ಯಾನ ಕಲಿಸಿ ಕೊಡುತ್ತಾರೆ'-ಎಂದು ಸಲಹ ಮಾಡಿದರು. 

ಆದಾರನಾಧರು ಜನವರಿ (I9]5) 030७ ಒಂದು ದಿನ ಆಗಾ ಲಿ ರೆಲಿನಿಂದ ಇಳಿದರು 

ಮೊದಲು ವಿದ್ಯಾಲಯಕ್ಕೆ ಹೋಗಿ ನಂತರ ಅದರ ವವಸಾಪಕ "ಡಾ।ಃ ಲಕೀದತ (ಪಂಡಿತ 
ಭೋಜದತ್ತರ ಹಿರಿಯ ಮಗ) ಅವರ ಮನೆ ತಲುಪಿದರು. ಅಲ್ಲಿಯೇ "ಮುಸಾಫಿರ್‌ ಆಗ್ರಾ" 
ಸಾಪ್ತಾಹಿಕ ಕಭೇರಿ. ಪಂಡಿತ ಲಕ್ಷೀದತ್ತರಿಗೆ ಕೇದಾರರು ತನ್ನ ಅರ್ಹತೆ ತಿಳಿಸಿದರು-''ಉರ್ದು ಮಿಡ್ಲ್‌, 
ಸಾಕಷ್ಟು ಸಂಸ್ಕೃತ ಹಾಗೂ ಅಷ್ಟಿಷ್ಟು ಇಂಗ್ಲಿಷ್‌" ಕಲಿಕೆಯ ನಂತರ ಆರ್ಯ ಸಮಾಜದ ಸೇವೆಯಲ್ಲಿ 
ತೊಡಗಿಕೊಳ್ಳುತ್ತೇನೆಂದು ಕೇದಾರರಿಂದ ಆಶ್ವಾಸನೆ ದೊರೆತ ಮೇಲೆ "ಅಚ್ಛಾ, ಹಾಗಾದರೆ ಹೋಗಿ, 
ನೀವು (ಶಾಲೆಗೆ) ಸೇರಿದಿರಿ'" ಎಂದರು ಪಂಡಿತ ಲಕ್ಷೀದತ್ತ. 


ಸ್ವಾಮಿ ದಯಾನಂದರ ಭಿಕ್ಷು 27 


ಆರ್ಯ ಮುಸಾಫಿರ್‌ ವಿದ್ಯಾಲಯದಲ್ಲಿ ಎರಡು ವರ್ಷದ ಕೋರ್ಸು ಇತ್ತು. ಆಗ ಸಂಸ್ಕೃತ ಮತ್ತು 
'ಅರಬ್ರೀ ಭಾಷೆಯಲ್ಲದೆ ಆರ್ಯ ಸಮಾಜದ ಸಿದ್ದಾಂತಗಳ ಶಿಕ್ಷಣವನ್ನು ನೀಡುತ್ತಿದ್ದರು. ಪ್ರತೀ ದಿನ 
ಸಂಜೆ ಶಾಸ್ತ್ರಾರ್ಥವನ್ನಲ್ಲದೆ ಭಾಷಣ ಕ್ರಮವನ್ನು ತಿಳಿಸುತ್ತಿದ್ದರು. ಕೇದಾರರು ಸಂಸ್ಕೃತದಲ್ಲಿ ಸಾಕಷ್ಟು 
ಮುಂದಿದ್ದುದರಿಂದ ಅರಬ್ಬೀ ಮಾತ್ರ ಓದಿಕೊಂಡರೆ ಸಾಕಾಗಿತ್ತು. ಅರಬ್ಬೀ ಕಲಿಸುವ ಮಹೇಶ 
ಪ್ರಸಾದರನ್ನು ಎಲ್ಲರೂ "ಭಾಯೀ ಸಾಹೇಬ” ಎನ್ನುತ್ತಿದ್ದರು. ಮುಂದೆ ಕೇದಾರರಿಗೂ “ಭಾಯೀ 
ಸಾಹೇಬ'ರಿಗೂ ಆತ್ಮೀಯ ಸಂಬಂಧ ಏರ್ಪಟ್ಟಿತು. 

ಕೆಲವೇ ದಿನಗಳಲ್ಲ ಕೇದಾರನಾಥರು ಶಾಸ್ತ್ರಾರ್ಥದಲ್ಲಿ ಹಾಗೂ ಭಾಷಣ ನೀಡುವುದರಲ್ಲಿ ಸಾಕಷ್ಟು 
ಪಾರಂಗತರಾದರು. ಪ್ರತಿ ದಿನ "ಮುಸಾಫಿರ್‌ ಆಗ್ರಾ” ಕಛೇರಿಗೆ ಹೋಗಿ ಎರಡು ಮೂರು ಗಂಟೆಗಳ 
ಕಾಲ ಪತ್ರಿಕೆ ಓದುತ್ತಿದ್ದರು. ಅದೇ ವರ್ಷ, 9]5ರ ಕೊನೆಯ ದಿನಗಳಲ್ಲಿ, "'ಮುಸಾಫೀರ್‌ ಆಗ್ರಾ"ದಲ್ಲಿ 
ಕೇದಾರನಾಥ ವಿದ್ಯಾರ್ಥಿಯ ಬರೆಹಗಳೂ ಅಚ್ಚಾಗತೊಡಗಿದುವು. ಆ ವರ್ಷವೇ ಕೇದಾರರ ಪ್ರಥಮ 
ಹಿಂದೀ ಲೇಖನ ಮೇರಠ್‌ನಿಂದ ಹೊರಡುವ ಮಾಸಿಕ "ಭಾಸ್ಕರ'ದಲ್ಲಿ ಎರಡು ಆಂಕಗಳಲ್ಲಿ 
ಪ್ರಕಟವಾಯಿತು. ಆ ಲೇಖನದಲ್ಲಿ ಅವರು ಆಯೋಧ್ಯೆಯಲ್ಲಿ ಸಾಧುಗಳ ಬಳಿಗೆ ಗೃಹಸ್ತ ಜನರು 
ಯಾವ ಬಗೆಯ ಮಂತ್ರ ಹೇಳಿಸಿಕೊಳ್ಳಲು ಹೋಗುತ್ತಾರೆ ಎಂಬುದರ ವರ್ಣನೆ ಮಾಡಿದ್ದರು. 

ಕೇದಾರನಾಥರು ಈಗ ತನ್ನನ್ನು "ದಯಾನಂದರ ಭಿಕ್ಷು" ಎಂದು ಕರೆದುಕೊಂಡರು. ಅವರು 
ವೇದಗಳನ್ನು ಈಶ್ವರೀಯ ಜ್ಞಾನವೆಂದು ಪರಿಗಣಿಸಿದ್ದರು. ಈಗ ಅವರು ಆರ್ಯಸಮಾಜದ ಪಕ್ಕಾ 
ಅನುಯಾಯಿಯಾಗಿದ್ದರು. ಊರೂರು ತಿರುಗಿ ಭಾಷಣ ನೀಡುತ್ತಿದ್ದರು. ಶಾಸ್ತ್ರಾರ್ಥದಲ್ಲಿಯೂ 
ಭಾಗವಹಿಸುತ್ತಿದ್ದರು. ಜಬಲ್‌ಪುರದಲ್ಲಿ ಸೆಪ್ಟೆಂಬರ್‌ 9]56७8 ಮುಸಲ್ಮಾನರ ಜೊತೆ ನಡೆದ 
ಇಂತಹ ಒಂದು ಶಾಸ್ತ್ರಾರ್ಥ ಸಭೆಯಲ್ಲ ಸಂಸ್ಕೃತ ಸಹಾಯಕನ ರೂಪದಲ್ಲಿ ಆರ್ಯ ಸಮಾಜದ 
ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು. 
. ಅದೇ ವರ್ಷದ ಕೊನೆಯಲ್ಲಿ ಆಗ್ರಾದ ಪ್ರೆಸ್‌ ಒಂದರಲ್ಲಿ ಪ್ರತಿ ಅಧ್ಯಾಯಕ್ಕೆ ಎರಡೂವರೆ 
ರೂಪಾಯಿಯಂತೆ ಕುರಾನ್‌ನ ಅರಬ್ರೀ ವಾಕ್ಯಗಳನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯಲು ಮತ್ತು 
ಹಿಂದಿಗೆ ಅನುವಾದಿಸಿ ಕೊಡಲು ಒಪಿಕೊಂಡರು. ಆದರೆ ಪ್ರೆಸ್‌ನವನು ಮೋಸ ಮಾಡುತ್ತಿದ್ದಾನೆಂಬ 
ಸುಳಿವು ಸಿಕ್ಕಿ ಅವರು ಎರಡು ಅಧ್ಯಾಯಗಳ ನಂತರ ಮುಂದಿನ ಬರೆಹಗಳನ್ನು ಕೊಡದೆ ನಿಲ್ಲಿಸಿಬಿಟ್ಟರು. 
ಆಶ್ಚರ್ಯವೆಂದರೆ ಹಲವು ವರ್ಷಗಳ ನಂತರ ಕೇದಾರನಾಥರು ಕಾನ್ಪುರದಲ್ಲಿ ಅವೇ ಎರಡು 
ಅಧ್ಯಾಯಗಳು ಮಾರಾಟವಾಗುತ್ತಿದ್ದುದನ್ನು ಕಂಡರು. ಅದೂ ತಮ್ಮ ಹೆಸರೇ ಇಲ್ಲದೆ! 

. ಮನೆಯೊಂದಿಗೆ ಯಾವುದೇ ಸಂಬಂಧವಿಟ್ಟುಕೊಳ್ಳಲು ಇಷ್ಟ ಪಡದಿದ್ದರೂ ಕೀದಾರನಾಧರು 
ಯಾಗೇಶರೊಂದಿಗೆ ಮಾತ್ರ ಸಂಪರ್ಕ ಎಂದೂ ಕಳದುಕೊಂಡಿರಲಿಲ್ಲ. ಎಲ್ಲೇ ಇದ್ದರೂ ಯಾಗೇಶರಿಗೆ 
ಪತ್ರ ಬರೆಯುತ್ತಿದ್ದರು. ಯಾಗೇಶರೂ ಕೂಡ ಅವರನ್ನು ಹಿಂಬಾಲಿಸಲು ಸದಾ ಸಿದ್ದವಾಗಿರುತ್ತಿದ್ದರು. 
ಕೇದಾರನಾಥರು ಮುಂದಿನ ಓದಿಗಾಗಿ ಲಾಹೋರಿಗೆ ತೆರಳಲು ನಿಶ್ಚಯಿಸಿದರೆ ಅದಕ್ಕೂ ಮೊದಲೇ 
ಯಾಗೇಶ ಆಗ್ರಾ ತಲುಪಿ ಮುಸಾಫಿರ ವದ್ಯಾಲಯಕ್ಕೆ ಸೇರಿಕೊಂಡಿದ್ದರು. 

ಅನೇಕ ಸ್ಥಳಗಳಲ್ಲಿ ಸಂಚರಿಸುತ್ತಾ ಕೇದಾರರು ಕೊನೆಯಲ್ಲ ಆರ್ಯ ಸಮಾಜದ ಕೇಂದ್ರವಾದ 
ಲಾಹೋರಿಗೆ ಬಂದು ತಲುಪಿದರು. ಅಲ್ಲಿ ಖುಶಹಾಲಚಂದ "ಖುರ್ಸ್ನಂದ್‌' ಅವರಲ್ಲಿದ್ದು, ಒಂದು 


28 ರಾಹುಲ ಸಾಂಕೃತ್ಯಾಯನ 


ವಾರದೊಳಗೆ ಡಿ.ಎ.ವಿ. ಕಾಲೇಜಿನಲ್ಲಿ ಸಂಸ್ಕೃತ ವಿಭಾಗದಲ್ಲಿ ವಿಶಾರದ ಶ್ರೇಣಿಗೆ ಸೇರಿಕೊಂಡರು. ಕೆಲ 
ದಿನಗಳ ಬಳಿಕ ಒಂದು ವಿದ್ಯಾರ್ಥಿವೇತನ ಸಿಕ್ಕಿಕಾಲೇಜಿನ ವಿದ್ಯಾರ್ಥಿನಿಲಯವಾದ ವೈದಿಕ ಆಶ್ರಮ' ಕ್ಕೆ 
ಸೇರಿಕೊಂಡರು. 

ಲಾಹೋರಿನಲ್ಲಿ ಅವರು ಹೊಸ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸಿಕೊಂಡರು. ಆಗ್ರಾದಲ್ಲಿ 
ಪರಿಚಿತರಾದ, ಸಂತರ ಕೇದಾರರ ಗಾಢ ಮಿತ್ರರೂ ಆದ, ಬಲದೇವ ಚೌಬೇ (ಸ್ವಾಮೀ ಸತ್ಕಾನಂದ 
ಸರಸ್ವತೀ) ಲಾಹೋರಿಗೆ ಬಂದು ಬಿಟ್ಟಿದ್ದರು. ಕೆಲ ಸಮಯದ ನಂತರ ಭಾಯೀ ಮಹೇಶ ಪ್ರಸಾದರೂ 
ಅಲ್ಲಿಗೆ ಬಂದರು. ಆ ದಿನಗಳಲ್ಲಿಯೇ ಕೇದಾರನಾಥರು ಪಂಡಿತ ಸಂತರಾಮಜೀ ಅವರನ್ನು ಮೊದಲ 
ಬಾರಿಗೆ ಭೇಟಿಯಾದದ್ದು. ಪಂಡಿತ ಭಗವದ್ದತ್ತ ಅವರ ಸಂಪರ್ಕಕ್ಕೆ ಬಂದದ್ದೂ ಆಗಲೇ. ಒಂದು ದಿನ 
ಕೇದಾರನಾಥರು ಆವೇಶದಿಂದ ಅವರೆದುರು ನುಡಿದರು. "ನಾನು ದಯಾನಂದರ ಒಂದೊಂದು 
ವಾಕ್ಕವನ್ನೂ ದೇವರ ವಾಕ್ಯ್ಕವೆಂದೇ ಮಾನ್ಯ ಮಾಡುವವನು" ಇದನ್ನು ಒಪ್ಪಿಕೊಂಡೂ ಕೂಡ 
ಭಗವದ್ದತ್ತರು ತಿಳಿ ಹೇಳಿದರು. 

"ಇಷ್ಟು ಅವಸರ ಪಡಬೇಡಿ, ಮೊದಲು ಓದಿ ನೋಡಿರಲ್ಲ." 

I9I6ರಲ್ಲಿ ಬೇಸಗೆಯ ದೀರ್ಫು ರಜೆಗಾಗಿ ಕಾಲೇಜನ್ನು ಮುಚ್ಚಲಾಯಿತು. ಕೇದಾರರು ಮತ್ತೆ 
ಸಂಚಾರ ಹೊರಟರು. ಅವರು ಕಾಲೇಜಿನ ವದ್ಯಾರ್ಥ್ಧಿ ಈಶಾನಂದರ ಜೊತೆ ಅವರ ಹಳ್ಳಿ ಬಿರಾಲಸಿಗೆ 
ಹೋದರು. ಅಲ್ಲೊಂದು ಗುರುಕುಲವೂ ಇತ್ತು. ಮಾವಿನ ಶ್ರಾಯದವರೆಗೆ ಅಲ್ಲಿದ್ದು ನಂತರ 
ಮುಜಫರ್‌ ನಗರ ತಲುಪಿದ್ದಾರೆ, ಆಗ್ರಾದಿಂದ "ಭಾಯೀ ಸಾಹೇಬ'ರ ಪತ್ರ ಬಂತು. ಅಲ್ಲಿಗೆ 
ಹೋದಾಗ ಭಾಯೀ ಸಾಹೇಬರು "ವೈದಿಕ ಮಿಶನರಿ ಸಿದ್ದಗೊಳಿಸುವಲ್ಲಿ ಗಂಭೀರ ಹೆಜ್ಜೆ ಇಡಬೇಕಾದ 
ಸಮಯ ಈಗ ಬಂದಿದೆ. ಚಂದಾ ವಸೂಲಿ ಸಾಧ್ಯತೆಯ ವೀಕ್ಷಣೆಗಾಗಿ ಒಮ್ಮೆ ಸಂಯುಕ್ತ ಪ್ರಾಂತ 
(ಉತ್ತರ ಪ್ರದೇಶ)ದ ಪರ್ಯಟನ ಮಾಡಬೇಕಾದೀತು” ಎಂಬ ಪ್ರಸ್ತಾಪ ಮುಂದಿಟ್ಟರು. 

ಭಾಯೀ ಸಾಹೇಬರ ಮಾತನ್ನು ತಳ್ಳಿ ಹಾಕುವಂತಿರಲಿಲ್ಲ. ಕೇದಾರನಾಧರು ಇಟಾವಾ ಮತ್ತು 
ಕಾನ್ಪುರ ಪ್ರವಾಸ ಮಾಡಿ ಬಳಿಕ ಲಕ್ನೋ ಆರ್ಯ ಸಮಾಜ ಕೇಂದ್ರಕ್ಕೆ ಬಂದರು. ಅಲ್ಲ ಅವರು ಅನೇಕ 
ಗಣ್ಯ ವ್ಯಕ್ತಿಗಳೊಂದಿಗೆ ಮಾತುಕತೆ ನಡೆಸಿದರು. ಅಲ್ಲಲ್ಲ ಉಪನ್ಯಾಸಗಳು ಮಾಡಿದರು. ಲಕ್ಲೋದಲ್ಲಿನ 
ಬೌದ್ದ ವಿಹಾರದ ಬಗ್ಗೆ ಕೇಳಿದ್ದ ಅವರು ಒಂದು ಸಂಜೆ ಅಲ್ಲಿಗೆ ಹೋಗಿ ಸ್ವಾಮೀ ಬೋಧಾನಂದಜೀ 
ಅವರನ್ನು ಭೇಟಿ ಮಾಡಿದರು. ಅವರಿಂದ ಪಾಲಿ ಬೌದ್ದ ಸಾಹಿತ್ಯದ ಬಗ್ಗೆ ಅನೇಕ ವಿಷಯಗಳನ್ನು 
ತಿಳಿದುಕೊಂಡರು. ಈ ಸಂಕ್ಷಿಪ್ತ ಭೇಟಿ ಮುಂದೆ ಕೇದಾರರ ಜೀವನ ವಿಕಾಸದಲ್ಲಿ ಬಹಳ ಮಹತ್ವದ 
ಭೂಮಿಕೆಯನ್ನು ಒದಗಿಸಿತು. 

ಅಮೇರಿ ಮತ್ತು ಪ್ರತಾಪಗಢದ ಮಾರ್ಗವಾಗಿ ಕೇದಾರರು ಬನಾರಸು ತಲುಪಿದರು. ಅಲ್ಲಿಗೆ 
ಹೋಗುವ ಮುನ್ನ ಅವರು ಯಾಗೇಶರಿಗೆ ಪತ್ರ ಬರೆದಿದ್ದರು. 'ಓಂದು ದಿನ ಯಾಗೇಶರು ತಮ್ಮ 
ಶ್ಯಾಮಲಾಲನನ್ನು ಕರೆದುಕೊಂಡು ಬನಾರಸಿಗೆ ಬಂದುಬಿಟ್ಟರು. ಅವರ ಒತ್ತಾಯದ ಮೇಲ 
ಕೇದಾರರು ಕನೈಲಾಕ್ಕೆ ಹೋದರು. ಆದರೆ ಕೆಲ ದಿನಗಳಲ್ಲಿಯೇ ಅವರು ಆ ಊರು ತ್ಯಜಿಸಿ. 
ಅಹರೌರಾ(ಮಿರ್ಜಾಪುರ)ಕ್ಕೆ ತೆರಳಿದರು. ಅಲ್ಲಿ ಅವರು ಒಬ್ಬ ಆರ್ಯ ಸಮಾಜದವರ ಮನೆಯಲ್ಲ 
ತಂಗಿದರು. ಕೆಲ ದಿನ ಕಳೆದ ಮೇಲೆ ಭಾಯೀ ಸಾಹೇಬರಿಂದ ಮಹೇಶಪುರಕ್ಕೆ ತೆರಳಲು ಪತ್ರ ಬಂತೆಂದು 


ಸ್ಪಾಮ್ಮಿ ದಯಾನಂದರ ಭಿಕ್ಷು 29 


ರೈಲು ಹಿಡಿಯಲು ಅಹರೌರಾ ರೋಡ್‌ ಸ್ಟೇಷನ್ನಿಗೆ ಹೋದರು. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ 
ತಂದೆಯೂ ಪ್ಲಾಟ್‌ ಫಾರ್ಮಿಗೆ ಬಂದು ನಿಂತಿದ್ದಾರೆ, ಏದುಸಿರು ಬಿಡುತ್ತಿದ್ದಾರೆ. ಅವರಿಗೆ 
ಅಹರೌರದಲ್ಲಿನ ಯಾರೋ ಕೇದಾರರ ಕುರಿತು ಸುಳಿವು ಕೊಟ್ಟಿದ್ದರು. 

ತಂದೆ ಪ್ಲಾಟ್‌ಫಾರ್ಮಿನ ಮೇಲೆಯೇ ಬಿಕ್ಕಿಬಿಕ್ಸಿ ಅಳತೊಡಗಿದರು. ಜನ ಸೇರಿದರು. ಕೇದಾರರಿಗೆ : 
ಆಗ ಅವರ ಜೊತೆ ಬನಾರಸಿಗೆ ಹೋಗುವುದೇ ಸರಿ ಎನಿಸಿತು. ರಸ್ತೆಯುದ್ದಕ್ಕೂ ಮತ್ತು ಬನಾರಸು 
ಸ್ಟೇಷನ್‌ ತಲುಪಿದ ಮೇಲೆಯೂ ಕೇದಾರನಾಥರು ತಂದೆಗೆ ಹೇಳುತ್ತಲೇ ಇದ್ದರು. "ಕನ್ನೆಲಾಕ್ಕೆ ನಾನು 
ಅಯೋಗ್ಯ. ನಾನು ನಿಮ್ಮ ಕೆಲಸಕ್ಕಾಗದವ. ಈಗ ಬಲವಂತ ಮಾಡಿದಿರೆಂದರೆ ಭಯಂಕರ 
ಪರಿಣಾಮವಾದೀತು. ನೀವು ನನ್ನ ಬದುಕಿನ ಬಗ್ಗೆ ಕೈ ತೊಳೆದುಕೊಳ್ಳಬೇಕಾದೀತು." 

ತಂದೆಯ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರಿದಂತೆ ಕಂಡಿತು. ಆದರೆ ಅವರು 
ಆಶ್ಚರ್ಯವಾಗುವಂತಹ ಉತ್ತರ ಕೊಟ್ಟರು. "ನಾನೀಗ ನಿನ್ನ ದಾರಿಗೆ ಅಡ್ಡಿಯಾಗುವುದಿಲ್ಲ. ಆದರೆ, 
ಇನ್ನು ನಾನು इंटू ७०६ ಹಿಂದಿರುಗುವುದಿಲ್ಲ. ಇಲ್ಲಿಯೇ ಜೀವನ ಕಳೆಯುತ್ತೇನೆ” -ಮೊದಲ ಮಾತನ್ನು 
ಅವರು ಸಂಪೂರ್ಣವಾಗಿ ನಡೆಸಿದರು ಕೂಡ. 

ಕೇದಾರರೂ ಪ್ರತಿಜ್ಞೆ ಮಾಡಿದರು. "ಐವತ್ತು ವರ್ಷ ತುಂಬುವವರೆಗೆ ನಾನು ಆಜಮಗಢ ಜಿಲ್ಲೆಯ 
ಒಳಗೆ ಕಾಲಿಡುವುದಿಲ್ಲ'. ಆಗ ಕೇದಾರರಿಗೆ ಇಪ್ಪತ್ನಾಲ್ದು ನಡೆಯುತ್ತಿತ್ತು. ತಂದೆ-ಮಗನ ಭೇಟಿ ಇದೇ 
ಕೊನೆಯದಾಯಿತು. 

ಕೇದಾರನಾಥರು ಮಹೇಶಪ್ಪರ ತಲುಪಿದರು. ದತಿಯಾ, ಜಾಲಾನ್‌, ಕಾಲ್ಪೀ ಮುಂತಾದ 
ಸ್ಥಳಗಳಿರುವ ಈ ಕ್ಷೇತ್ರದಲ್ಲಿ ದರೋಡೆಕೋರರ ಉಪಟಳದಿಂದ ಜನ ಭಯಗ್ರಸ್ನರಾಗಿದ್ದರು. ಆರ್ಯ 
ಸಮಾಜ ಪ್ರೇಮಿಯಾದ ಒಬ್ಬ ಗೃಹಸ್ತರ ಸಹಾಯದಿಂದ ಕೇದಾರನಾಧರು ಮಹೇಶಪುರದಲ್ಲಿ ಒಂದು 
ಶಾಲೆ ಆರಂಭಿಸಿದರು. ಆಸುಪಾಸಿನ ಊರುಗಳಿಂದ ಚಂದಾ ಕೂಡ ವಸೂಲಿ ಮಾಡಿದ್ದಾಯಿತು. 
ಆದರೆ ಶಾಲೆ ಸರಿಯಾಗಿ ನಡೆಯಲಿಲ್ಲ. ಆಗ ಅದನ್ನು ಕಾಲ್ಫಿಗೆ ವರ್ಗಾಯಿಸಿದರು. ಅಲ್ಲಯೂ 
ಶಾಲೆಯ ಆರ್ಥಿಕ ಸ್ಥಿತಿ ಸುಧಾರಿಸಲಿಲ್ಲ. 

ಅದೇ ಹೊತ್ತಿಗೆ ಮಹಂತಜೀಯ ತಂತಿ ಬಂದು ಕೇದಾರನಾಥರು ರಾಮ ಉದಾರರಾಗಿ ಪರಸಾಕ್ಕೆ 
ತೆರಳಿದರು. ಅಲ್ಲಿ ಕೆಲ ದಿನವಿದ್ದು ಆಸ್ತಿ ಜಮೀನು ವಿಚಾರದಲ್ಲಿನ ಕೆಲ ತೊಡಕುಗಳನ್ನು ಬಿಡಿಸಿ ಪುನಃ 
ಕಾಲ್ಪೀಗೆ. ಜಬಲ್‌ಪಫುರಕ್ಕೆ ಹೋಗಿ ವೇದ-ಮಾಧ್ಯಮಾ ಪರೀಕ್ಷೆಗೆ ಕುಳಿತು ಪ್ರಥಮ ಶ್ರೇಣಿಯಲ್ಲ 
ಉತ್ತೀರ್ಣರಾದರು. 

I9I8ನೇ ಇಸವಿಯ ಮೊದಲ ತಿಂಗಳುಗಳು. ರಷ್ಯಾದ ಕಾರ್ಮಿಕ ಕ್ರಾಂತಿಯ ಕುರಿತ ಸಾಕಷ್ಟು 
ಸುದ್ದಿ ಅವರ ಕಿವಿಗೂ ಮುಟ್ಟಿತ್ತು. ಅದೇ ಆಧಾರದ ಮೇಲೆ ಅವರು ತನ್ನೊಳಗೇ ಸಾಮ್ಯವಾದೀ 
ಜಗತ್ತಿನ ಒಂದು ಕಲ್ಪನೆಯನ್ನು ಮಾಡಿಕೊಂಡಿದ್ದರು. ಅಷ್ಟೇ ಅಲ್ಲ, ಆ ಕುರಿತು ವಿಷಯದ ಮೇಲೆ 
ಒಂದು ಪ್ರಸ್ತಕ ಬರೆಯಲು ರೂಪರೇಷೆ ಕೂಡ ಹಾಕಿಕೊಂಡಿದ್ದರು. ನಂತರ ಅದೆಲ್ಲೋ ಕಳೆದು 
ಹೋಯಿತು. ಕೊನೆಗದು "ಬಾಯೀಸವೀಂ ಸದೀ' (ಇಪ್ರತ್ತೆರಡನೆಯ ಶತಮಾನ) ಎಂಬ ಪುಸ್ತಕ 
ರೂಪದಲ್ಲಿ 923ರಲ್ಲಿ ಅವರು ಹಜಾರಿಬಾಗ್‌ ಜೈಲಿನಲ್ಲಿದ್ದಾಗ ಪೂರ್ಣಗೊಂಡಿತು. 

ಕಾಲಿಯ ಶಾಲೆ ಮುಚ್ಚಿದ ಬಳಿಕ ಕೇದಾರನಾಥರು ಶಾಸ್ತ್ರೀ ಪರೀಕ್ಷೆಗೆ ತಯಾರಿ ನಡೆಸಲು 


30 ರಾಹುಲ ಸಾಂಕೃತ್ಯಾಯನ 


ಅಯೋಧ್ಯೆಗೆ ಹೋದರು. ಅದೇ ವೇಳೆ ಸರ್ವೇ ಕೆಲಸಕ್ಕೆ ಸಹಾಯ ಮಾಡಲು ಬರಬೇಕೆಂದು 
ಮಹಂತಜೀಯವರಿಂದ ಕರೆ ಬಂತು. ವೈರಾಗಿ ಸಾಧು ರಾಮೋದಾರ ದಾಸರಾಗಿ ಕೇದಾರನಾಥರು 
ಪುನ: ಪರಸಾಕ್ಕೆ ಹೋಗಬೆಕಾಯಿತು. ಸರ್ವೇ ಕೆಲಸ ಮುಗಿಯುತ್ತಿದ್ದಂತೆ ಮಹಂತಜೀ 
ಉತ್ತರಾಧಿಕಾರಿಯ ಓದು-ಬರವಣಿಗೆಯ ಮಾತು ತೆಗೆದರು. ಆದರೆ ಕೇದಾರನಾಧರು ಮಠಾಧಿಪತ್ಯ 
ಸ್ವೀಕರಿಸಲು ಸ್ಪಷ್ಟವಾಗಿ ನಿರಾಕರಿಸಿ ಅಲ್ಲಿಂದ ನೇರ ಲಾಹೋರಿಗೆ ಹೊರಟು ಹೋಗಿ, ಶಾಸ್ತ್ರೀ ಪರೀಕ್ಷೆಗೆ 
ತಯಾರಿ ನಡೆಸಿದರು. 

ಏಪ್ರಿಲ್‌ 5 (99ನೇ ಇಸವಿ)ರಂದು ಪರೀಕ್ಷೆ ಮುಗಿಯಿತು. ७००३ ದಿನಗಳ ಬಳಿಕ ಕೇದಾರರಿಗೆ 
ಇಪ್ಪತ್ತಾರು ತುಂಬಿತು. ಪರೀಕ್ಷೆ ಚೆನ್ನಾಗಾಗಿದ್ದರೂ ಆ 'ವರ್ಷ ಡಿ.ಎ.ವಿ. ಕಾಲೇಜಿನಿಂದ ಶಾಸ್ತ್ರೀ 
ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯೂ ಉತ್ತೀರ್ಣನಾಗಲಿಲ್ಲ. 

ಏಪ್ರಿಲ್‌ 6ರಂದು ಕೇದಾರರು ಲಾಹೋರಿನಲ್ಲಿಯೇ ಇದ್ದರು. ಭಾರತದ ಇತರ ನಗರಗಳಲ್ಲಿನ 
ಹಾಗೆ ಲಾಹೋರಿನಲ್ಲಿಯೂ ಆ ದಿನ ರೌಲಟ್‌ -ಆಕ್ಟ್‌ ವಿರೋಧಿ ದಿನಾಚರಣೆ ಬಹಳ ಜೋರಾಗಿ 
ಆಚರಿಸಲ್ಪಟ್ಟಿತು. ಮರುದಿನ ಕೇದಾರರು ಕಾನ್ಸುರಕ್ಕೆ ಹೊರಟರು. ಆದರೆ ಮಾರ್ಗದಲ್ಲಿಯೇ ಅವರಿಗೆ 
ಏಪ್ರಿಲ್‌ ]3ರಂದು ಅಮೃತಸರದಲ್ಲಾದ ಜಲಿಯನ್‌ ವಾಲಾಬಾಗ್‌ ಹತ್ಕಾಕಾಂಡದ ಸಮಾಚಾರ 
ಬಂದಿತು. ನಂತರ ಪಂಜಾಬಿನಲ್ಲಿ ಲಷ್ನರಿಶಾಸನ ಜಾರಿಯಾಯಿತು. ಆದರೂ, ಲಷ್ಪರಿಶಾಸನದ ಆ 
ದಿನಗಳಲ್ಲಿಯೇ, ಕೇದಾರನಾಥರು ತಮ್ಮ ಸಂಚಾರ ಮುಂದುವರಿಸಿ ಪುನಃ ಲಾಹೋರಿಗೆ ಬಂದರು. 

ಅವರು ಲಾಹೋರಿನ ಸೆಕೆಗೆ ಕಂಗೆಟ್ಟು ಮಳೆಗಾಲದ ಆರಂಭದಲ್ಲಿ ಚಿತ್ರಕೂಟದ ತಂಪ್ರತಾಣದ 
ಒಂದು ಮಠಕ್ಕೆ ಹೋಗಿ ಅಲ್ಲಿ ತಂಗಿದರು. ಅಲ್ಲಿದ್ದುಕೊಂಡು ಕಾಶಿಯ ನ್ಯಾಯ-ಮಾಧ್ಯಮಾ ಮತ್ತು 
ಕಲ್ಪತ್ತಾದ ಮೀಮಾಂಸಾ-ಪ್ರಥಮಾ ಪರೀಕ್ಷೆಗಳಿಗೆ ತಯಾರಿ ನಡೆಸಬೇಕಿತ್ತು. ಮುಂದಿನ ವರ್ಷ (920 
ಇ) ಮಾರ್ಚ್‌ನಲ್ಲಿ ಪ್ರಯಾಗ ಮತ್ತು ಜಬಲ್‌ಪುರದಲ್ಲ ನಡೆಯುವ ಈ ಪರೀಕ್ಷೆಗಳಿಗೆ ಹಾಜರಾಗಿ 
ಪುನಃ ಶಾಸ್ತ್ರೀ ಪರೀಕ್ಷೆಗಾಗಿ ಲಾಹೋರಿಗೆ ಬಂದರು. ಜ್ವರದಿಂದ ಬಳಲುತ್ತಿದ್ದರೂ, ಅದೇ 43000 ६: 
ಅವರು ಪರೀಕ್ಷೆ ಕೊಟ್ಟರು. 

ಪುನಃ ಅಲೆದಾಡುವ ಚಟ ಅವರನ್ನು ಬಿಡಲಿಲ್ಲ. "ಎಷ್ರೋ ವರ್ಷಗಳಿಂದ ಮನಸ್ಸಿನಲ್ಲಿ 
ತುಂಬಿಕೊಂಡು ಬಂದಿದ್ದ ಭಾವನೆಗಳು ಬುದ್ದನ ಕುರಿತು ನನ್ನಲ್ಲಿ ಅತೀವ ಶ್ರದ್ಧೆಯನ್ನು ಹುಟ್ಟಿಸಿದ್ದುವು. 
ಆತನ ಜೀವನ ಕತೆಯನ್ನು ಓದಿ ಅವನ ಜೀವನಕ್ಕೆ ಸಂಬಂಧಿಸಿದ ಸ್ಥಳಗಳನ್ನು ನೋಡಬೇಕೆಂಬ 
ಅಭಿಲಾಷೆ ಉತ್ಕಟವಾಯಿತು. ಅವನ್ನು ನೋಡಿ ಬರುವುದೆಂದು ನಿಶ್ಚಯಿಸಿಕೊಂಡೆ". ಕೇದಾರನಾಥರು 
ಜಲಂಧರ್‌ನಲ್ಲಿ ಇಳಿದು ಸಂತರಾಮಜೀಯವರನ್ನು ಭೇಟಿ ಮಾಡಿದರು. ಕನ್ಯಾ ಮಹಾವಿದ್ಯಾಲಯದ 
ಮುಖಪತ್ರಿಕೆ "ಭಾರತೀ"'ಗೆ ತಮ್ಮ ಯಾತ್ರೆ ಕುರಿತ ಲೇಖನಗಳನ್ನು ಕಳಿಸುತ್ತ ಇರುತ್ತೇನೆಂದು ಮಾತು 
ಕೊಟ್ಟರು. 

920ರ ಎಪ್ರಿಲ್‌ ತಿಂಗಳಲ್ಲಿ ಕೇದಾರನಾಧರ, ಸಾಧು ರಾಮೋದಾರ ದಾಸರ ಎನ್ನಿ, ಬೌದ್ದ 
ತೀರ್ಥಯಾತ್ರೆಯ ಕಾರ್ಯಕ್ರಮ ಆರಂಭವಾಯಿತು. ಹತ್ತಿರ ಬಿಡಿಗಾಸೂ ಇರಲಿಲ್ಲ. ಇದ್ದ ಬಟ್ಟೆ 
ಬರೆಯೆಂದರೆ ಮೊಣಕಾಲಿಗಿಂತ ಕೊಂಚ ಕೆಳಗಿರುವ ಒಂದು ತೆಳ್ಳನೆಯ ಕಂಬಳಿಯ ಅಡ್ಡ ಪಂಚೆ, 
ಎರಡು ಲಂಗೋಟಿ ಮತ್ತು ಒಂದು ಬೈರಾಸ, ನೀರು ಕುಡಿಯಲು ಸೋರೆ ಬುರುಡೆಯ ಒಂದು 


ಸ್ವಾಮಿ ದಯಾನಂದರ ಭಕ್ಸು 3] 


ಕಮಂಡಲ. ಬರಿಗಾಲು, ಬರಿತಲೆ. ಜೊತೆಗೆ ಒಂದೆರಡು ಪುಸ್ತಕ ಇಷ್ಟೆ. 

ಜ್ವರದಲ್ಲೇ ರಾಮೋದಾರ ದಾಸರು ಬನಾರಸು ತಲುಪಿದರು. ಅಲ್ಲ ಔಷಧ ತೆಗೆದುಕೊಂಡು 
ಸಾರನಾಥಕ್ಕೆ ತೆರಳಿದರು. ಅಶೋಕ ಸ್ವಂಭ ಮತ್ತು ಇತರ ಭಗ್ಹಾವಶೇಷಗಳನ್ನು ವೀಕ್ಷಿಸಿದರು. ಆಗಿನ್ನೂ 
ಅಲ್ಲಿ ಸಂಗ್ರಹಾಲಯ ಮತ್ತು ಮೂಲಗಂಧ ಕುಟೀ ವಿಹಾರ ಆಗಿರಲಿಲ್ಲ. ಮುಂದೆ ದೇವರಿಯಾ 
ದಾರಿಯಾಗಿ ಕಸಯೂಕ್ಕಿ (ಕುಶೀನಗರ) ಹೋಗಲು ಆಜಮಗಢ ಜಿಲ್ಲೆಯಟ್ನು ದಾಟಬೇಕಿತ್ತು. ಹಾಗಾಗಿ 
ಛಪರಾ ಮಾರ್ಗವಾಗಿ ಸಾಗಿದರು. ಒಂದೆರಡು ದಿನ ಪರಸಾದಲ್ಲಿಯೂ ಉಳಿದರು. 
ದೇವರಿಯಾದಿಂದ ಕಸಯಾ ತನಕ ಕಾಲ್ಲಡಿಗೆಯಲ್ಲಯೇ ಬಂದು ಬೈರಾಗಿ ಮಠದಲ್ಲಿ 
ಉಳಿದುಕೊಂಡರು. ಬುದ್ದನ ನಿರ್ವಾಣ ಸ್ಥಾನ ದರ್ಶನ. ಮಹಾಸ್ತವಿರ ಚಂದ್ರಮಣಿ ಬಾಬಾ 
ಅವರೊಂದಿಗೆ ಭೇಟಿ. ಮಲಗಿರುವ ಭಂಗಿಯಲ್ಲಿನ ಬುದ್ದನ ವಿಶಾಲ ಮೂರ್ತಿಯನ್ನು ಪೂಜಿಸುವಾಗ, 
ಆರ್ಯ ಸಮಾಜದ ವಿಚಾರಗಳು ಅವರಿಗೆ ಅಡ್ಡ ಬರಲಿಲ್ಲ. 

ಟಿಕೆಟಿಲ್ಲದೆ ರೈಲು ಪ್ರಯಾಣ ಸಾಗುತ್ತಿತ್ತು. ಉಳಿದುಕೊಳ್ಳಲು ವೈಷ್ಣವ ಮಠಗಳು ಬಹುತೇಕ 
ಸಿಕ್ಷಿಯೇ ಸಿಕ್ರುತ್ತಿದ್ದುವು. ದುಡ್ಡಿಲದಿದ್ದರೂ ಆಹಾರ-ಪಾನೀಯಕ್ಕೆ ಯಾವ ಕಷ್ಟವೂ ಆಗಲಿಲ್ಲ. 
ರಾಮೋದಾರ ದಾಸರು ನೇಪಾಳ ಸೀಮೆ ತಲುಪಿ ರುಮ್ಮಿಂದೇಯಿ (ಲುಂಬಿನೀ), ತಿಲೌ ರಾಕೋಟ್‌ 
(ಕಪಿಲ ವಸ್ತು), ಪಿಷರ ಹವಾ ಹಾಗೂ ನಿಗಲಿಹವಾ ಮುಂತಾದ ಸ್ಥಳಗಳಲ್ಲಿ ಪುರಾತನ 
ಅವಶೇಷಗಳನ್ನು ನೋಡಿದರು. ಈ ಸಂದರ್ಭದಲ್ಲಿ ಅವರು ಸಾಧುಗಳು ಹಾಗೂ ಅವರ ಜೊತೆ 
ವಾಸಿಸುತ್ತಿದ್ದ ಯೋಗಿನಿಯರ ಬದುಕನ್ನು ಹತ್ತಿರದಿಂದ ಪರಿಚಯ ಮಾಡಿಕೊಂಡರು. ಅವರ 
ಒಡನಾಟದಲ್ಲಿ ರಾಮೋದಾರರಿಗೂ ಭಂಗಿ-ಗಾಂಜಾದ ಚಟ ಅಂಟಿತು. ರಕೌಲ್‌ ತಲುಪಿದ ನಂತರ 

€ಪಾಳಕ್ಕೆ ಹೋಗಲು ಪ್ರಯತ್ನಿಸಿದರು. ಆದರೆ ಅದು ಸಾಧ್ಯವಾಗಲಿಲ್ಲ. 

ಉತ್ತರ ಬಿಹಾರದ ಬೌದ್ದ ಕ್ಷೇತ್ರಗಳನ್ನು ನೋಡಿದ ಬಳಿಕ ನಾಲಂದಾಕ್ತೆ ಹೋದರು. ಆರ್ಯ 
ಸಮಾಜದ ಶಾಲೆಗಳಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ನಾಲಂದಾದ ಆದರ್ಶ ಅವರೆದುರಿಗಿತ್ತು. 
ಚೀನೀ ಯಾತ್ರಿಗಳಾದ ಫಾಹಿಯಾನ್‌, ಹ್ರುವೆನ್‌ತ್ಲಾಂಗ್‌ ಮತ್ತು ಇತ್ತಿಂಗ್‌ ಅವರೆಲ್ಲರ 
ವರ್ಣನೆಗಳನ್ನು ಅವರು ಗಮನವಿಟ್ಟು ಒದಿಕೊಂಡಿದ್ದರು. ಕಾಲ್ರಿಯಲ್ಲಿದ್ದಾಗ ಫಾಹಿಯಾನನ 
ಎವರಣೆಗಳ ಅರ್ಧ ಭಾಗದಷ್ಟ್ಪನ್ನು ಸಹ ಅವರು ಅನುವಾದಿಸಿದ್ದರು. ಆದರೆ ಅದು ಮುಂದೆ ಅದೆಲ್ಲೋ 
ಕಳೆದು ಹೋಯಿತು. ಬೌದ್ದ ಕ್ಷೇತ್ರಗಳ ಈ ಯಾತ್ರೆಯ ಕುರಿತು ರಾಮೋದಾರರು “ಬಾರತೀ'ಗೆ ಕೆಲ 
ಲೇಖನ ಬರೆದು ಕಳಿಸಿದರು. 

ನಾಲಂದಾದ ಸಂಗ್ರಹಾಲಯ ನೋಡಲು ಹೋದಾಗ ಅಲ್ಲ ಡಾ। ಹೀರಾನಂದ ಶಾಸ್ತ್ರೀ 
(ಅಜ್ಞೇಯರ ತಂದೆ) ರಾಮೋದಾರರಿಗೆ ಉತ್ಪನನದಲ್ಲ ದೊರೆತ ಹೊಸ ವಸ್ತುಗಳನ್ನು ತೋರಿಸಿದರು. 
ಅಲ್ಲಿಂದ ರಾಮೋದಾರ ಸಾಧು ರಾಜನಗರಿ, ಗಯಾ ಹಾಗೂ ಬೋಧ ಗಯಾ ಹೋದರು. 
ಮುಂದೆಯೂ ಅನೇಕ ಬಾರಿ ಅವರು ಗಯಾ ಹಾಗೂ ಬೋಧ ಗಯಾಕ್ಕೆ ಹೋಗಬೇಕಾಗಿ ಬಂತು. 
ಬೋಧ ಗಯಾದ ಮಹಾಚೋಧಿ ಮಂದಿರ, ಬೌದ್ದರ ವಶಕ್ಕೆ ಬರುವಂತೆ ಮಾಡಲು ಸಹ ಅವರು 
ತೀವ್ರ ಪ್ರಯತ್ನ ನಡೆಸಿದರು. 

ಭಾಗಲ್ಪುರದಲ್ಲಿ ಹದಿನೈದು ದಿನವಿದ್ದು ರಾಮೋದಾರರು ನದಿಯೂಕ್ಕೆ (ನವದ್ದೀಪ) ತೆರಳಿದರು. 


32 ರಾಹುಲ ಸಾಂಕೃತ್ಯಾಯನ: 


ಅಲ್ಲಿನ ಮಠ ಮಂದಿರಗಳನ್ನು ನೋಡಿದರು. ನ್ಯಾಯ ಶಾಸ್ತ್ರದ ಕೆಲ ಪಂಡಿತರನ್ನು ಭೇಟಿ ಮಾಡಿದರು. 
ಅಲ್ಲಿಯ ಸೊಲಳ್ಳೆ' ದಂಡಿನಿಂದ ಕಚ್ಚಿಸಿಕೊಂಡು ಅನಂತರ ಕಲ್ಪತ್ತೆಯ ದಾರಿ ಹಿಡಿದರು. ಅಲ್ಲಿ ಅವರಿಗೆ 
ನೋಡಲು ಹೊಸತೇನೂ ಇರಲಿಲ್ಲ. ಅಲ್ಲಿಂದ ಪುರೀ ಮತ್ತು ತಿರುಪತಿ-ಬಾಲಾಜಿ-ದರ್ಶನ 
ಮಾಡಿಕೊಂಡು ಸೆಪ್ಟೆಂಬರ್‌ 920ರ ಆರಂಭದಲ್ಲಿ ಏಳು ವರ್ಷಗಳ ಬಳಿಕ, ತಿರುಮಲಿಶ್ಛೆ 
ತಲುಪಿದರು. 

ಮುಂದಿನ ಸುಮಾರು ಆರು ತಿಂಗಳ ಕಾಲ ರಾಮೋದಾರ ದಾಸರು ತಿರುಮಲಿಪೆ ನಲ್ಲಿಯೇ, 
ಸ್ವಾಮೀ ಹರಿಪ್ರಸನ್ನಾಚಾರ್ಯರ ಮಠದಲ್ಲಿ, ಉಳಿದುಕೊಂಡು ಅಲ್ಲಿನ ವಿದ್ವಾಂಸರೊಂದಿಗೆ 
ವೇದಾಂತ ಹಾಗೂ ಮೀಮಾಂಸೆಯ ಗ್ರಂಥಗಳ ಅಧ್ಯಯನ ನಡೆಸುತ್ತ ಇದ್ದು ಬಿಟ್ಟರು. ಆ 
ಸಮಯದಲ್ಲಿಯೇ ತಮಿಳು ಭಾಷೆಯ ಕೆಲ ರೀಡರುಗಳನ್ನು ಓದಿಕೊಂಡರು. ಸ್ವಾಮೀ ಹರಿಪ್ರಪನ್ನರು 
ಏಳು ವರ್ಷಗಳ ಹಿಂದೆಯೇ ಅವರಿಗೆ ದೀಕ್ಷೆ ಕೊಟ್ಟಿದ್ದರು. ರಾಮೋದಾರರು ಉತ್ತರಾಧಿಕಾರಿ 
ಸ್ಥಾನದಿಂದ ಮಠದ ಸಂಚಾಲನ ಭಾರ ನಿರ್ವಹಿಸಲಿ ಎಂಬುದು ಅವರ ಇಚ್ಛೆಯಾಗಿತ್ತು. ಆದರೆ 
ರಾಮೋದಾರರ್ದು ಆದಕ್ಕೆ ತಾನು ಯೋಗ್ಯನಲ್ಲ ಎಂದು ತಿಳಿಸಿದಾಗ ಆವರ ರಾಜನೈತಿಕ ಉಗ್ರ 
ವಿಚಾರಗಳ ಕುರಿತು ಆ ವೇಳೆಗಾಗಲೇ ಸ್ತಾಮೀಜಿಯವರಿಗೂ ತಿಳಿದು ಬಂದಿದ್ದರಿಂದ ಅವರು ಹೆಚ್ಚು 
ಒತ್ತಾಯ ಮಾಡಲಿಲ್ಲ 

ತಿರುಮಲಿಶ್ರೆ ಬಿಟ್ಟ ಮೇಲೆ ರಾಮೋದಾರ ದಾಸರು ಕೊಡಗಿನ ರಮಣೀಯ ಪ್ರಕೃತಿಯ ಮಡಿಲಲ್ತ 
ನಾಲ್ತು ತಿಂಗಳು ಕಳೆದರು. ಅವರು ಪ್ರತಿ ದಿನ "ಹಿಂದೂ' ಓದುತ್ತಿದ್ದರು. ಅವರ ರಾಜನೈತಿಕ 
ವಿಚಾರಗಳು ಈಗ ಕಾವೇರತೊಡಗಿದುವು. 

ಆಲ್ತಿರುವಾಗಲೇ ತಂದೆ ಗೋವರ್ಧನ ಪಾಂಡೇಯವರು ನಿಧನರಾದ ವಾರ್ತೆ ತಿಳಿಸುವ 
ಯಾಗೇಶನ ಪತ್ರ ಬಂತು. ತಂದೆಯ ನಿಧನದ ಸುದ್ದಿ ಕೇಳಿ, ಮಗನ ಕಣ್ತಲ್ಲಿ ಎರಡು ಹನಿ ಕಂಬನಿಯೂ 
ಉದುರಲಿಲ್ಲ. 

ಹತ್ತು ವೆರ್ಷಗಳ ಬಳಿಕ [93068 ಇಸವಿಯಲ್ಲಿ ತಮ್ಮ ಪ್ರಪ್ರಥಮ ಮಹತ್ವದ ಕೃತಿ "ಬುದ್ದ 
ಚರ್ಯಾ''ವನ್ನು ತನ್ನ ತಂದೆಗೆ ಸಮರ್ಪಿಸುತ್ತ ರಾಹುಲಜೀ "ನನ್ನ ಗೃಹತ್ಕಾಗದಿಂದ ಯಾರ 
ಅವಾರ್ಧಕ್ಕ ಜೀವನದ ಅಂತಿಮ ವರ್ಷ ದುಖಮಯವಾಯಿತೋ, ಆ: ಸಾಂಕೃತ್ಥ -ಸಗೋತ್ರ, 
ಮಲಾಂವ್‌-ಪಾಂಡೇಯ, ಸ್ವರ್ಗೀಯ ಪಿತಾ ಶ್ರೀ ಗೋವರ್ಧನದ ಸತಿಯಲ್ಲ' ಎಂದು 
ಬರೆದಿದ್ದಾರೆ. 

ಕೊಡಗಿನಿಂದ ಹೊರಟ ರಾಮೋದಾರ ದಾಸರು ಮುಂದೆ ರಾಜನೈತಿಕ ಜೀವನದಲ್ಲಿ ಪ್ರವೇಶಿಸುವ 
ನಿರ್ಧಾರ ಕೈಗೊಂಡರು. 


ರಾಜ ನೈತಿಕ ಕಾರ್ಯ 


92] ಜೂನ್‌ ತಿಂಗಳ ಒಂದು ದಿನ. ಛಪರಾದ ಕಾಂಗೆಸ್‌ ಕಮಿಟಿ ಕಛೇರಿಯಲ್ಲಿ ಜಿಲ್ಲೆಯ ರಾಜಕೀಯ 
ಕಾರ್ಯಕರ್ತರು ಜಮಖಾನದ ಮೇಲೆ ಕುಳಿತುಕೊಂಡು ಚರ್ಚೆ ನಡೆಸುತ್ತಾ ಇದ್ದರು. ಅದೇ ವೇಳೆ 
ಕಮಂಡಲ ಹಿಡಿದು, ಖದ್ದರ್‌ ಶಾಲು ಹೊದೆದು ಬೋಳುತಲೆಯ ಬರಿಗಾಲಿನ ತರುಣ 
ಸಾಧುವೊಬ್ಬರು ಅಲ್ಲಿಗೆ ಬಂದರು. ಜಮಾಖಾನದ ಮೂಲೆಗೆ ನಡೆದು ಒಂದು ಕಡೆ ಕುಳಿತುಕೊ೭ಡರು. 
ಸ್ವಲ್ಪ ಹೊತ್ತು ಬಿಟ್ಟು ತಾನು "ರಾಮೋದಾರ ದಾಸ' ಎಂದು ಪರಿಚಯ ಹೇಳಿಕೊಂಡರು. 

ಅವತ್ತು ಅಲ್ಲಿದ್ದ ಯಾರಿಗೂ ಮುಂದಿನ ಐದು ವರ್ಷಗಳಲ್ಲಿ ಸಾಧು ರಾಮೋದಾಸರು ಈ 
ಜಿಲ್ಲೆಗಷ್ಟೇ ಅಲ್ಲ ಇಡೀ ಪ್ರಾಂತ್ಯಕ್ಕೇ ಒಬ್ಬ ಪ್ರಮುಖ ಹಾಗೂ ಪ್ರಭಾವಶಾಲಿ 
ನಾಯಕರಾಗಲಿರುವರೆಂದು ಕಿಂಚಿತ್ತೂ ಅನಿಸಿರಲಿಲ್ಲ. ಹಾಗಾಗಿ ಆ ದಿನ ರಾಮೋದಾರ ದಾಸರ 
ಉಪಸ್ಥಿತಿಗೆ ಅವರು ಸ್ವಲ್ಪವೂ ಮಹತ್ವ ಕೊಡದಿದ್ದರೆ ಅದರಲ್ಲಿ ಆಶ್ಚರ್ಯದ ಮಾತೂ ಇಲ್ಲ. 

ಅವು ಅಸಹಕಾರ ಆಂದೋಲನದ ದಿನಗಳು. ಗಾಂಧೀಜಿಯವರು ಅಸಹಕಾರ ಆಂದೋಲನ 
ನಡೆಸಿ ಒಂದು ವರ್ಷದೊಳಗೆ "ಸ್ಪರಾಜ್ಯ' ಗಳಿಸುವ ವಿಶ್ವಾಸವನ್ನು ಜನರಿಗೆ ನೀಡಿದ್ದರು. 
ರಾಮೋದಾರ ದಾಸರು ಅದರಲ್ಲಿ ತಾವೂ ಸೇರಿಕೊಳ್ಳಲು ನಿರ್ಧರಿಸಿದರು. ಆಜಮಗಢ ಜಿಲ್ಲೆಗೆ ಅವರು 
ಹೋಗುವಂತಿರಲಿಲ್ಲವಾದ್ದರಿಂದ ಬಿಹಾರದ ಭಪರಾ ಜಿಲ್ಲೆಯನ್ನು ತನ್ನ ರಾಜಕೀಯ ಕೆಲಸಗಳಿಗಾಗಿ 
ಆಯ್ಕೆ ಮಾಡಿಕೊಂಡು ಪರಸಾಕ್ತೆ ಹೋದರು. ಪರಸಾದ ಜನರಿಗೆ ತಮ್ಮ ರಾಮೋದಾರದಾಸರ 
ಭಾಷಣವನ್ನು ಕೇಳುವ ಪ್ರಥಮ ಅಆವಕಾಶವಿದು. ಏಕಮಾ ರಾಮೋದಾರದಾಸರ 
ಕಾರ್ಯಕೇಂದ್ರವಾಯಿತು. ಅದೇ ವರ್ಷ ಸೆಪ್ರಂಬರಿನಲ್ಲಿ ಛಪರಾ ಪಟ್ಟಣ ಮುಳುಗುವಷ್ಟು ಭಾರೀ 
ನೆರೆ ಬಂತು. ರಾಮೋದಾರ ಬಾಬಾ ನೆರೆಪೀಡಿತರಿಗಾಗಿ ದಣಿವರಿಯದೆ ದುಡಿದರು. ರೋಗಿಗಳಲ್ಲಿ 
ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಿದರು. ಮಾಡು ಮರಗಳ ಮೇಲೆ ಹಸಿದು ಕುಳಿತವರಿಗೆ ಊಟ 
ನೀಡಿದರು. ಸ್ವತಃ ಆಹಾರದ ಮೂಟೆಯನ್ನು ತಲೆಯ ಮೇಲಿಟ್ಟುಕೊಂಡು ಸೊಂಟಮಟ್ಟದ ನೀರಿನಲ್ಲಿ 
ಸಾಗಿ ಸಂತ್ರಸ್ಥರಿಗೆ ತಲುಪಿಸಿದರು. ಸಹಾಯತಾ ಶಿಬಿರ ನಡೆಸಿದರು. ಒಬ್ಬ ಕಾರ್ಯಕರ್ತರು 
ಹೇಳಿಯೂ ಬಿಟ್ಟರು "ಈ ಬಾಬಾ ಸಾಮ್ಯವಾದಿ". 

ಅವರ ಪ್ರಯತ್ನಗಳಿಂದಾಗಿ ಏಕಮಾದಲ್ಲಿ ಒಂದು ಹೊಸ ಜಾಗೃ್ರತಿಯುಂಟಾಯಿತು. ಅಲ್ಲಿ ಗಾಂಧೀ- 
ವದ್ಮಾಲಯವೊಂದು ತೆರೆಯಲ್ಪಟ್ರಿತು. ಬಾಬಾ ಛಪರಾದ ಆಡುಭಾಷೆಯಲ್ಲಿಯೇ (ಮಲ್ಲೀ ಅಥವಾ 
ಬೋಜ ಪುರೀ) ಭಾಷಣ ಮಾಡುತ್ತಿದ್ದರು. ಎಂತಲೇ ಜನ ಬಹಳ ಪ್ರಭಾವಿತರಾದರು. ಈಗ ಅವರು 
“ಬಾಬಾ” ಎಂದೇ ಪರಿಚಿತರಾಗಿದ್ದರು. ಕಪ್ಪು ಕಂಬಳಿಯ, ಫಕೀರರು ಧರಿಸುವಂತಹ ತೋಳಿಲ್ಲದ 
ಉದ್ದನೆಯ ನಿಲುವಂಗಿ ಅವರ ಉಡುಗೆಯಾಗಿತ್ತು. 


34 ರಾಹುಲ ಸಾಂಕೃತಾ ಯನ 


ಛಪರಾದಲ್ಲಿ 922ರ ಜನವರಿ 3]ರಂದು ಬಾಬಾ ರಾಮೋದಾರ ದಾಸರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ 
ಕಾಂಗ್ರಸ್‌ ಕಮಿಟಿಯ ಸಭೆ ನಡೆಯುತ್ತಿದ್ದಾಗ ಪೋಲೀಸರು ಅವರನ್ನು ಬಂಧಿಸಿದರು. ಅವರಿಗಿದು 
ಜೈಲಿಗೆ ಹೋಗುವ ಪ್ರಥಮ ಅನುಭವ. ಕೆಲದಿನಗಳ ನಂತರ ಮೊಕದ್ದಮೆ ನಡೆಯಿತು. ಆರು ತಿಂಗಳ 
ಸಾದಾ ಸಜೆಯಾಯಿತು. “ಧನ್ಯವಾದ ’ ಎಂದರು ಬಾಬಾ. ಇಬ್ಬರು ಸಿಪಾಯಿಗಳು ಅವರನ್ನು 
ಕರೆದುಕೊಂಡು ಬಕ್ಷರ್‌ಗೆ ಹೊರಟಾಗ ಬಾಬಾಗೆ ಕೋಳ ತೊಟ್ರುಕೊಳ್ಳಬೇಕೆಂದು ಬಹಳ 
ಆಸೆಯಾಯಿತು. ಅವರ ಹಠಕ್ಕಾಗಿ ಸಿಪಾಯಿಗಳು ಸ್ವಲ್ಪ ಹೊತ್ತಿನವರೆಗೆ ಅವರ ಕೈಗೆ ಕೋಳ 
ತೊಡಿಸಿದಾಗ ಬಾಲ್ಯದಲ್ಲಿ ನಾನಾ ತೊಡಿಸಿದ ಬೆಳ್ಳಿಯ ಕಡಗ ನೆನಪಿಗೆ ಬಂತು. 

ಬಕ್ಷರ್‌ ಜೈಲಿನಲ್ಲಿ ಅವರು ಆರು ತಿಂಗಳುಗಳ ಕಾಲ ಮನೋರಂಜನೆ ಹಾಗೂ ಓದು-ಬರಹದಲ್ಲಿ 
ಕಛೆದರು. ಅಲ್ಲಿ ಭರತೇಂದು ಅವರ "ಅಂಧೇರ್‌ ನಗರಿ' ನಾಟಕ ಆಡಿಸಿದ್ದಲ್ಲದೆ ಅದರಲ್ಲಿ ಪಾತ್ರವನ್ನೂ 
ವಹಿಸಿದ್ದರು. 

ಆ ದಿನಗಳಲ್ಲಿಯೇ ರಾಮೋದಾರ ದಾಸರಿಗೆ ಟ್ರಾಟಿಸ್ಟಿಯ "ಬಾಲೈೆವಿಕರು ಮತ್ತು ವಿಶ್ವಶಾಂತಿ" 
ಪುಸ್ತಕದ ಇಂಗ್ಲಿಷ್‌ ಪ್ರತಿ ಓದಲು ಸಿಕ್ಕಿತು. ರಷ್ಯಾಕ್ರಾಂತಿ ಹಾಗೂ ಸಾಮ್ಯ ವಾದದ ಬಗ್ಗೆ ಅವರು 
ಚೂರುಪಾರು ಲೇಖನಗಳನ್ನು ಓದಿಕೊಳ್ಳುತ್ತಲೇ ಬಂದಿದ್ದರು. ಕಾಲ್ಪಿಯಲ್ಲಿ ಸಾಮ್ಮವಾದ ಸಮಾಜದ 
ಕುರಿತು ಒಂದು ನೋಟುಬುಕ್ಕಿನಲ್ಲಿ ಟಿಪ್ಪಣಿ ಕೂಡ ಮಾಡಿಕೊಂಡಿದ್ದರು. ಅದನ್ನು ಸಂಸ್ಕೃತದಲ್ಲಿ 
ಬರೆಯತೊಡಗಿದರು. ಅದರಲ್ಲಿನ ಒಬ್ಬ ಯುವ ತಪಸ್ವಿ ವಿಶ್ವಬಂಧು ಎಂಬಾತನನ್ನು ಹಿಮಾಲಯದ 
ಕಡೆಗೆ ಕಳಿಸಿದ್ದರು, ಹಾಗಾಗಿ ಆದಕ್ಕೆ "ವಿಶ್ವಬಂಧು ಪ್ರದೀಪ” ಎಂದು ಹೆಸರಿಟ್ಟರು. ಆದರೆ ಆ ಪುಸ್ತಕ 
ಅಂದು ಪೂರ್ತಿಯಾಗಲಿಲ್ಲ. ಹಜಾರೀಬಾಗ್‌ನಲ್ಲ ಕಳೆದ ಎರಡನೆಯ ಜೈಲುವಾಸದಲ್ಲ ಅದು 
“ಬಾಯೀಸವೀಂ ಸದೀ' ಎಂಬ ಹೆಸರಿನಲ್ಲಿ ಸಿದ್ದವಾಯಿತು. 

ಮೊದಲ ಜೈೆಲುವಾಸದಲ್ಲಿ ರಾಮೋದಾರ ದಾಸರು ಕುರಾನಿನ ಸಂಸ್ಕೃತಾನುವಾದವನ್ನು 
ಮಾಡಿದ್ದರು, ಅದನ್ನೇ ದ್ವಿತೀಯ ಜೈಲುವಾಸದಲ್ಲ ಹಿಂದಿಗೆ ಅನುವಾದಿಸಿದರು. ಅದೇ ವೇಳೆಯಲ್ಲಿ, 
ಕುರಾನಿನ ಜೊತೆಜೊತೆಗೇ ವೇದಾಂತ ಸೂತ್ರಗಳ ಹಿಂದೀ ಟೀಕೆಯನ್ನೂ ಸಿದ್ಧಪಡಿಸಿದರು. ಆದರೆ ಆ 
ಮೇಲದು ಎಲ್ಲಿ ಕಳೆಯಿತೋ, ಸಿಗಲಿಲ್ಲ. ಬಕ್ಷರ್‌ ಜೈಲಿನಿಂದ ಹೊರಬಿದ್ದ ಕೆಲವೇ ತಿಂಗಳುಗಳ ಬಳಿಕ 
ರಾಮೋದಾರ ದಾಸರನ್ನು ಛಪರಾ ಜಿಲ್ಲೆಯ ಕಾಂಗ್ರೆಸ್‌ ಸಲಹಾಕಾರರನ್ನಾಗಿ ಚುನಾಯಿಸಿದರು. ಆ 
ವರ್ಷ (I922) ಡಿಸೆಂಬರದಲ್ಲಿ ಕಾಂಗ್ರೆಸ್‌ ಅಧಿವೇಶನ ನಡೆಯುವುದಿತ್ತು. ಗಯಾ ಕಾಂಗ್ರೆಸ್‌ 
ಅಧಿವೇಶನದ ಅಧ್ಯಕ್ಷರಾಗಿ ದೇಶಬಂಧು ಚಿತ್ತರಂಜನದಾಸ್‌ ಆಯ್ದೆಯಾಗಿದ್ದರು. ರಾಮೋದಾರ 
ದಾಸರು ಪಂಡಿತ ಮೋತೀಲಾಲ ನೆಹರೂ ಅವರ ಸ್ವರಾಜ್ಯ ಪಾರ್ಟಿಯ ಪರಿವರ್ತನವಾದೀ ನೀತಿಯ 
ಸಮರ್ಥಕರಾಗಿದ್ದರು. ತನ್ನ ಕಾರ್ಯಕರ್ತರೊಂದಿಗೆ ಕಾಂಗ್ರಸ್‌ ಅಧಿವೇಶನದಲ್ಲಿ ಸಕ್ರಿಯವಾಗಿ 
ಭಾಗವಹಿಸಿದರು. ಈಗ ಅವರು ಜಾತಿ ಪಾತಿ ಸ್ಪಶ್ಯ ಅಸ್ಪ್ರಶ್ಯ ಇತ್ಯಾದಿಗಳನ್ನು ಬಹಿರಂಗವಾಗಿ 
ವಿರೋಧಿಸತೊಡಗಿದ್ದರು. ಗಯಾದಲ್ಲಿ ಒಂದು "ಸುಧಾಮ ಭೋಜನ ಶಾಲೆ"ಯನ್ನು ತೆರೆದರು. ಅವರ 
ಪ್ರಯತ್ನದಿಂದ ಆ ಸಮಯದಲ್ಲಿಯೇ ಸೋನ್ಬುರದಲ್ಲಿ ಪ್ರಾಂತೀಯ ಕಿಸಾನ್‌ ಸಭಾ ಸ್ಥಾಪನೆಯಾಯಿತು. 

ಬೋಧಗಯಾದ ಮಹಾಬೋಧಿ ಮಂದಿರವನ್ನು ಬೌದ್ಧರಿಗೆ ಒಪ್ರಿಸಬೇಕೆಂಬ ರಾಮೋದಾರರ 
ಪ್ರಸ್ತಾಪವನ್ನು ಪ್ರಾಂತೀಯ ಕಾಂಗ್ರೆಸ್‌ ಕಮಿಟಿ ಪಾಸುಮಾಡಿತ್ತು. ಆದರೆ ಗಯಾ ಕಾಂಗ್ರೆಸ್‌ 


ಣೆ 


ರಾಜನೈತಿಕ ಕಾರ್ಯ 35 


ಅಧಿವೇಶನದಲ್ಲಿ ಆ ಪ್ರಸ್ತಾಪವನ್ನು ಮಂಡಿಸುವುದಕ್ಕೆ ಬಿಟ್ಟಿರಲಿಲ್ಲ. ಈ ಸಂದರ್ಭದಲ್ಲಿ ಅವರು ಬರ್ಮಾ 
ಮತ್ತು ಶ್ರೀಲಂಕೆಯ ಅನೇಕ ಬೌದ್ದಭಿಕ್ತುಗಳನ್ನು ಗಯಾಕ್ಕೆ ಕರೆದಿದ್ದರು. ಹಾಗೂ ಅವರ ಪಾಲಿ, ಸಂಸ್ಕೃತ 
ಹಾಗೂ ಇಂಗ್ಲಿಷ್‌ ಭಾಷಣಗಳ ಅನುವಾದ ಮಾಡಿದ್ದರು. ಇದರಿಂದಾಗಿ ಜನ ಅವರನ್ನು ಬಹುಭಾಷಾ 

ವಿಶಾರದರೆಂದು ಗೌರವಿಸತೊಡಗಿದ್ದರು. ಮಹಾಬೋಧಿ ಮಂದಿರ ಕುರಿತ ರಾಮೋದಾರರ ಪ್ರಸ್ತಾಪ 
ಎಂದು ಬರೆದಿದ್ದರೇನಾಯಿತು, ಅಂದಿನಿಂದ ಅವರು ತಮ್ಮನ್ನು ಬೌದ್ದ ಧರ್ಮಕ್ಕೆ ಇನ್ನಷ್ಟು 
ನಿಕಟವರ್ತಿಯೆಂದು ಪರಿಗಣಿಸತೊಡಗಿದರು. 

ರಾಹುಲರ ಜೀವನದಲ್ಲಿ ಒಂದಂತೂ ಗಟ್ಟಿಯಾಯಿತು, ಏನೆಂದರೆ ಅವರು ಒಂದು ಕೆಲಸ 
ಪೂರ್ರೈೆಸುತ್ತಲೂ ಇನ್ನೊಂದು ಕೆಲಸದಲ್ಲಿ ತೊಡಗುತ್ತಿದ್ದರು. ಒಂದು ಕ್ಷೇತ್ರವನ್ನು ಬಿಟ್ರು ಏಕಾವಕಿ 
ಇನ್ನೊಂದು ಕ್ಷೇತ್ರಕ್ಕೆ ನುಗ್ಗುತ್ತಿದ್ದರು. "ಸೈರ್‌ ಕರ್‌ ದುನಿಯಾಂ ಕೀ ಗಾಫಿಲ್‌" ಮಂತ್ರ ಅವರನ್ನು 
ಕೂತಲ್ಲೇ ಕೂರಲು ಬಿಡಲಿಲ್ಲ. 

923 ಫೆಬ್ರವರಿಯ ಮೊದಲಲ್ಲಿ ಸಾಧು ರಾಮೋದಾರ ದಾಸರು ಮಹೇಂದ್ರನಾಥ ಸಿಂಹರನ್ನು 
ಜೊತೆಗೆ ಕರೆದುಕೊಂಡು ನೇಪಾಳಕ್ಕೆ ಹೊರಟರು. ರಕೌಲ್‌ನ ನಂತರದ ಪಯಣ ಕಾಲ್ದಡೆಯಲ್ಲಿ 
ಸಾಗಿತು. ಶಿವರಾತ್ರಿಯ ದಿನವಾದ್ದರಿಂದ ಬಹಳ ಮಂದಿ ಯಾತ್ರಿಕರು ಪಶುಪತಿನಾಥನ ದರ್ಶನಕ್ಕಾಗಿ 
ಹೋಗುತ್ತಾ ಇದ್ದರು. ಏರು ಇಳಿಜಾರುಗಳು ಕಳೆದು ಥಾಪಾಧಲ್ಲಿ (ಕಾಠ್ಮಂಡೂ) ತಲುಪಿ ಅಲ್ಲಿನ 
ಬ್ರೈರಾಗೀ ಮಠದಲ್ಲಿ ಇಬ್ಬರೂ ತಂಗಿದರು. ರಾಮೋದಾರ ದಾಸರು ಬರುವ ಮುಂಚೆಯೇ ಅಲ್ಲಿ ಅವರ 
ಕೀರ್ತಿ ಹಬ್ಬಿತ್ತು. ಮಠದ ಮಹಂತರು ಅವರ ಊಟ-ತಿಂಡಿಗಳಿಗಾಗಿ ವ್ಯವಸ್ಥ ಮಾಡಿದರು. 
ರಾಜಗುರು ಪಂಡಿತ ಹೇಮರಾಜ ಶರ್ಮ ಅವರೂ ಭೇಟಿಯಾಗಲು ಬಂದರು. ಒಂದು ದಿನ 
ಪ್ರಧಾನಮಂತ್ರಿ ಚಂದ್ರ ಶಂಸೇರರು ಥಾಪಾಧಲ್ಲಿಗೆ ಬಂದವರು ರಾಮೋದಾರ ದಾಸರನ್ನು 
ಭೇಟಿಯಾಗಿ ಮಾತುಕತೆಯಾಡಿದರು. 

ಶಿವರಾತ್ರಿಯ ನಂತರ ರಾಮೋದಾರರು ಮತ್ತೂ ಕೆಲದಿನಗಳ ಕಾಲ ನೇಪಾಳದಲ್ಲೇ ಬೇರೊಂದು 
ಕಡೆ ಹೋಗಿ ಉಳಿದುಕೊಂಡರು. ಸುಮಾರು ಒಂದೂವರೆ ತಿಂಗಳ ನೇಪಾಳವಾಸದಲ್ಲಿ ಅಲ್ಲಿನ ಅನೇಕ 
ಐತಿಹಾಸಿಕ ಧಾರ್ಮಿಕ ಸ್ಥಳಗಳನ್ನು ವೀಕ್ಷಿಸಿದರು. ಕೆಲ ಬೌದ್ದ ಪಂಡಿತರೊಂದಿಗೆ ಮಾತುಕತೆ 
ನಡೆಸಿದರು. ಪಂಡಿತ ಹೇಮರಾಜ ಶರ್ಮ ಅವರ ಗ್ರಂಥಾಲಯಕ್ಕೆ ಭೇಟಿ ನೀಡಿದರು. ಆ ಸಮಯದಲ್ಲಿ 
ಭೀಮಘಫೇರೀಯಿಂದ ಕಾಠ್ಮಂಡೂವರೆಗೆ ರೋಪಲ್ಸೆನ್‌ ಸಿದ್ದವಾಗುತ್ತ ಇತ್ತು. ಅದರ ಪಕ್ಕದಲ್ಲೇ ಸಾಗುವ 
ಗುಡ್ಡದ ಮಾರ್ಗವಾಗಿ ಮತ್ತೆ ಪಯಣಿಸಿ ಇಬ್ಬರೂ ಭೀಮಫೇರೀ ಸೇರಿಕೊಂಡರು. ಮುಂದಿನ 
ತಂಗುಸ್ನಳದಿಂದ, ಜೊತೆ ಪಯಣಿಗ ಬೇರೆ ಹೋದ. ರಾಮೋದಾರ ದಾಸರು ಜ್ವರದಿಂದ 
ಬಳಲುತ್ತಿದ್ದರು. ಅವರ ಬಳಿ ಒಂದು ಪೈಸೆ ಕೂಡ ಇರಲಿಲ್ಲ. ಹೇಗೋ ಅಂತೂ ರಕ್ಷೌಲ್‌ ತಲುಪಿ 
ಜೊತೆಗಿದ್ದ ಎರಡು ಪಾತ್ರೆಗಳನ್ನು ಎರಡೂವರೆ ರೂಪಾಯಿಗೆ ಮಾರಿ ರೈಲು ಟಿಕೆಟು ಕೊಂಡು 
ಛಪರಾಕ್ಕೆ ಹೊರಟು ಹೋದರು. 

ನೇಪಾಳ ಯಾತ್ರೆಗೂ ಕೆಲದಿನಗಳ ಹಿಂದೆ ಪಾಟ್ನಾದ ಒಂದು ಸಾರ್ವಜನಿಕ ಸಭೆಯಲ್ಲಿ 
ಬಾಬೂರಾಜೇಂದ್ರ ಪ್ರಸಾದರ ಭಾಷಣದ ನಂತರ ರಾಮೋದಾರರ ಭಾಷಣವಿದ್ದಿತು. ನೇಪಾಳದಿಂದ 
ವಾಪಸಾದ ಮೇಲೆ ಅದಕಾಗಿ ತಮಗೆ ಅರೆಸ್ಟ್‌ ವಾರಂಟ್‌ ನೀಡಲಾಗಿದೆ ಎಂದು ತಿಳಿಯಿತು. ಅರೆಸ್ಟ್‌ 


36 ರಾಹುಲ ಸಾಂಕೃತ್ಯಾಯನ 


ಆಗುವ ಬದಲು ಅಲ್ಲಿಂದ ಓಡಿ ಹೋಗುವಂತೆ ಸ್ನೇಹಿತರು ಸೂಚಿಸಿದರು. ಆದರೆ ರಾಮೋದಾರರು 
ಬಂಧನಕ್ಕೊಳಗಾಗ ಬಯಸಿ, ಪೋಲೀಸರಿಗೆ ತಮ್ಮ ಸುಳಿವು ಕೊಟ್ಟರು. ದೇಶದ್ರೋಹದ ಮೊಕದ್ದಮೆ 
ನಡೆಯಿತು. ಎರಡು ವರ್ಷದ ಸಾದಾ ಸಜೆಯಾಯಿತು. ಮುಂದಿನ ಎರಡು ವರ್ಷಗಳನ್ನು ,]923 
ಏಪ್ರಿಲ್‌ನಿಂದ 925 ಏಪ್ರಿಲ್‌) ರಾಮೋದಾರರು ಬಕ್ಷರ್‌ ಮತ್ತು ಹಜಾರೀ ಬಾಗ್‌ ಜೈಲುಗಳಲ್ಲಿ 
ಕಳೆದರು. 

ಜೈಲಿನಲ್ಲಿ ಒಓದು-ಬರವಣಿಗೆಗೆ ಒಳ್ಳೆಯ ಅವಕಾಶ ಸಿಕ್ಕಿತು. ಜೈಲು ಒಡನಾಡಿಗಳಲ್ಲಿ 
ಶಂಕರಾಚಾರ್ಯ ಸ್ವಾಮೀ ಭಾರತೀಕೃಷ್ಣ ತೀರ್ಥರೂ ಒಬ್ಬರು, ಅವರು ಒಳ್ಳೆಯ ಗಣಿತ ಶಾಸ್ತ್ರಜ್ಞರು 
ಸಹ. ರಾಮೋದಾರರು ಸಂಸ್ಕೃತ + ಇಂಗ್ಲಿಷ್‌ ಮತ್ತು ಗಣಿತದ ಅನೇಕ ಗ್ರಂಥಗಳನ್ನು ದೊರಕಿಸಿಕೊಂಡು, 
ಶಂಕರಾಚಾರ್ಯ ಸ್ವಾಮಿಗಳ ಸಹಾಯದಿಂದ ಉಚ್ಛಬೀಜಗಣಿತ ಗೋಲೀಯ ತ್ರಿಕೋಣಮಿತಿ, 
ನಿರ್ದೇಶಾಂಕ ಜ್ಯಾಮಿತಿ ಮುಂತಾದವುಗಳ ಅಧ್ಯಯನ ನಡೆಸಿದರು. 

ಶಂಕರಾಚಾರ್ಯರು ಬಿಡುಗಡೆಯಾಗಿ, ಹೊರಟು ಹೋದ ಮೇಲಿ ರಾಮೋದಾರರು 
"ಬಾಯೂಸವೀ ಸದೀ'ಯನ್ನು ಹಿಂದಿಯಲ್ಲ ಬರೆದರು. ಇದು ಹಿಂದಿಯಲ್ಲಿ ಪ್ರಕಟವಾದ ಅವರ 
ಪ್ರಥಮ ಪ್ರಸ್ತಕ. ಈ ಪುಸ್ಥಕ ಮುಂದೆ ಭಾರೀ ಜನಪ್ರಿಯವಾಯಿತು. 

ಅನಂತರ ರಾಮೋದಾರ ದಾಸರು ಜ್ಯೋತಿಷ್ಯ ಕುರಿತ ಒಂದು ಪುಸ್ತಕ ಬರೆಯಲು ಆರಂಭಿಸಿದರು. 
ಅದಕ್ಕಾಗಿ ಖಗೋಳ ಚಿತ್ರಗಳನ್ನು ಬರೆದರು. ಇದು ಮುಂದಣ ಹಜಾರೀಬಾಗ್‌ ಜೈಲುವಾಸದಲ್ಲಿ 
"ವಿಶ್ವ ಕೇ ರೂಪರೇಖಾ" ಎಂಬ ಹೆಸರಿನಲ್ಲಿ ಸಿದ್ದ್ಧಗೊಂಡಿತು. 

ಹೀಗೆ ಎರಡು ವರ್ಷದ ಜೈಲು ವಾಸ ಮುಗಿಯಿತು. ರಾಹುಲ್‌ ಜೀ ಅವರೇ ಬರೆದರಂತೆ 
"....ಎರಡು ವರ್ಷ ನನಗೆ ಗೊತ್ತೇ ಆಗದಿದ್ದಷ್ಟು ಬೇಗ ಕಳೆದು ಹೋಯಿತು. ಈ ಎರಡು ವರ್ಷಗಳಲ್ಲಿ 
ನಾನು ಒದು ಬರವಣಿಗೆಯಲ್ಲಿ ಮಗ್ಗನಾಗಿದ್ದಷ್ಟು ಹಿಂದೆಂದೂ ಆಗಿರಲಿಲ್ಲ. ಓದು ಬರವಣಿಗೆಯಲ್ಲದೆ 
ಫ್ರೆಂಚ್‌ ಮತ್ತು ಆವೆಸ್ತಾಗಳನ್ನು ನಾನು ಅಭ್ಯಾಸ ಮಾಡಿದೆ. ನನ್ನ ವೈಜ್ಞಾನಿಕ ದೃಷ್ಟಿ ಇನ್ನಷ್ಟು 
ವಕಾಸವಾಯಿತು. ಆರ್ಯ ಸಮಾಜದ ವಿಚಾರಗಳ ಬಗ್ಗೆ ಇದ್ದ ಕಟ್ರಾ ವಿಶ್ವಾಸ ಕಡಿಮೆಯಾಗತೊಡಗಿ 
ಬೌದ್ದ ಧರ್ಮದ ಕಡೆಗೆ ನನ್ನ ಒಲವು ಹೆಚ್ಚತು. ವೇದದ ನಿಭ್ರಾಂತತೆಯ ಬಗ್ಗೆ ಸಂದೇಹ 
ಏಳತೊಡಗಿತು. ಆದರೆ ಈಗಲೂ ದೇವರ ಮೇಲೆ ವಿಶ್ವಾಸವಿತ್ತು." 

925ನೇ ಇಸವಿ ಎಪ್ರಿಲ್‌ 8ರಂದು ಸಾಧು ರಾಮೋದಾರ ದಾಸರು ಹಜಾರೀ ಬಾಗ್‌ 
ಜೈಲಿನಿಂದ ಹೊರಬಂದರು. ಜೀವನದ ಮೂವತ್ತೊಂದು ಸಂವತ್ಸರಗಳು ಕಳೆದಿದ್ದುವು. ಮೊಟ್ಟ 
ಮೊದಲು ತನ್ನ ಛಪರಾ ಜಿಲ್ಲೆಯ ಪ್ರವಾಸಕ್ಕೆ ಹೊರಟರು. ಮೀರ್‌ಗಂಜ್‌ (ಹಥುವಾ) ಸ್ಟೇಶನ್ನಿನಲ್ಲಿ 
ಇಳಿಯುತ್ತಿದ್ದಂತೆ ಧ್ವಜೋತ್ಸವದ ವಿಷಯದಲ್ಲಿ ಹಿಂದೂ ಮುಸ್ತಿಂ ಜಗಳ ಆರಂಭವಾಗಿದೆ ಎಂಬ ಸುದ್ದಿ 
ಬಂದಿತು. ಹಿಂದೂಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಮುಸಲ್ಮಾನರ ಸಂಖ್ಯೆ ಕಡಿಮೆ ಇತ್ತು. ಸಾಧು 
ರಾಮೋದಾರರು ಊರಿನ ಎಲ್ಲಿಡೆ ತಿರುಗಾಡಿ, ಶಸ್ತ್ರರಹಿತರಾಗಿದ್ದ ಮುಸಲ್ಮಾನರ ರಕ್ಷಣೆಗೆ ನಿಂತರು. 
ಸ್ಪತಃ ಅಡ್ಡ ನಿಂತು ಎಷ್ಟೋ ಮುಸಲ್ಮಾನರನ್ನು ಉಳಿಸಿದರು. "ನನ್ನ ಕಪ್ಪು ನಿಲುವಂಗಿ, ಹೆಸರು, ಹಾಗೂ 
ನನ್ನ ರಾಷ್ಟ್ರೀಯ ಕೆಲಸದ ಅರಿವು ಅವರಿಗಿತ್ತು. ಹೀಗಾಗಿ ಯಾರೂ ನನ್ನ ಮೈಮುಟ್ಟುವ ಧೈರ್ಯ 


ರಾಜನೈತಿಕ ಕಾರ್ಯ 37 


ಆ ಸಮಯದಲ್ಲಿಯೇ ಬೋಧಗಯಾ ಮಂದಿರದ ಬಗ್ಗೆ ಒಂದು ಕಮಿಟಿ ರಚಿತವಾಯಿತು. 
ರಾಜೇಂದ್ರ ಬಾಬೂ ಅದರ ಅಧ್ಯಕ್ಷರಾಗಿದ್ದರು. ಸದಸ್ಕರಲ್ಲಿ ಸಾಧು ರಾಮೋದಾರ ಮತ್ತು ಕಾಶೀ 
ಸಾದ ಜೆಸ್ವಾಲರು ಕೂಡ ಇದ್ದರು. ಕಮಿಟಿ ತನ್ನ ವರದಿ ನೀಡಿತು. ಮಂದಿರವನ್ನು ಬೌದ್ಧರಿಗೆ 
ಸಬೇಕೆಂಬುದು ರಾಮೋದಾರರ ಮತ. ಆ ವರ್ಷ (I925) ರಾಮೋದಾರರು ಕಾನುರ 
ಗೈಸ್‌ನ ಪ್ರತಿನಿಧಿಯಾಗಿದ್ದರು. ಅಖಿಲಭಾರತ ಕಾಂಗ್ರೆಸ್‌ ಕಮಿಟಿಯ ಸದಸ್ಯರೂ ಆಗಿದ್ದರು 
ಅಧಿವೇಶನ ಬಹಳ ಸಪೆಯಾಗಿ ಜರುಗಿತು. ರಾಮೋದಾರ ದಾಸರು ತನ್ನ ಮಿತ್ರ ಬಲದೇವ ಚೌಬೆಯ 
ಜೊತೆ ಮೀರತ್‌ಗೆ ಹೋದರು. ಮೀರತ್‌ನಲ್ಲಿ, ಮುಂದೆ ಭಿಕ್ಷು ಅನಂದ ಕೌಸಲ್ಯಾಲಯನ ಎಂದು 
ಹೆಸರಾದ, ಬ್ರಹ್ಮಚಾರಿ ಹರನಾಮದಾಸ್‌ ಅವರ ಪ್ರಥಮ ಭೇಟಿಯಾಯಿತು. ಭವಿಷ್ಯದಲ್ಲಿ 
ಅವರಿಬ್ಬರಲ್ಲಿಯೂ ಪರಸ್ಪರ ಚಿರಂತನವಾದ ಸೋದರ ಸಂಬಂಧ ಸ್ಥಾಪಿತಗೊಂಡಿತು. ಅಂದು 
ಹರಿನಾಮದಾಸರ ಕೇಳಿಕೆ ಮೇರೆಗೆ ರಾಮೋದಾರರು ಅವರಿಗೊಂದು ಆದರ್ಶವಾಕ್ಕ 
ಬರೆದುಕೊಟ್ಟರು. "४४७० ಗೀತಯಾ ಜೈವ ಜಯಿಷ್ಕೇ ಭುವನತ್ರಯಮ್‌". 

ಅಲ್ಲಿಯವರೆಗೆ ರಾಹುಲರಿಗೆ, ದೇವರ ಮೇಲಣ ವಿಶ್ಲಾಸ ಒಂದಿಷ್ಟೂ ಕಡಿಮೆಯಾಗಲಿಲ್ಲ 
ಎಂಬುದಕ್ಕೆ ಇದು ಉದಾಹರಣೆ. ತಿಲಕರ "ಗೀತಾರಹಸ್ಥ'ದ ಶಾಶ್ನತ ಪರಿಣಾಮ ಹಾಗೂ ಅಹಿಂಸೆಯ 
ಬದಲು ಅಸಿ (ಖಡ್ಗ) ಸಿದ್ದಾಂತದಲ್ಲಿ ಹೆಚ್ಚಿನ ಭರವಸೆ ಆಗ ಅವರಲ್ಲಿತ್ತು ಎಂಬುದೂ ಇದರಿಂದ 
ಸಷವಾಗುತ್ತದೆಯಷೆ 

926ರ ಜನವರಿ ಆರಂಭದಲ್ಲಿ ರಾಮೋದಾರ ಸಾಧುಗಳು ಹಿಮಾಲಯ ಸಂಚರಿಸಿ ಬರಲು 
ನಿರ್ಧರಿಸಿ ದಿಲ್ಲಿ ಮಾರ್ಗವಾಗಿ ಲಾಹೋರ್‌ ತಲುಪಿದರು. ಅಲ್ಲಿ ಕೆಲ ದಿನ ತಂಗಿ "ಬಾಯೀಸವೀಂ 

ದೀ'ಯ ಕೆಲ ಅಧಾಯಗಳನ್ನು ಉರ್ದುವಿನಲ್ಲಿ ಬರೆದರು. 'ಮಿಲಾಪ'" ಪತ್ರಿಕೆಯಲ್ಲಿ ಅದು 
ಶ್ರಕಟವಾಯಿತು. ಅಲ್ಲಿಂದ ರಾವಲ್ಲಿಂಡಿ ಮಾರ್ಗವಾಗಿ ಅವರು ಖೈಬರ್‌ನ ಲಂಡೀ ಕೋತಲ್‌ವರೆಗೆ 
ತೆರಳಿದ್ದರು. ಕಾವಿ ಲುಂಗಿ ಹಾಗೂ ಚಾದರ ಹೊದೆದುಕೊಂಡಿರುತ್ತಿದ್ದ ಅವರು ಆ ಇಡೀ 
ಯಾತ್ರೆಯುದ್ದಕ್ಕೂ ಸಸ್ಕಾಹಾರಿಯಾಗಿಯೇ ಉಳಿದರು. 

ಲಡಾಖ್‌ಗೆ ಹೋಗಲು ಅನುಮತಿ ದೊರೆಯಿತು. ಅಲ್ಲಿನ ಇಂಜಿನಿಯರ್‌ ಲಾಲಾ ರಾಮರಖಾ 
ಬಹಳ ಸಹಾಯ ಮಾಡಿದ್ದರಿಂದ ಕರ್ಗಿಲ್‌ ಲಡಾಖ್‌, ಹೇಮಿಸ್‌ ಹಾಗೂ ಅಲ್ಲಿಂದ ಮುಂದಿನ 
ಪ್ರವಾಸ ಸುಖವಾಗಿ ಸಾಗಿತು. ಈ ಪ್ರವಾಸ ಕುರಿತ ತಮ್ಮ ಲೇಖನಗಳನ್ನು ಅವರು ಬಿಹಾರದ 
ಪತ್ರಿಕೆಗಳಿಗೆ ನಿರಂತರವಾಗಿ ಕಳಿಸುತ್ತಾ ಇದ್ದರು. 5600 ಮೀಟರ್‌ ಎತ್ತರದ ಖರ್ದೊಂಗದ - 
ಆರೋಹಣ ಹಾಗೂ ನಂತರದ ಯಾತ್ರೆಯ ವರ್ಣನೆ ರಾಜೇಂದ್ರ ಬಾಬೂ ಅವರಿಗೆ ಎಷ್ಟು 
ಇಷವಾಯಿತೆಂದರೆ ಅವರು ಬನಾರಸಿನ ತನ್ನ ಮಿತ್ರರಿಗೆ ಪತ್ರ ಬರೆದು ರಾಮೋದಾರರ ಈ ಲಡಾಖ್‌ 
ಯಾತ್ರಾ ಲೇಖನಗಳನ್ನು ಪುಸ್ತಕರೂಪದಲ್ಲಿ ಪ್ರಕಟಿಸಲು ಸೂಚಿಸಿದರು. 

ಲಡಾಖ್‌ನ ತಹಸೀಲ್ದಾರರು ತನ್ನ ಚಪ್ರಾಸಿ ಗಂಗಾರಾಮನನ್ನು ರಾಮೋದಾರರ ಚಾಕರಿಗೆಂದು 
ಅವರ ಜೊತೆ ಬಿಟಿದರು. ಹೀಗಾಗಿ ಹನೆ ಯಾತ್ರೆಯ ಬಳಿಕ ಪಶಿಮ ಟಿಬೆಟಿನ ಛು-ಮೂರ್ತಿ ಪ್ರದೇಶ 
ನೋಡುತ್ತ ಕನೋರ ರಸ್ತೆಯಲ್ಲಿ ವಾಪಸಾಗಲು ಅವರಿಗೆ ವಿಶೇಷ ಕಷ್ಟವೇನೂ ಆಗಲಿಲ್ಲ. ಸಿಂಧೂತಟದ 
ಬಳಿಯ ಪ್ರದೇಶಗಳಲ್ಲಿ ಸಂಚರಿಸುವಾಗ ಒಂದ ಪುರುಷರ ತಂಡ ಕುರಿ ಹಾಗೂ ಹೇಸರಗತ್ತೆಗಳ 


है 


रा 


3 
s 


38 ರಾಹುಲ ಸಾಂಕೃತ್ಯಾಯನ 


ಮೇಲೆ ಸಾಮಾನು ಹೇರಿಕೊಂಡು ಹೋಗುತ್ತಿರುವುದನ್ನು ಕಂಡ ರಾಮೋದಾರ ಸಾಧುಗಳಿಗೆ "ನಾನೂ 
ಹೀಗೆ ಕೆಲ ಕುರಿ, ಹೇಸರಗತ್ತೆ ಮತ್ತು ಒಬ್ಬ ಟಿಬೆಟೀ ತರುಣಿಯೊಂದಿಗೆ ಒಂದೂರಿನಿಂದ 
ಇನ್ನೊಂದೂರಿಗೆ ಸಂಚರಿಸುವಂತಿದ್ದರೆ ಏನು ಚೆನ್ನಾಗಿರುತ್ತಿತ್ತು. ಎಲ್ಲಿ ಮನಸ್ಲಾಯಿತೋ ಅಲ್ಲಿಯೇ 
ಡೇರೆ ಹಾಕುವುದು. ತರುಣಿ ಮತ್ತು ನಾನು ಸೇರಿ ಕುರಿ, ಹೇಸರಕತ್ತೆಗಳ ಮೇಲಿಂದ ಸಾಮಾನು 
ಇಳಿಸುವುದು. ತರುಣಿ ಚಹ ತಯಾರಿಸುವಳು, ಮತ್ತೆ ಈ ನಿರ್ಜನ ಮರಗಿಡಗಳಿಲದ ಬೋಳು 
ಪರ್ವತದ ಮಡಿಲಲ್ಲಿ ನಾವಿಬರೂ ನಿರ್ದಂದದ ಒಂದು ವಿಚಿತ್ರ ಬದುಕು ಕಳೆಯುವೆವು'' ಅಂತೆಲ್ಲ 
ಯೋಚನೆ ಬಂತು 

ಅದೇ ಪ್ರವಾಸದ ಒಂದು ಕರುಣಾಜನಕ ಘಟನೆ. ರಾಮೋದಾರ ದಾಸರಿಗೆ ಒಂದು ದೊಡ್ಡ 
ನಾಯಿಯನ್ನು ಜೊತೆಗಿಟ್ಟುಕೊಳ್ಳಬೇಕೆಂಬ ಆಸೆಯಿತ್ತು. ಹನ್ನೇಯ ಲಾಮಾ ಲಾಸಾದಿಂದ ಒಂದು 
ದೊಡ್ಡ ಚೀನೀ ಹೆಣ್ಣುನಾಯಿಯನ್ನು ಅವರಿಗೆ ಕಾಣಿಕೆ ಕೊಟ್ಟರು. ಅದರ ಹೆಸರು ಸೇಂಗ್‌-ಟುಕ್‌. 
ಆದರೆ ವಾಪಸು ಪಯಣದಲ್ಲಿ ಕೆಲ ದಿನ ಕಳೆದದ್ದೇ ಅದು ಕುಡಿಯುವುದು ತಿನ್ನುವುದನ್ನೆಲ್ಲ ನಿಲ್ಲಿಸಿತು. 
ಸತ್ತೇ ಹೋಯಿತು. ಆವತ್ತಿನ ತನ್ನ ಮನೋವ್ಯಧೆಯನ್ನು ಕುರಿತ ರಾಹುಲರು ಹೀಗೆ ಬರೆಯುತ್ತಾರೆ. 
"ತಂದೆ ತಾಯಿ ಹೋದಾಗ ಹಾಗೂ ನನಗಾಗಿ ಪ್ರಾಣ ಕೊಡಬಲ್ಲ ನಾನಾ-ನಾನೀ ತೀರಿಕೊಂಡಾಗಲೂ 
ಹನಿಯೊಡೆಯದ ನನ್ನ ಕಣ್ಣುಗಳಲ್ಲಿ ಈಗ ಕಂಬನಿ ४०९ ಹರಿಯಿತು. ಆದೇ ರಾತ್ರಿ ನಾನು ಅತೀವ ತಪ್ಪ 
ಹೃದಯದಿಂದ ಎಂಟು ಶ್ಲೋಕಗಳನ್ನು ಬರೆದೆ (ಸೇಂಗ್‌ ಟುಕಾಷ್ಟಕ) ಅವು "ಸೇಂಗ ಟುಕೇ! 
ತೆತೆಯಾಣೀ' ಎಂದು ಮುಗಿಯುತವೆ 

ಸಿಮ್ರಾ ತಲುಪಿದ ಬಳಿಕ ರಾಮೋದಾರ ದಾಸರು ಅಲ್ರಿಂದ ಬೇಗನೇ ಛಪರಾಕೆ ಹೊರಟರು 
ಕೌನಿಲ್‌ ಚುನಾವಣೆಯ (I926) ಜಯೋತವ ಭರಾಟೆಯಿಂದ ನಡೆಯುತಿತು. ರಾಮೋದಾರರು 
ಬಲ್ಲ ಕಡೆ ತಿರುಗಿ ಕಾಂಗೆ ಮೇದ್ದಾರರ ಪರ ಭಾಷಣ ಮಾಡಿದರು. ಹೆಚ್ಚಾಗಿ ಆ ಸಭೆಗಳಲ್ಲಿ 
ರಾಜೇಂದ್ರ ಬಾಬುಗಳೆ ಭಾಷಣವೂ ಏರ್ಪಾಟಾಗುತಿತ್ತು. ಆದರೆ ರಾಮೋದಾರರ ಭಾಷಣ ಜನ 
ಸಾ ಮಾನ್ಯರಿಗೆ ಅರ್ಥವಾಗುವಂತೆ ಸರಳವಾಗಿ ಇರುತ್ತಿತ್ತು. ಆದ್ದರಿಂದ ಇದು ಜನತೆಯ ಮೇಲೆ ಹಚ್ಚು 
ಪರಿಣಾಮ ಬೀರುತ್ತಿತ್ತು 

ಚುನಾವಣೆಯ ಅದೇ ವೇಳೆಯಲ್ಲಿ ರಾಹುಲರಿಗೆ ಧೂಪನಾಧರೆಂಬ ಒಬ, ಸಾಯೀ ಗೆಳೆಯರು 
ದೊರೆತರು. ಆ ವರ್ಷದ ಕಾಂಗೆಸ್‌ ಅಧಿವೇಶನ ಗೌಹಾತಿಯಲ್ಲಿ ನಡೆಯಿತು. ಧೂಪನಾಧರೂ 
ಜೊತೆಗೆ ಹೊರಟರು. ಬ್ರಹ್ಮಚಾರಿ ಹರಿನಾಮದಾಸರು ಕೂಡ ಗೌಹಾತಿಗೆ ತೆರಳಿದರು. 
ಗೌಹಾತಿಯಿಂದ ಮರಳಿದ ಮೇಲೆ ರಾಮೋದಾರ ದಾಸರ ಮನಸ್ತು ರಾಜಕೀಯದಲ್ಲಿ ನಿಲ್ಲಲಿಲ್ಲ. 
ಲಡಾಖ್‌ ಯಾತ್ರೆಯ ನಂತರ ಬೌದ್ದ ಧರ್ಮದ ಅಧ್ಯಯನ ಮಾಡಬೆಕೆಂಬ ಇಚೆ ಪ್ರಬಲವಾಯಿತು. 
ಆದ್ದರಿಂದ ಅವರಿಗೆ ಶ್ರೀಲಂಕೆಗೆ ಹೋಗುವ ಸುಸಂದರ್ಭವೂ ಶೀಘ್ರವೇ ಲಭಿಸಿತು 


ಶ್ರೀಲಂಕಯಲ್ಲ ಅಧ್ಯಯನ-ಅಧ್ಯಾಪನ 


ಸಿಂಹಳವೆಂದೂ ಕರೆಯಿಸಿಕೊಳ್ಳುವ ಶ್ರೀಲಂಕಾ ಹಸಿರುತುಂಬಿ ಕಂಗೊಳಿಸುತ್ತಿರುವ ಒಂದು ಸುಂದರ 
ದ್ವೀಪ. ಸಾಮ್ರಾಟ್‌ ಅಶೋಕನ ಕಾಲದಲ್ಲೇ ಅಲ್ಲಿಗೆ ಬೌದ್ಧಧರ್ಮ ತಲುಪಿತ್ತು. ಬೌದ್ದ ಧರ್ಮದಿಂದಾಗಿ 
ಅಲ್ಲಿ ಪಾಲಿ ಮತ್ತು ಸಂಸ್ಕೃತ ಭಾಷೆಗಳ ಕಲಿಕೆ ಕಲಿಸುವಿಕೆ ಪ್ರಾಚೀನ ಕಾಲದಿಂದಲೂ ಪರಂಪರೆಯಾಗಿ 
ಬಂದಿದೆ. ಸಿಂಹಳೀ ಭಾಷೆ ಮೇಲ್ಪರ್ಗದವರದು. ಸಿಂಹಳೀ ಲಿಪಿಯ ಮೂಲ ಬ್ರಾಹ್ಮೀ ಲಿಪಿ. 

ಕಳೆದ ಶತಮಾನದ ಉತ್ತರಾರ್ಧದಲ್ಲಿ ಶ್ರೀಲಂಕಾದಲ್ಲಿ ಬೌದ್ದ ಪುನರುತ್ಲಾನದ ನವಯುಗ 
ಪ್ರಾರಂಭವಾಗಿ ಬಿಕ್ಷುಗಳಿಗೂ ಗೃಹಸ್ಥರಿಗೂ ಸಿ೦ಹಳೀ, ಪಾಲಿ ಹಾಗೂ ಸಂಸ್ಕೃತ ಭಾಷೆಗಳ ಯುಕ್ತ ' 
ಶಿಕ್ಷಣ ನೀಡುವ ಉದ್ದೇಶದಿಂದ ಅಲ್ಲಿ ಎರಡು ವಿಹಾರ-ವಿದ್ಯಾಪೀಠಗಳು ಸ್ಥಾಪನೆಗೊಂಡವು 
874ನೇ ಇಸವಿಯಲ್ಲಿ ಕೊಲಂಬೋದಲ್ಲಿ ವಿದ್ಯೋದಯ ಪರಿವೇಣ (ವಹಾರ) ಹಾಗೂ I875ರಲ್ಲ 
ಕೊಲಂಬೋ ವಿದ್ಯಾಲಂಕಾರ ಪರಿವೇಣ. ನಗರದಿಂದ ದೂರ ತೆಂಗು ಹಸಿರುಪಜ್ಞೆ ಗದ್ದೆ ಬಯಲು 
ವೃಕ್ಷರಾಜಿಗಳ ನಡುವೆ ಇರುವ ಕಾರಣ ವಿದ್ಯಾಲಂಕಾರ ವಿಹಾರ ನಯನ ಮನೋಹರವಾಗಿದೆ. 

ಇದೇ ವಿದ್ಯಾಲಂಕಾರ ವಿಹಾರದಲ್ಲಿ 927 ಮೇ 6ರಂದು ನಡೆದ ಘಟನೆ. ಬೆಳಗಿನ ಹೊತ್ತು ಬಿಳೀ 
ಧೋತಿ, ಬಿಳೀ ಜುಬ್ಬ ಹಾಗೂ ಭಾಗಲ್ಪುರ ಚದ್ದರು ಹೊದೆದ ಮೂವತ್ನಾಲ್ದು ವರ್ಷ ವಯಸ್ಸಿನ 
ಎತ್ತರ ನಿಲುವಿನ ಓರ್ವ ತರುಣ ಕೆಲೋನಿಯಾ ಸ್ಟೇಶನಿನಲ್ಲಿ ಇಳಿದ. ಕೇಳುತ್ತ ಕೇಳುತ್ತ ಅಲ್ಲೇ ಸ್ವಲ್ಪ 
ದೂರದಲ್ಲಿದ್ದ ವಿದ್ಯಾಲಂಕಾರ ವಿಹಾರ ತಲುಪಿದ. ವಿಹಾರದ ಸಾಧುಗಳಿಗೆ ಈತನೇ "ದಂಬದಿವು 
ಬ್ರಾಹ್ಮಣ ಪಂಡಿತುಮಾ..." (ಜಂಬೂದ್ಧೀಪದ ಬ್ರಾಹ್ಮಣ ಪಂಡಿತ) ಎಂದು ತಿಳಿಯಲು 
ತಡವಾಗಲಿಲ್ಲ. 

ಪಂಡಿತರನ್ನು ವಿಹಾರದ ಪ್ರಧಾನ ಶ್ರೀ ಧರ್ಮಾನಂದ ನಾಯಕ ಮಹಾಸ್ತವಿರರ ಬಳಿಗೆ 
ಕರೆದುಕೊಂಡು ಹೋದರು. ವಿಹಾರದ ಸರ್ವ ಭಿಕ್ಷುಗಳೂ ಅಧ್ಯಾಪಕರೂ ಅಲ್ಲಿ ಸೇರಿದರು. 
ಪಂಡಿತರು ಮಹಾಸ್ಥವಿರರಿಗೆ ವಿನಮ್ರತೆಯಿಂದ ಪ್ರಣಾಮ ಮಾಡಿದರು. ಪ್ರಯಾಣದ 
ಕುಶಲ-ಕ್ಷೇಮಗಳ ಕುರಿತು ಇಬ್ಬರ ನಡುವೆ ಕೊಂಚ ಹೊತ್ತು ಸಂಸ್ಕೃತದಲ್ಲೇ ಮಾತುಕತೆಯಾದ ಬಳಿಕ 
ಸ್ನಾನ ಗೀನ ಉಪಾಹಾರ ಇತ್ಯಾದಿಗಳಿಗೆ ಬಿಡುವು ದೊರೆಯಿತು. 

"ಪಂಡಿತುಮಾ' ಅವರಿಗಾಗಿ ಗಾಳಿಬೆಳಕು ಚೆನ್ನಾಗಿರುವ. ಒಂದು ದೊಡ್ಡ ಕೋಣೆಯ 
ವ್ಯವಸ್ಥೆಯಾಗಿತ್ತು. ಅದರಲ್ಲಿ ಅಚ್ಚುಕಟ್ಟಾಗಿ ವಾರ್ನಿಶ್‌ ಮಾಡಿದ ಕುರ್ಚಿ ಮೇಜು, ಅಲ್ಮಿರಾ ಹಾಗೂ 
ಹೊಚ್ಚ ಹೊಸ ಸೊಳ್ಳೆ ಪರದೆ ಹಾಕಿ ಸಜ್ಞಾದ ಮಂಚ. ಬ್ರೆಡ್ಡು ಬೆಣ್ಣೆ ಹಾಲು ಸಕ್ಕರೆ 
ತೆಗೆದುಕೊಳ್ಳುತ್ತೇನೆಂದ ಪಂಡಿತರು ತಮಗೆ ಸಸ್ಕಾಹಾರ ಭೋಜನ ಇಷ್ಟ ಎಂದು ತಿಳಿಸಿದರು. 

ಅವತ್ತು ವಿದ್ಮಾಲಂಕಾರ ವಿಹಾರ ತಲುಪಿ ಇಷ್ಟೆಲ್ಲ ಸೌಹಾರ್ದಪೂರ್ಣ ಸ್ವಾಗತ ಪಡೆದ 


40 " ರಾಹುಲ ಸಾಂಕೃತ್ಯಾಯನ 


"ದಂಬದಿವು ಪಂಡಿತುಮಾ" ಇನ್ಯಾರೂ ಅಲ್ಲದೆ, ಕೆಲವೇ ದಿನಗಳ ಕೆಳಗೆ ಛಪರಾದಲ್ಲಿ ಕಪ್ಪು ನಿಲುವಂಗಿ 
ಧರಿಸಿ ರಾಜನೈತಿಕ ಕಾರ್ಯ ನಿರ್ವಹಿಸುತ್ತಿದ್ದ ವೈರಾಗಿ ಸಾಧುಗಳೆನಿಸಿಕೊಂಡಿದ್ದ ಬಾಬಾ 
ರಾಮೋದಾರ ದಾಸರು. 

ಶ್ರೀಲಂಕಾ ತಲುಪುತ್ತಲೇ ಅವರ ವೇಷ ಬದಲಾಗಿ ಬಿಟ್ಟಿತ್ತು ವಿಚಾರಗಳೂ ಸಾಕಷ್ರ 
ಬದಲಾಗಿದ್ದುವು. ಆದರೆ ಹೆಸರು ಮಾತ್ರ ಹಿಂದಿನದೇ - ರಾಮೋದಾರ ಸಾಧು. ಅವರು 
ವಿದ್ಯಾಲಂಕಾರ ವಿಹಾರ ವಿದ್ಯಾಪೀಠದಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ನೇಮಕಗೊಂಡಿದ್ದರು. ಆದರೆ 
ಅವರ ನಿಜವಾದ ಉದ್ದೇಶ ಪಾಲಿ ಬೌದ್ದ ಸಾಹಿತ್ಯದ ಅಧ್ಯಯನ. ವೇತನದ ಕುರಿತು ಕೇಳಿದರೆ 
ರಾಮೋದಾರರೆಂದರು "ವೇತನದ ಅಗತ್ಯವಿಲ್ಲ. ಊಟ, ಉಡುಗೆ ಮತ್ತು ಪುಸ್ಥಕಗಳು ಹಾಗೂ 
ಎಲ್ಲಕ್ಕಿಂತ ಮುಖ್ಯವಾಗಿ ಪಾಲಿ ಅಧ್ಯಯನಕ್ಕಾಗಿ ಉತ್ತಮ ವ್ಯವಸ್ಥೆಯಾದರೆ ಸಾಕು." 

ರಾಮೋದಾರ ಸಾಧು-ನಂತರದ ರಾಹುಲ ಸಾಂಕೃತ್ಯಾಯನ-ಶ್ರೀಲಂಕೆಯಲ್ಲಿ ಸುಮಾರು 
ಹದಿನೆಂಟು ತಿಂಗಳ ಕಾಲ ಇದ್ದರು. ಅವರು ಗಂಭೀರ ಅಧ್ಯಯನ ಹಾಗೂ ಅಧ್ಯಾಪನದಲ್ಲಿ ಕಳೆದ 
ಅವಧಿ ಅದು. ಅಂದಿನ ಅವರ ದಿನಚರಿಯೆಂದರೆ ಬೆಳಿಗ್ಗೆ ಐದು ಗಂಟೆಗೆ ಏಳುವುದು, ಶೌಚ, ಕೈಕಾಲು 
ತೊಳೆದು, ಬಾವಿಕಟ್ರಿಗೆ ಹೋಗಿ ಸ್ನಾನ ಮಾಡುವುದು, ಕೆಲ ನಿಮಿಷಗಳಷ್ಟು ಹೊತ್ತು ಶೀರ್ಷಾಸನ. ಈ 
ಶೀರ್ಷಾಸನ ಹಾಗೂ ಸಂಜೆ ಹೊತ್ತಿನ ಒಂದು ಗಂಟೆಯ ತಿರುಗಾಟ ಅವರ ನಿಯಮಬದ್ಧವಾದ 
ವ್ಯಾಯಾಮವಾಗಿತ್ತು. ಬ್ರೆಡ್ಡು ಬೆಣ್ಣೆ ಸಕ್ಕರೆ ಬೆರೆಸಿದ ಹಾಲು ಅವರ ಉಪಾಹಾರ. ಮತ್ತೆ 
ಹನ್ನೊಂದೂವರೆಯ ತನಕ ಒದು ಬರಹದಲ್ಲಿ ಮಗ್ಗ. ಮಧ್ಯಾಹ್ನದ ಊಟಕ್ಕೆ ಕತ್ತರಿಸಿ ಬೇಯಿಸಿದ 
ಆಲೂಗಡ್ಡೆಯ ಮೇಲೆ ಲಿಂಬೆ ಹಣ್ಣು ಹಿಂಡಿ ಮೆಣಸಿನಕಾಳು ಚಿಮುಕಿಸಿ ಪುಷ್ಕಳವಾಗಿ 
ಹೊಡೆಯುವುದು. ಅಲ್ಲಿನ ಊಟದಲ್ಲಿ ಕೆಂಪು ಮೆಣಸಿನಕಾಯಿಯ ಮತ್ತು ಮಸಾಲೆಯ ಅತಿ ಬಳಕೆ 
ಅವರಿಗೆ ಆಗುತ್ತಲೇ ಇರಲಿಲ್ಲ. 

ಭೋಜನಾನಂತರ ಅವರು ಕುರ್ಚಿಯಲ್ಲಿ ತೂಗಿಕೊಳ್ಳುತ್ತಲೇ ತುಸು ವಿಶ್ರಾಂತಿ ಪಡೆಯುತ್ತಿದ್ದರು. 
ನಂತರ ಸಂಜೆ ಐದರವರೆಗೂ ಉಚ್ಛ ದರ್ಜೆಯ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಮಾಧ್ಯಮದಲ್ಲಿಯೇ 
ಸಂಸ್ಕೃತವನ್ನು ಬೋಧಿಸುತ್ತಿದ್ದರು. ಅನಂತರ ಒಂದು ಗಂಟಿ ಹೊತ್ತು ಗಾಳಿ ಸಂಚಾರ. ಆರರಿಂದ ರಾತ್ರಿ 
ಹನ್ನೆರಡು ಗಂಟೆಯ ವರೆಗೆ ಪುನಃ ಸ್ವಂತ ಅಧ್ಯಯನ. ಬೌದ್ದ ವಿಹಾರಗಳಲ್ಲಿ ರಾತ್ರಿ ಊಟವಿರುವುದಿಲ್ಲ. 

ರಾಹುಲರ ಶ್ರೀಲಂಕಾವಾಸದ ಈ ದಿನಚರಿ ಅವರ ಗುರುಬಂಧು ಪೂಜ್ಯ ५४5), ಆನಂದ 

ಸಲ್ಯ್ಮಾಯನರ ವವರಣೆಯನ್ನು ಆಧರಿಸಿತ್ತು. ಗೌಹಾತಿ ಕಾಂಗ್ರೆಸ್‌ ಅಧಿವೇಶನದ ನಂತರ 
ಹರಿನಾಮ ದಾಸ (ಹೊಸ ಹಸರು ಬ್ರಹ್ಮಚಾರೀ ವಿಶ್ವನಾಥ) ಛಪರಾಕ್ಕೆ ಹೋಗಿ ಕೆಲ ದಿನ 
ರಾಮೋದಾರ ಸಾಧುಗಳ ಜೊತೆಗಿದ್ದರು. ಶ್ರೀಲಂಕೆಗೆ ಹೊರಡುವ ಮೊದಲು ರಾಮೋದಾರದಾಸರು 
ಅವರಿಗಾಗಿ ದೇಶದ ಬೌದ್ದ ಕ್ಷೇತ್ರಗಳ ಯಾತ್ರಾ ಕಾರ್ಯಕ್ರಮ ಹಾಕಿಕೊಟ್ಟಿದ್ದರು. ಉಡುಗೆಯನ್ನು 
ಹಳದಿಗೆ ಮಾರ್ಪಡಿಸಿಕೊಂಡು ಕೈಯಲ್ಲಿ ಕಮಂಡಲ ಹಿಡಿದು ಬ್ರಹ್ಮಚಾರೀ ವಿಶ್ವನಾಧರು 
ಬೋಧಗಯಾ, ನಲಂದಾ, ವೈಶಾಲಿ, ಸಾಂಚಿ, ಅಜಂತಾ-ಎಲ್ಲೋರಾ ಮುಂತಾದ ಅನೇಕ ಕ್ಷೇತ್ರಗಳ 
ಯಾತ್ರೆ ಮುಗಿಸಿಕೊಂಡು, 928ರ ಜನವರಿಯಲ್ಲಿ ವಿದ್ಯಾಲಂಕಾರ ವಿಹಾರಕ್ಕೆ ಬಂದು ರಾಮೋದಾರ 
ಸಾಧುಗಳ ಬಳಿಗೆ ಹೋದರು. ಅವರು ಅಲ್ಲಿ ಮೊದಲೇ ರಾಮೋದಾರ ಸಾಧುಗಳಿಗಿಂತ ಬೌದ್ದ 


ಶ್ರೀಲಂಕೆಯಲ್ಲಿ ಅಧ್ಯಯನ-ಅಧ್ಯಾಪನ 4] 


ಭಿಕ್ಷುವಾದರು. ಆಮೇಲೆ ಅವರ ಹೆಸರು ಆನಂದ ಕೌಸಲ್ಯಾಯನ ಎಂದಾಯಿತು. : 

ವಿದ್ಯಾರ್ಥಿಗಳಿಗೆ ಬೋಧಿಸುವುದರ ಜೊತೆಗೆ ರಾಮೋದಾರ ಸಾಧುಗಳ ಸ್ವಂತ ಅಧ್ಯಯನವೂ 
ಭರದಿಂದ ಸಾಗುತ್ತಿತ್ತು. ಸಂಸ್ಕೃತಕ್ಕೆ ನಿಕಟವಿರುವುದರಿಂದ ಪಾಲಿ ಭಾಷ ಅವರಿಗೆ ಸುಲಭವಾಗಿತ್ತು. 
ಅವರು ಪಾಲಿಯಲ್ಲಿಯೂ ತ್ರಿಪೀಟಿಕಾದ ಅಧ್ಯಯನ ಆರಂಭಸಿಬಿಟ್ಟರು. ತ್ರಿಪೀಟಿಕಾದಲ್ಲಿ 
ಬೌದ್ದಕಾಲೀನ ಭಾರತದ ಸಮಾಜ, ರಾಜನೀತಿ, ಭೂಗೋಲ ಮೊದಲಾದವುಗಳ ಕುರಿತು ಇರುವ 
ವಿವರಗಳನ್ನೆಲ್ಲ ತನ್ನ ನೋಟುಬುಕ್ಕಿನಲ್ಲ ಬರೆದಿಡುತ್ತ ಹೋದರು. ಐತಿಹಾಸಿಕ ವಿಚಾರಗಳನ್ನು 
ಅರಿಯುವ ಅವರ ದಾಹ ಹೆಚ್ಚುತ್ತ ಹೋಯಿತು. ಲಂಡನಿನ ಪಾಲಿ ಟೆಕ್ಸ್‌ ಸೊಸೈಟಿಯ ಹಳೆಯ 
ಜರ್ನಲ್‌ ಹಾಗೂ ರಾಯಲ್‌ ಏಶಿಯಾಟಿಕ್‌ನ ಸಿಲೋನ್‌, ಬಂಗಾಳ ಹಾಗೂ ಮುಂಬಯಿ ಶಾಖೆಗಳ 
ಹಳೆಯ ಜರ್ನಲ್‌ಗಳನ್ನು ಅವರು.ಒದಿದರು. ಇದಕ್ಕಾಗಿಯೇ ಮೊದಲು ಅವರು ಪ್ರತಿ ಭಾನುವಾರ 
ಕೊಲಂಬೋಕ್ಕೆ ಹೋಗುತ್ತಿದ್ದರು. ನಂತರ ಅಲ್ಲಿನ ಲೈಬ್ರೆರಿ ಗ್ರಂಥಗಳು ಅವರಿಗಾಗಿ ವಿಹಾರಕ್ಕೇ 
ಬರತೊಡಗಿದುವು. 

ಈ ಸಮಯದಲ್ಲಿ ರಾಮೋದಾರ ಸಾಧುಗಳು ಭಾರತದ ಪುರಾತನ ಲಿಪಿಗಳ ಅಧ್ಯಯನಕ್ಕೆ 
ತೊಡಗಿದರು. "ಎಪಿಗ್ರಾಫಿಕಾ ಇಂಡಿಕಾ'ದ ಎಲ್ಲ ಭಾಗಗಳನ್ನೂ ಓದಿ ರಾಶಿ ಹಾಕಿದರು. 
ವಿದ್ಯಾಲಂಕಾರಕ್ಕೆ ಅದೇ ಸಪುಯಕ್ಕೆ ಬಂದ ಜರ್ಮನಿಯ ಪ್ರೊ. ರುಡಾಲ್ಡ್‌ ಓಟೋ, ರಾಮೋದಾರ 
ಸಾಧುಗಳೊಡನೆ ಮಾತುಕತೆ ನಡೆಸಿದರು. ಅವರು ಯಾವ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೂ 
ಅಲ್ಲವೆಂದು ತಿಳಿದು ಬೆಕ್ಕಸ ಬೆರಗಾದರು. 

ಶ್ರೀಲಂಕಾದಲ್ಲಿ ಇದ್ದಾಗಲೀ ರಾಮೋದಾರ ಸಾಧು "ಸರಸ್ವತೀ'ಗೆ ಧಾರವಾಹಿ ರೂಪದಲ್ಲಿ 
ಲೇಖನಗಳನ್ನು ಬರೆದರು. ಆ ಲೇಖನಗಳನ್ನು ಒದಿ "'ಸರಸ್ವತೀ'"ಯ ಅನೇಕ ವಾಚಕರು ಹಿಂದಿಯಲ್ಲಿನ 
ಈ ಹೊಸ ವಿಭೂತಿ ಯಾರು ಎಂದು ಸಂಪಾದಕರೊಡನೆ ಕೇಳಿದ್ದರು. ರಾಮೋದಾರರು ಆ 
ಸಮಯದಲ್ಲಿಯೇ "ವಿಶ್ವಮಿತ್ರ" ಹಾಗೂ 'ಮಿಲಾಪ್‌'' ಪತ್ರಿಕೆಗಳಿಗೂ ಲೇಖನ ಕಳಿಸಿದರು. ಪ್ರತೀ 
ಶನಿವಾರ ಒಂದಲ್ಲ ಒಂದು ಭಾರತೀಯ ಪತ್ರಿಕೆಗಳಿಗೆ ಲೇಖನ ಬರೆಯುವುದನ್ನು ಅವರು 
ನಿಯಮವನ್ನಾಗಿ ಮಾಡಿಕೊಂಡಿದ್ದರು- ಎನ್ನುತ್ತಾರೆ ಭಿಕ್ಷು ಆನಂದ ಕೌಸಲ್ಮಾಯನ. ರಾತ್ರಿ ಹನ್ನೆರಡು 
ಗಂಟಿಗೆ ಬರವಣಿಗೆ ಮುಗಿಯುತ್ತಿತ್ತು. ಆ ಕೂಡಲೇ ಅದನ್ನು ಕವರಿನಲ್ಲಿ ಬಂದು ಮಾಡಿ ಹತ್ತಿರದ ಅಂಚೆ 
ಪೆಟ್ಟಿಗೆಗೆ ಹಾಕಿ ಬರುತ್ತಿದ್ದರು. “ಒಂದು ರೀತಿಯಲ್ಲಿ 927ನೇ ಇಸವಿಯಲ್ಲಿಯೇ ನನ್ನ. ಸಾಹಿತ್ಮಿಕ 
ಜೀವನ ಆರಂಭವಾಯಿತು' ಎಂದು ಬರೆದಿದ್ದಾರೆ ರಾಹುಲಜೀ. ಅಗಲೇ ಅವರು ಭ-ಟ್‌ ಮತ್ತು 
ಫ್ರೆಂಚ್‌ ಭಾಷೆಗಳನ್ನು ಕಲಿಯತೊಡಗಿದ್ದರು. ಗಾಢ ಹಾಗೂ ವ್ಯಾಪಕ ಅಧ್ಯಯನ ಅವರಲ್ಲಿ 
ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಿತ್ತು. ಶ್ರೀಲಂಕಾವಾಸ ಅವರಲ್ಲಿ ದೇವರ ಮೇಲಿನ ಬಶ್ವಾಸವನ್ನು 
ಅಂತ್ಯಗೊಳಿಸಿ ಸ್ತ. ಊಟದ ವಿಚಾರದಲ್ಲಿ ಸಾಕಷ್ಟು ಸ್ವಾತಂತ್ರ್ಯವಿತ್ತು. ಮಾನವತೆಯ ಇಕ್ಕಟ್ಟಿನ 
ಬಂಧನವನ್ನು ಹರಿಸಿಬಿಟ್ಟಿತ್ತು. "ದೇವರು ಮತ್ತು ಬುದ್ದ ಒಟ್ಟಿಗೇ ಇರಲು ಸಾಧ್ಯವಿಲ್ಲ. ಇದು 
ಸ್ಪಷ್ಟವಾಯಿತು, ಅಲ್ಲದೆ ದೇವರೆಂಬುದು ಕೇವಲ ಕಾಲ್ಪನಿಕ ವಸ್ತುವೆಂಬುದೂ ಸ್ಪಷವಾ 
ಯಿತು......ಈಗ ನನಗೆ ಡಾರ್ವಿನ್ನನ ವಿಕಾಸವಾದದ ಸತ್ಯ ತಿಳಿಯತೊಡಗಿತು. ಮಾರ್ಕ್ಸ್‌ವಾದದ 
ಯಥಾರ್ಥತೆ ಹೃದಯ ಮತ್ತು ಮಿದುಳು ಪ್ರವೇಶಿಸುತ್ತಿರುವುದರ ಅರಿವಾಗತೊಡಗಿತು." 


4? ರಾಹುಲ ಸಾಂಕೃತ್ಯಾಯನ 


ಶ್ರೀಲಂಕಾ ವಾಸದಲ್ಲೇ ರಾಮೋದಾರ ಸಾಧು ಮತ್ತೊಂದು ಕೆಲಸ ಮಾಡಿದರು. ಬೌದ್ದ ದಾರ್ಶಗಿಕ 
ವಸುಬಂಧುವಿನ (4005५) "ಅಭುಧರ್ಮಕೋಶ"' ದ ಖಂಡಿತ ಅಂಶಗಳನ್ನು ಫ್ರಂಟ್‌ ಅನುವಾದದಿಂದ 
ಪೂರ್ತಿಗೊಳಿಸಿ ಅದರ ಮೇಲಿ ಸಂಸ್ಕೃತ ಟೀಕೆಯನ್ನು ಬರೆದರು. 

ತ್ರಿಪೀಟಿಕಾದ ಅಧ್ಯಯನ ಫೂರ್ತಿಗೊಂಡಿತುಃ; ವಿದ್ಯಾಲಂಕಾರ ವಿಹಾರ 928 ಸೆಪ್ಟೆಂಬರಿನಲ್ಲಿ 
ರಾಮೋದಾರರಿಗೆ "ತ್ರಿಪೀಟಿಕಾಚಾರ್ಯ”'  ಉಪಾಧಿಯನ್ನು ನೀಡಿ ಗೌರವಿಸಿತು. ಆದರೆ 
ರಾಮೋದಾರ ಸಾಧು ತನ್ನ ಬೌದ್ದಸಾಹಿತ್ಯ ಅಧ್ಯಯನವಿನ್ನೂ ಅಪೂರ್ಣವೆಂದೇ ತಿಳಿದರು. 
ಭಾರತದಿಂದ ಮರೆಯಾದ ಸಂಸ್ಕೃತ ಬೌದ್ದ ಗ್ರಂಥಗಳ ಟಿಬೇಟೀ ಅನುವಾದವನ್ನು ಓದಲು ಅವರು 
ಟಿಬೆಟ್‌ಗೆ ತೆರಳಲು ನಿರ್ಧರಿಸಿದರು. ಹೀಗಾಗಿ ಅವರು ಆಗ ಭಿಕುವಾಗಲಿಲ್ಲ ಅವರದೇ 
ಪ್ರೇರೇಪಣೆಯಿಂದ ಆನಂದಜೀ ಈಗಾಗಲೇ ಶ್ರಮಣರಾಗಿ ಬಿಟ್ಟಿದ್ದರು. 

I928ರ ಡಿಸೆಂಬರ್‌ ಒಂದರಂದು, ಭಿಕ್ಷು ಆನಂದ ಕೌಸಲ್ಯಾಯರನ್ನು ವಿದ್ಯಾಲಂಕಾರ 
ವಿಹಾರದಲ್ಲಿಯೇ ಬಿಟ್ಟು ರಾಮೋದಾರ ದಾಸ ಸಾಧು ಭಾರತಕ್ಕೆ ಹೊರಟಾಗ, ನಾಯಕಪಾದ 
ಧರ್ಮಾನಂದ ಮಹಾಸ್ಪವಿರರ ಕಣ್ಣುಗಳು ಹನಿಗೂಡಿದವು. 

ರಾಮೋದಾರ ಸಾಧು ಪ್ರಣೆ, ಕಾರ್ಲಿ, ಎಲ್ಲೋರಾ-ಅಜಂತಾ, ಸಾಂಚಿ ಮುಂತಾದೆಡೆ ಸಂಚಾರ 
ಮಾಡುತ್ತಾ ಬುಂದೇಲಖಂಡ ತಲುಪಿದರು. ಈಗವರು ಓರ್ವ ಬೌದ್ದ ಪುರಾವಿದರಂತೆಯೇ ಯಾತ್ರೆ 
ಮಾಡುತ್ತಿದ್ದರು. ಮುಂದಿನ ಪ್ರಯಾಣಕ್ಕಾಗಿ ಪುನಃ ಉಣ್ಣೆಯ ನಿಲುವಂಗಿ ಧರಿಸಿದರು, ಕಾಷಾಯ 
ವರ್ಣದ ಒಂದು ಮುಚ್ಚು ಜೋಳಿಗೆ ಕೈಗೆತ್ತಿಕೊಂಡರು. ಸಂಕಾಸ್ಕ, ಕೌಶಾಂಬಿ, 59,58९, ಸಾರಾನಾಥ 
ಮುಂತಾದ ಬೌದ್ದ ಕ್ಷೇತ್ರಗಳನ್ನು ಸಂದರ್ಶಿಸುತ್ತ ಬನಾರಸಿಗೆ ಹೋದರು. ಕಾಶೀ ವಿದ್ಯಾಪೀಠ 
"ಅಭಿಧರ್ಮಕೋಶ'ವನ್ನು ಅಚ್ಚು ಮಾಡಲು ಒಪ್ಪಿಕೊಂಡಿತಾಗಿ ಅವರಿಗೆ ಸ್ವಲ್ಪ ಹಣವೂ ಸಿಕ್ಕಿತು. 

ಮತ್ತೆ ಛಪರಾ ದಾರಿಯಾಗಿ ಪಾಟ್ನಾ ತಲುಪಿದರು. ಅಲ್ಲಿ ಪಂಡಿತ ಜಯಚಂದ್ರ ವಿದ್ಯಾಲಂಕಾರ 
ಮತ್ತು ಡಾ। ಕಾಶೀಪ್ರಸಾದ ಜೈಸ್ವಾಲರನ್ನೂ ಭೇಟಿ ಮಾಡಿದರು. 

ರಾಮೋವಾರ ಸಾಧು ಭಾರತ, ನೇಪಾಲ ಮತ್ತು ಟಿಬೆಟ್‌ ಈ ಮೂರು ದೇಶದ ಸರಕಾರಗಳ 
ಕಣ್ಣಿಗೆ ಮಣ್ಣೆರಚೆ, ಲಾಸಾ ತಲುಪಬೇಕಿತ್ತು. ಅವರು ರಕ್ಟೌಲ್‌ ತಲುಪಿದ್ದಾಯಿತು. ಶಿವರಾತ್ರಿ (929) 
ಸಮಯ ಸುಲಭವಾಗಿ ರಹದಾರಿ ಸಿಗುತ್ತದೆಯಾದ್ದರಿಂದ ರಾಮೋದಾರ ಸಾಧು ಪರಿಚಿತ 
ಮಾರ್ಗದಲ್ಲೇ ಪ್ರಯಾಣಿಸಿ ಥಾಪಾಥಲ್ಲೀಯಲ್ಲಿನ (ಕಾಠ್ಮಂಡೂ) ವೈರಾಗೀ ಮಠವನ್ನು ತಲುಪಿದರು. 

ಅವರ ಜಿವನದ ಸಮಸ್ತ ಯಾತ್ರೆಗಳಲ್ಲಿಯೇ ಅತ್ಯಂತ ಅಧಿಕ ಸಾಹಸಪೂರ್ಣ ಮತ್ತು ಅಪಾಯದ 
ಯಾತ್ರೆ -ಲಾಸಾದ ಪ್ರಥಮ ಯಾತ್ರೆ -ಅಲ್ಲಿಂದ ಪ್ರಾರಂಭವಾಯಿತು. 


ಪ್ರಥಮ ಟಿಬೆಟ್‌ ಯಾತ್ರ 


ರಾಹುಲರು ತಮ್ಮ “ಜೀವನ-ಯಾತ್ರಾ'ವನ್ನು ಸಾಕಷ್ಟು ವಿಸ್ತಾರವಾಗಿ ಬರೆದಿದ್ದರೂ, ಆ ಕುರಿತು 
ಅನೇಕ ಕಲ್ಪನೆಗಳಿವೆ. ಅದರಲ್ಲಿ ಒಂದೆಂದರೆ ಅವರು ತಮ್ಮ ಪ್ರಥಮ ಟಿಬೆಟ್‌ ಯಾತ್ರೆಯಲ್ಲಿ ತಮಗೆ 
ಸಂಪೂರ್ಣ ಅಪರಿಚಿತವಾದ, ನೇಪಾಳೀಯರಿಗೂ ದುರ್ಗಮವಾದ ಮಾರ್ಗದಲ್ಲಿ ಪಯಣಿಸಿ ಲಾಸಾ 
ತಲುಪಿದರು ಎಂಬುದು. ಹಾಗೇನಲ್ಲ, ಆ ಮಾರ್ಗ ದುರ್ಗಮವಾಗಿತ್ತೇನೋ ನಿಜ. ಆದರೆ ಅದು 
ನೇಪಾಳೀ ಹಾಗೂ ಟಿಬೆಟಿಯರಿಗೆ ಮಾತ್ರವಲ್ಲ, ಭಾರತೀಯರಿಗೂ ಕೂಡ ಶತಮಾನಗಳಿಂದ ಬಹಳ 
ಚೆನ್ನಾಗಿ ಪರಿಚಿತವಾಗಿದ್ದ ಮಾರ್ಗ. 

ಕಾಲಿಂಫೋಂಜನಿಂದ ಫರಿ ಮತ್ತು ಗ್ಯಾನಜೀ ಮೂಲಕ ಲಾಸಾ ತಲುಪುವ ಮಾರ್ಗ 
ಸುಗಮವಾಗುವ ಮುಂಚೆ ಮಧ್ಯದೇಶದಿಂದ (ಉತ್ತರ ಪ್ರದೇಶ ಮತ್ತು ಬಿಹಾರ) ಟಿಬೇಟಿಗೆ 
ಹೋಗುವ ಮುಖ್ಯ ಮಾರ್ಗ ನೇಪಾಳದ ಮೂಲಕವೇ ಇತ್ತು. ನೇಪಾಳದ ಮಾತ್ರವಲ್ಲ ಭಾರತದ 
ಸಾಮಾನು-ಸರಂಜಾಮುಗಳೂ ಈ ಮಾರ್ಗವಾಗಿಯೇ ಟಿಬೇಟು ತಲುಪುತ್ತಿದ್ದುವು. ನಾಲಂದಾದ 
ಆಚಾರ್ಯ ಶಾಂತರಕ್ಷಿತ (ಕ್ರಿ.ಶ.8ನೇ ಶತಮಾನ) ಈ ದಾರಿಯಾಗಿಯೇ ಎರಡು ಬಾರಿ ಲಾಸಾಕ್ಕೆ 
ಹೋಗಿದ್ದರು ಎರಡನೆಯ ಸಲವಂತೂ ಎಪ್ಪತ್ತೈದು ವರ್ಷದ ವೃದ್ದಾವಸ್ಥೆಯಲ್ಲಿ ಅವರ ನಂತರ 
ನೂರಾರು ಭಾರತೀಯ ಬೌದ್ದ ಪಂಡಿತರು ಟಿಬೇಟಿಗೆ ಹೋದನ್ನು, ನೂರಾರು ಟಿಬೇಟೀಯರು 
ಅಧ್ಯಯನಕ್ಕಾಗಿ ಬೌದ್ದ ಕ್ಷೇತ್ರಗಳೆ ಯಾತ್ರೆಗಾಗಿ ಭಾರತಕ್ಕೆ ಬಂದದ್ದು ಈ ಮಾರ್ಗವಾಗಿಯೇ. 

ಕಾಲಿಂಫೋಜ-ಫರಿಯ ರಸ್ತೆ ಸ್ವಲ್ಪ ಸರಳವಾದದ್ದು. ಆದರೆ ಅದರ ಮೇಲೆ ಇಂಗ್ಲಿಷರ ತೀವ್ರ 
ಕಾವಲಿನ ಕಾರಣ ರಾಹುಲರು ಅದನ್ನು ಆರಿಸಿಕೊಳ್ಳುವಂತಿರಲಿಲ್ಲ. 929ರ ಮಾರ್ಚ್‌ ಸುರುವಿನಲ್ಲಿ, 
ಮಹಾಶಿವರಾತ್ರಿಯ ಸಂದರ್ಭದ ಲಾಭ ಪಡೆದು, ಅವರು ನೇಪಾಳ ತಲುಪಿದರು. ಹೀಗೆ ಬ್ರಿಟಿಷ್‌ 
ಆಡಳಿತದ ಗಡಿಯಾಚೆ ಬಂದು ಬಿಟ್ಟರು. ಆದರೆ ಈಗ ಇರುವುದು ನೇಪಾಳೀ ಸರಕಾರದ ಭಯ. 
ಮಹಾಶಿವರಾತ್ರಿಯ ನಂತರ ರಾಹುಲರು ಸಿಕ್ಕಿಬಿದ್ದದ್ದೇ ಆದರೆ ಅವರನ್ನು ಪುನಃ ಭಾರತಕ್ಕೆ 
ಕಳಿಸುತ್ತಿದ್ದರು. ಹೀಗಾಗಿ ಅಜ್ಞಾ ತವಾಸದಲ್ಲಿದ್ದುಕೊಂಡೇ ಹೇಗೋ ನೇಪಾಳದ ರಸ್ತೆಗಳನ್ನು ಕ್ರಮಿಸಿ 
ಟಿಬೇಟಿನ ಸೀಮೆಯೊಳಗೆ ಪ್ರವೇಶಿಸಬೇಕಾಗಿತ್ತು. ಈ ರೀತಿಯಾಗಿಯೇ ಲಾಸಾವರೆಗಿನ ದೀರ್ಧ 
ಪ್ರಯಾಣವನ್ನೂ ಮುಗಿಸಬೇಕಾಗಿತ್ತು. 

ರಾಹುಲರು ಈಗ ಧಾಪಾಧಲ್ಲೀಯ ವೈರಾಗೀ ಮಠ ಬಿಟ್ಟು ಬೇರೆಲ್ಲಾದರೂ ಅಜ್ಞಾತ 
ವಾಗಿದ್ದುಕೊಂಡು ನೇಪಾಳ ಟಿಬೆಟ್‌ ಗಡಿಯ ತನಕ ತಲುಪುವ ವ್ಯವಸ್ಥೆ ಮಾಡಿಕೊಳ್ಳಲೇ ಬೇಕಾಗಿತ್ತು. 
ಅವರು ಕಾಠ್ಮಂಡೂ ಹತ್ತಿರದ ಮಹಾಬೋಧ ಬೌದ್ದ ತೀರ್ಥಕ್ಕೆ ಹೋದರು. ಆ ಕಾಲದಲ್ಲಿ ಅಲ್ಲೊಬ್ಬ 
ಬಹಳ ದೊಡ್ಡ ಲಾಮಾ-ಡುಕ್ತಾಲಾಮಾ-ತಮ್ಮ ಮೂವತ್ತು ನಲ್ಪತ್ತು ಶಿಷ್ಯ ०६३, ०5०0 ಜೊತೆಗೆ 


44 ರಾಹುಲ ಸಾಂಕೃತ್ಯಾಯನ 


ನೆಲೆಸಿದ್ದರು. ಅವರಲ್ಲಿ ರಾಹುಲರಿಗೆ ಪರಿಚಿತನಾಗಿದ್ದ ರಿನ್‌ -ಛೇನ್‌ ಎಂಬ ಹೆಸರಿನ ತರುಣ ಕೂಡ 
ಇದ್ದ. ಅವನ ಸಹಾಯದಿಂದ ರಾಹುಲರು ಡುಕ್ಲಾಲಾಮಾರವರನ್ನು ಭೇಟಿ ಮಾಡಿದರು. ರಾಹುಲರು 
ಲಡಾಖ್‌ನ ತಮ್ಮ ಗುರುತಿನವರ ಪತ್ರಗಳನ್ನು ಅವರಿಗೆ ತೋರಿಸಿ "ನಾನು ಶ್ರೀಲಂಕಾದಲ್ಲಿದ್ದುಕೊಂಡು 
ತ್ರಿಪೀಟಿಕಾದ ಅಧ್ಯಯನ ಮಾಡಿದ್ದೇನೆ. ಆದರೆ ಬೌದ್ದ ಧರ್ಮದ ಎಲ್ಲಾ ಗ್ರಂಥಗಳು ಅಲ್ಲಿ ಸಿಗುತ್ತಿಲ್ಲ. 
ಆದ್ದರಿಂದ ಅವನ್ನು ಒದಿಕೊಳ್ಳಲು ಟಿಬೇಟಿಗೆ ಹೋಗಲು ಬಯಸುತ್ತಿದ್ದೇನೆ. ಭಾರತದಲ್ಲಿ ಬೌದ್ದ 
ಧರ್ಮದ ಪ್ರಚಾರ ಮಾಡಬೇಕೆಂದಿದ್ದೇನೆ. ಈ ಪುಣ್ಯಕಾರ್ಯಕ್ಕೆ ಸಹಾಯ ಮಾಡಿ" ಎಂದು 
ನಿವೇದಿಸಿಕೊಂಡರು. 

ಡುಕ್ಟಾಲಾಮಾ ಸಂತೋಷ ವ್ಯಕ್ತಪಡಿಸಿ "ನೀವು ನಮ್ಮ ಜೊತೆಯಲ್ಲಿರಿ. ಕೆಲ ದಿನ ಇಲ್ಲಿದ್ದು ನಾವು 
ಟಿಬೆಟಿನ ಕಡೆ ತೆರಳುವವರಿದ್ದೇವೆ. ನೀವು ಸಂತೋಷವಾಗಿ ನಮ್ಮ ಜೊತೆಗೆ ಬರಬಹುದು"'ಎಂದರು. 
ರಾಹುಲರಿಗೆ ತುಂಬ ಸಂತೋಷವಾಯಿತು. ತಾವು ಗುರಿ ಮುಟ್ಟಿದಂತೆಯೇ ಎಂದುಕೊಂಡರು. 

ಒಂದು ಬೆಳಿಗ್ಗೆ ತಮ್ಮ ಕೆಲವೇ ಸಾಮಾನುಗಳನ್ನು ಹಿಡಿದುಕೊಂಡು ರಾಹುಲರು ಮಹಾಬೋಧಾ 
ಸ್ಪೂಪಕ್ಕೆ ಹೋದರು. ವಿಶಾಲವಾದ ಸ್ಹೂಪದ ನಾಲ್ಕು ದಿಕ್ಕಿನಲ್ಲಿ ಎರಡು ಮೂರು ಕಟ್ಟಡಗಳು, 
ಅವುಗಳ ಕೆಳ ಅಂತಸ್ತಿನಲ್ಲಿ ಅಂಗಡಿಗಳು. ಮಾಳಿಗೆಯಲ್ಲಿ ಟಿಬೆಟೀ ಬೌದ್ದಯಾತ್ರಿಗಳು ತಂಗುತ್ತಿದ್ದರು. 
ಕೆಲ ನೇಪಾಳೀಯರೂ ಅಲ್ಲಿ ಮನೆಮಾಡಿಕೊಂಡಿದ್ದರು. ರಾಹುಲರಿಗೆ ಮೊದಲು ಒಬ್ಬ ನೇಪಾಳೀಯನ 
ಮನೆಯಲ್ಲಿ ತಂಗಲು ವ್ಯವಸ್ಥ ಮಾಡಿದ್ದರು. ಆದರೆ ಅಲ್ಲಿ ಯಾರೂ ಅವರನ್ನು ಗುರುತು 
ಹಿಡಿಯಬಹುದು ಅನಿಸಿತು. ಆಗ ರಿನ-ಛೇನ, ಲಾಮಾನ ಶಿಷ್ಯ -ಶಿಷ್ಯ್ಠೆಯರು ವಾಸಿಸುವ" 
ಮನೆಯಲ್ಲಿಯೇ, ರಾಹುಲರ ವಾಸಕ್ಕೆ ವ್ಯವಸ್ಥೆಯನ್ನು ಮಾಡಿದ. 

ಈಗ ರಾಹುಲರು ಟಿಬೇಟಿಯರ ವೇಷದಲ್ಲಿದ್ದರು. ಟಿಬೇಟಿಯರು ಧರಿಸುತ್ತಿದ್ದ ಹಿಂದಿನ ಕಾಲದ 
ಒಂದು ಉದ್ದ ನಿಲುವಂಗಿ ಮತ್ತು ಉದ್ದನೆಯ ಜೋಡು ಕೊಂಡುಕೊಂಡಿದ್ದರು. ಗಡ್ಡಮೀಸೆ 
ಬೆಳೆಸಿದ್ದರು. ಒಗೆತ-ಸ್ನಾನ ಕೂಡ ಬಿಟ್ಟು ಬಟ್ಟರು. ಮುಖದಲ್ಲಿ ಕೊಳೆ ಕರೆಗಟ್ರ್ಟ ತೊಡಗಿತು. ಆದರೂ 
ತಮ್ಮ ಭಾರತೀಯ ಮುಖಚರ್ಯೆ ಹಾಗೂ ಉನ್ನತ ನಿಲುವಿನ ಕಾರಣ ಎಲ್ಲಾದರೂ ಯಾರಾದರೂ 
ಗೊತ್ತು ಹಿಡಿದಾರು ಎಂಬ ಭಯ ಸದಾ ಅವರನ್ನು ಕಾಡುತ್ತಿತ್ತು. ಆದುದರಿಂದ ಹಗಲು ಮನೆಯಿಂದ 
ಹೊರಗೇ ಹೋಗುತ್ತಿರಲಿಲ್ಲ. ರಾತ್ರಿ ಹೊರ ಬಂದು ಸ್ತೂಪಕ್ಕೆ ಸುತ್ತು ಹಾಕುತ್ತಿದ್ದರು. ಈ ರೀತಿ ಒಂದು 
ತಿಂಗಳಿಗೂ ಹಚ್ಚು ಕಾಲ ಮಹಾಬೋದಧಾ (ಕಾಠ್ಮಂಡೂ)ದಲ್ಲಿ ಕಳೆಯಿತು. 

ಕೆಲದಿನಗಳಲ್ಲಿಯೇ ಡುಕ್ರಾಲಾಮಾನ ಸೋದರಿ, ಅವಳ ಮಗಳು ಮತ್ತು ಆರು ವರ್ಷದ ಅವಳ 
ಮಗ ತಿನ್‌ -ಜಿನ್‌ರೊಂದಿಗೆ ಆತ್ಮೀಯತೆ ಬೆಳೆಯಿತು. ಲಾಮಾನ ಸೋದರಿ ಮತ್ತು ಸೋದರ ಸೊಸೆ 
ರಾಹುಲರಿಗೆ ಅಡುಗೆ ಮಾಡಿ ಬಡಿಸುತ್ತಿದ್ದರು. ತಿನ್‌-ಜಿನ್‌ನ ಗೆಳೆತನದಿಂದ ಆದ ಒಂದು 
ಲಾಭವೆಂದರೆ ಟಿಬೇಟೀ ಭಾಷೆಯನ್ನು ಕಲಿತಿದ್ದು, ಡುಕ್ರಾಲಾಮಾನ ಶಿಷ್ಯ ಶಿಷ್ಯೆಯರು ಸ್ಪೂಪದ 
ಬಳಿಯಲ್ಲಿ ಅಕ್ಷರ ಕೊರೆದ ಮರದಚ್ಚನ್ನು ಕೈಕಾಗದದ ಮೇಲೆ ಒತ್ತುತ್ತಾ ಧಾರ್ಮಿಕ ಗ್ರಂಥಗಳನ್ನು ಅಚ್ಚು 
ಮಾಡುತ್ತಾ ಇರುತ್ತಿದ್ದರು. ಆಗ ರಾಹುಲರು ಕೊಠಡಿಯಲ್ಲಿ ಕುಳಿತು ಒಬ್ಬರೇ ಕುಳಿತು ಇಂದ್ದೀಷ್‌ 
ಮಾಧ್ಯಮದ ಮೂಲಕ ಟಿಬೇಟೀ ಬೋಧೆಯನ್ನು ಓದುತ್ತ ಇರುತ್ತಿದ್ದರು. ಡುಕ್ಟಾಲಾಮಾನ 
ಆಚರಣೆಗಳನ್ನು, ಶಿಷ್ಠ ಶಿಷ್ಠೆಯರ ಗತಿ-ವಿಧಿಗಳನ್ನು ನೋಡಿ ಗ್ರಹಿಸುತ್ತ ಇದ್ದರೂ ಅದರಲ್ಲೇನೂ 
ಅವರಿಗೆ ಅಂತಹ ಆಸಕ್ತಿ ಇರಲಿಲ್ಲ. 


ಪ್ರಥಮ ಟಿಬೆಟ್‌ ಯುತ್ರೆ 45 


ರಾಹುಲರು ದಿನಾ ಕೇಳುತ್ತಿದ್ದ ಪ್ರಶ್ನೆ - ಹೊರಡುವುದು ಯಾವಾಗ? ದಿನಾ ನಾಳೆ - ನಾಡಿದ್ದು 
ಎಂದಾಗುತ್ತಿತ್ತು. ಒಂದು ದಿನ ಡುಕ್ಟಾಲಾಮಾ ಈಗ ಕಿಂದೋಲ ವಿಹಾರಕ್ಕೆ ಹೋಗಲಿದ್ದಾರೆಂಬ ಸುದ್ದಿ 
ತಿಳಿಯಿತು. ಕಿಂದೋಲ ವಿಹಾರ ಕಾಠ್ಮಂಡೂವಿನಿಂದ ಸುಮಾರು ಒಂದೂವರೆ ಕಿಲೋಮೀಟರು 
ಪಶ್ಚಿಮಕ್ಕೆ ಸ್ವಯಂಭೂ ಮಹಾಸ್ತೂಪದ ಸಮೀಪವಿದೆ.ಕಿಂದೋಲ ವಿಹಾರಕ್ಕೆ ತೆರಳುವ ಮುಂಚೆ 
ರಾಹುಲರು ಕಾಠ್ಮಂಡೂವಿನಲ್ಲಿ ಧರ್ಮಾಸಾಹು ಅವರ ಮನೆಗೆ ಹೋಗಿ ಉಳಿದುಕೊಂಡರು. 
ಧರ್ಮಾಸಾಹು, ನೇಪಾಳದ ಬೌದ್ದ ಗೃಹಸ್ತರಲ್ಲಿ ಭಾರೀ ಪ್ರತಿಷ್ಠಿತರು. ಟೆಬೆಟಿನಲ್ಲಿ ವ್ಯಾಪಾರ ನಡೆಸಿ 
ಅವರು ಭಾರೀ ಹಣ ಸಂಪಾದಿಸಿದ್ದರು. ಲಾಸಾದಲ್ಲಿ ಅವರದೊಂದು ಬಹಳ ಹಳೆಯ ಕಾಲದ 
ಮನೆಯಿತ್ತು. ಆತ ರಾಹುಲರಿಗೆ ಲಾಸಾದ ಕುರಿತು ಅನೇಕ ವಿಚಾರ ತಿಳಿಸಿದರು. 

ಕಿಂದೋಲ ವಿಹಾರದಲ್ಲ ರಾಹುಲರಿಗೆ ತಂಗಲು ಲಾಮಾರವರ ಪಕ್ಕದ ಕೋಣೆಯಲ್ಲಿ 
ವ್ಯವಸ್ಥೆಯಾಯಿತು. ಆದರೆ ಅಲ್ಲಿಗೆ ಬಂದ ಸಂದರ್ಶಕರ ದೃಷ್ಟಿ ತಮ್ಮ ಮೇಲೆ ನೆಟ್ಟಾಗ ರಾಹುಲರು 
ತುಂಬ ಗಾಬರಿಗೊಳ್ಳುತ್ತಿಡ್ದರು. ಅಲ್ಲನ ವ್ಯವಸ್ಥಾಪಕರಾಗಿದ್ದ ದಸರತನ ಸಾಹುವಿನ ಬಳಿ ತನ್ನ 
ದಿಗಿಲನ್ನು ಹೇಳಿಕೊಂಡಾಗ ಅಲ್ಲಿಂದ ತುಸು ದೂರದ ಒಂದು ತೋಟದ ಮನೆಯಲ್ಲಿ ಅವರಿಗೆ 
ವ್ಯವಸ್ಥೆಮಾಡಿದರು. ರಾಹುಲರೆನ್ನುತ್ತಾರೆ ಈ ಮನೆ ಸಂಪೂರ್ಣ ಪ್ರತ್ಯೇಕವಾಗಿತ್ತು. ಹಲವು 
ದಿನಗಳಿಂದ ಅದರಲ್ಲಿ ಯಾರೂ ವಾಸವಾಗಿರಲಿಲ್ಲ. ನಾನೀಗ ಇಲ್ಲಿನ ಕೋಣೆಯಲ್ಲಿರುತ್ತಿದ್ದೆ. ರಸರತನ 
ಸಾಹು ಹೊರಗಿಂದ ಕದ ಹಾಕಿಕೊಂಡು ಹೊರಟು ಹೋಗುತ್ತಿದ್ದರು. ಸಂಜೆ ಮುಂಜಾವು ಕತ್ತಲೆಯಲ್ಲಿ 
ಮಾತ್ರ ಶೌಚ ಮುಂತಾದವಕ್ಕಾಗಿ ಮನೆಯಿಂದ ಹೊರ ಬರುವುದನ್ನು ಬಿಟ್ಟರೆ ರಾತ್ರಿ ಹಗಲು 
ಇದೊಂದು ಸ್ವಯಂ ಸ್ವೀಕೃತ ಜೈಲು ಏಕಾಂತವಾಗಿತ್ತು." 

१४०७ ಪುನಸ್ವಾರ ಜೋರಾಗಿ ನಡೆಯುತ್ತಿತ್ತಾಗಿ ಡುಕ್ಟಾಲಾಮೂ ಹದಿನೈದು ಇಪ್ಪತ್ತು ದಿನ ಕಳೆದರೂ 
ಕಿಂದೋಲ ವಿಹಾರದಿಂದ ಅಲುಗಾಡುವ ಸುದ್ದಿ ಎತ್ತಲಿಲ್ಲ. ರಾಹುರಿಗೋ, ಇಡೀ ಮನೆಯಲ್ಲಿ ಏಕಾಕಿ 
ಬಂದಿಯಾಗಿದ್ದು ಇದ್ದು ಸಾಕಾಗಿ ಹೋಗಿತ್ತು. ಲಾಮಾ ಇಲ್ಲಿಂದ ಸೀಮಾಂತ್ಮದಲ್ಲಿರುವ ಎಲ್ಲೋ 
ಗಾಂವ್‌ಗೆ ಹೋಗಲಿದ್ದಾರೆ ಎಂದು ತಿಳಿದದ್ದೇ ರಾಹುಲರು ಮೊದಲೇ ಅಲ್ಲಿಗೆ ಹೋಗಿ ಬಿಡಲು 
ತೀರ್ಮಾನಿಸಿದರು. ಎಲ್ಲೋ ಗಾಂವ್‌ಗೆ ಕಾಠ್ಮಂಡೂವಿನಿಂದ ನಾಲ್ಕಿದು ದಿನದ ದಾರಿ. ಅಲ್ಲ ತನ್ನನ್ನು 
ಗುರುತಿಸುವ ಅಪಾಯ ಕಡಿಮೆ ಎಂದು ಆಂದಾಜು ಮಾಡಿದರು. ದಸರತನ ಸಾಹು ಅವರನ್ನು ಅಲ್ಲಿಗೆ 
ತಲುಪಿಸಲು ಸಿದ್ದರಾದರು. 

ರಾಹುಲರು ಟಿಬೇಟೀ ಉಡುಗೆ, ಕೊಳೆ ಹತ್ತಿದ ಮುಖದಲ್ಲಿದ್ದರೇನೋ ನಿಜ. ಆದರೆ ತನ್ನ ಉನ್ನತ 
ನಿಲುವು ಹಾಗೂ ಮುಖಚರ್ಯೆಯನ್ನು ಅವರು ಹೇಗೆ ಮರೆಮಾಚಿಕೊಂಡಾರು ? ಎಂತಲೇ 
ಎಲ್ಕೋಕ್ಸೆ ತೆರಳುವಾಗ ನೇಪಾಳೀ ಪೈಜಾಮಾ, ಬಗಲುಚೀಲ, ಬೊಟ್ಟು ಬೊಟ್ಟಾಗಿರುವ ಕಪ್ಪುಟೊಪ್ರಿ ' 
ಧರಿಸಿದರು. ಕಣ್ತುಮರೆಸಲು ಕಪ್ಪುಕನ್ನಡಕ ಧರಿಸಿಕೊಂಡರು. ಕಾಲಿಗೆ ಬಟ್ರಿಯ ಹೊಸ ಬೂಟುಗಳು. 
ಇವೋ, ಎರಡು ಮೂರು ಕಿಲೋಮೀಟರು ದೂರ ಹೋಗುವುದರೊಳಗೆ ಕಚ್ಚತೊಡಗಿದುವು. ಅನೇಕ 
ದಿನ ಕೋಣೆಯೊಳಗೇ ಬಂದಿಯಾಗಿ ಕುಳಿತ ಕಾರಣ ಏರು ಹತ್ತಲು ಕಾಲು ಒಲ್ಲೆನುತಿತ್ತು. ಅದೃಷ್ಟಕ್ಕೆ 
ದಾರಿಯಲ್ಲಿ ಒಬ್ಬ ಗಟ್ಟಿಮುಟ್ಟಾದ ಆಳು 80७. ಆತ ದುಪ್ಪಟ್ಟು ಕೂಲಿಗೆ ದಸರತನ ಈ "ಕಾಹಿಲೆ 
ಸಾಧೀ"'ಯನ್ನು ಬೆನ್ನಿಗೇರಿಸಿಕೊಂಡು ಸಾಗಲು ಒಪ್ಪಿಕೊಂಡ. ಹೀಗೆ ಕಾಠ್ಮಂಡೂ ಬಿಟ್ಟ ನಾಲ್ಪನೇ 
ಅಥವಾ ಐದನೇ ದಿನ ಇಬ್ಬರೂ ಪಯಣಿಗರು ಎಲ್ಲೋ ತಲುಪಿದರು ಅಂತಾಯಿತು. 


46 ರಾಹುಲ ಸಾಂಕೃತ್ಯಾಯನ 


ಟಿಬೇಟೀ ಭಾಷೆಯನ್ನಾಡುವ ಜನರುಳ್ಳ ಎಲ್ಲೋ ಗಾಂವ್‌, ಸಮುದ್ರ ಮಟ್ಟದಿಂದ ಸುಮಾರು 
3000 ಮೀಟರು ಎತ್ತರದಲ್ಲಿ ದೇವದಾರು ವೃಕ್ಷ ಸಮೂಹದ ಸುಂದರ ಭೂಖಂಡದಲ್ಲಿರುವ ಕಾರಣ 
ರಾಹುಲರು, ಅಲ್ಲ ತುಂಬ ಆನಂದಪರವಶರಾದರು. ಜೂನ್‌ ತಿಂಗಳ ಆರಂಭದ ದಿನಗಳಾಗಿದ್ದವು 
ಅವು. ಹಿಮದ ಹೆಸರೇ ಇರಲಿಲ್ಲ. ದಸರತನ ಸಾಹು, ರಾಹುಲರನ್ನು ಡುಕ್ರಾಲಾಮಾ ಅವರ 
ಶಿಷ್ಯೆಯಾಗಿದ್ದ ಒಬ್ಬ ವೃದ್ಧ ಭಿಕ್ಷುನಿಯ ಮನೆಯಲ್ಲ ಉಳಿಸಿ ಕಾಠ್ಮಂಡೂಗೆ ವಾಪಸಾದರು. ಕೆಲದಿನಗಳ 
ಬಳಿಕ ಡುಕ್ಟಾಲಾಮಾ ಅವರ ಶಿಷ್ಯ ಮಂಡಲಿಯ ಕೆಲವರು ಎಲ್ಲೋಗೆ ಬಂದು ಸಮೀಪದ ಒಂದು 
ಬೌದ್ದ ಮಂದಿರದಲ್ಲಿ ತಂಗಿದಾಗ ರಾಹುಲರು ಅವರನ್ನು ಸೇರಿಕೊಂಡರು. ಈಗ ಅವರು ಪುನಃ 
ಟಿಭೋಟಿಯಾ (ಟಿಬೆಟ್‌) ವೇಷದಲ್ಲಿದ್ದರು ಎನ್ನುತ್ತಾರೆ. ಅಲ್ಲಿ ತಿನ್‌-ಜಿನ್‌ ಕೂಡ ಹಾಜರಿದ್ದ, 
ಹೀಗಾಗಿ ಭಾಷಾಭ್ಯಾಸ ಮುಂದರಿಸಲು ಒಳ್ಳೆಯದಾಯಿತು. 

ಅಲ್ಲಿ ಡುಕ್ರಾಲಾಮಾ ಇಲ್ಲದಿದ್ದುದರಿಂದ ರಾಹುಲರಿಗೆ ಊಟ ತಿಂಡಿಗೆ ತೊಂದರೆಯಾದರೂ 
ತನಗಾಗಿ ಅವರು ಬೇರೆ ವ್ಯವಸ್ಥೆ ಮಾಡಿಕೊಳ್ಳಲಿಲ್ಲ. ಬೆಳಿಗ್ಗೆ ಮುಸುಕಿನ ಜೋಳದ ಮುದ್ದೆ ಹಾಗೂ 
ಸಂಜೆ ಅದರದೇ ತೆಳ್ಳಗಿನ ರೊಟ್ಟಿ. ಅದರಲ್ಲೇ ದಿನ ಕಳೆಯುತ್ತಿದ್ದರು. ಅಲ್ಲ ರಾಹುಲರು ಹಸ್ತ ನೋಡಿ 
ಭವಿಷ್ಯ ಹೇಳುವ ಲಾಮಾ ಎಂದೇ ಪ್ರಸಿದ್ಧರಾದರು. 

ಡುಕ್ಷಾಲಾಮಾ ತಾನು ಖಂಡಿತ ಎಲ್ಲೋಗೆ ಬರುತ್ತೇನೆಂದು ಮಾತುಕೊಟ್ಟಿದ್ದರು. ಆದರೆ ಒಂದು 
ದಿನ ಸಂಜೆ ಲಾಮಾರವರ ಇಬ್ಬರು ಶಿಷ್ಯರು ಲಾಮಾ ಈ ಮಾರ್ಗ ಬಿಟ್ರು ಸೀದಾ ಗ್ಲೇನಮ್‌ ಕಡೆಗೆ 
ಹೊರಟಿದ್ದಾರೆ ಎಂದು ಸುದ್ದಿ ಕೊಟ್ಟರು. ಕೇಳಿ ರಾಹುಲರು ಸ್ವಬ್ದರಾದರು. ಸ್ಥಿತಿ ಹಾಗಿತ್ತು. ನೇಪಾಳೀ 
ಜನ ಕುತ್ತೀ ಎಂದು ಕರೆಯುವ ಗ್ಲೇನಮ್‌ ಟಿಬೇಟಿನ ಗಡಿಯೊಳಗೆ ಇದೆ. ವ್ಯಾಪಾರದ ದೃಷ್ಟಿಯಿಂದ 
ಪ್ರಾಚೀನ ಕಾಲದಿಂದಲೂ ಗ್ಲೇನಮ್‌ಗೆ ಬಹಳ ದೊಡ್ಡ ಮಹತ್ವದ ಸ್ಥಳವಾಗಿತ್ತು. ಟಿಬೆಟ್‌ನ ಜನರು 
ತಮ್ಮ ಖಾರಿ ರುರಿಗಳ ಉಪ್ಪನ್ನು ಗ್ಲೇನಮ್‌ಗೆ ತರುತ್ತಿದ್ದರು ಮತ್ತು ಈಚೆಯಿಂದ ನೇಪಾಳೀ ಜನರು 
ಭತ್ತ, ಬಟ್ಟೆ ಮುಂತಾದ ವಸ್ತುಗಳನ್ನು ಅಲ್ಲಿಗೇ ಒಯ್ಯುತ್ತಿದ್ದರು. ಅವನ್ನು ಮಾರಿ ನೇಪಾಳೀಯರು 
ಉಪ್ಪುಕೊಂಡು ತರುತ್ತಿದ್ದರು. 

ಡುಕ್ಟಾಲಾಮಾ ಬೇರೆ ದಾರಿಯಾಗಿ ಗ್ಲೇನಮ್‌ ಕಡೆಗೆ ಹೊರಟಿದ್ದಾರೆ ಎಂದು ಕೇಳಿ, ರಾಹುಲರಿಗೆ 
ತುಂಬಾ ಬೇಸರವಾಯಿತು. ತಾನೂ ಕೂಡಲೇ ಗ್ಲೇನಮ್‌ ಕಡೆ ಹೊರಟು ಬಿಡಲು ನಿರ್ಧರಿಸಿದರು. 
ಎಲ್ಮೋರ ಒಬ್ಬ ರೈತ ಇಮ್ಮಡಿ ಕೂಲಿಗೆ ಜೊತೆಯಲ್ಲಿ ಬರಲು ಬಹಳ ಕಷ್ಟದಿಂದ ಒಪ್ಪಿಕೊಂಡ. 
ಎರಡು ದಿನ ಪಯಣಿಸಿ ಕಾಠ್ಮಂಡೂವಿನಿಂದ ಗ್ನೇನಮ್‌ಗೆ ಹೋಗುವ ದಾರಿಗೆ ಮುಟ್ಟಿಕೊಂಡಾಗ 
ಡುಕ್ತಾಲಾಮಾ ಅವರ ಸುದ್ದಿ ಸಿಕ್ಕಿತು. ನಂತರ ಒಂದು ದಿನದ ಏರುದಾರಿ ಸವೆದ ಬಳಿಕ ಒಂದು 
ಹಳ್ಳಿಯಲ್ಲಿ ಅಂತೂ ಡುಕ್ರಾಲಾಮಾರನ್ನು ತಲುಪಿಕೊಂಡರು. ಲಾಮಾ ಏನೂ ಆಗಿಯೆ ಇಲ್ಲವೆಂಬಂತೆ 
ನಗುತ್ತಾ ಅವರನ್ನು ಸ್ವಾಗತಿಸಿದರು. 
. ಹಗ ಡುಕ್ಲಾಲಾಮಾ ಅವರ ಜೊತೆ ಪ್ರಯಾಣ ಮುಂದುವರಿದು ಭೋಟ್‌ಕೋಸೀಯ ತೀರ 
ತಲುಪಿದರು. ಮುಂದೆ ತಾತಪಾನೀಯಲ್ಲಿ ಬಿಸಿನೀರಿನ ಬುಗ್ಗೆ ಇದ್ದಿತಾದರೂ ಕೊಳೆ 
ತೊಳೆಯಬಾರದೆಂದು ರಾಹುಲರು ಅಲ್ಲಿ ಸ್ನಾನ ಮಾಡಲಿಲ್ಲ. ನಂತರದ ಏರು ದಾರಿಯ ಬಳಿಕ 
ನೇಪಾಳದ ಗಡಿಯಲ್ಲಿರುವ ಸೈನ್ಯದ ಚೌಕಿಯನ್ನು ತಲುಪಿದರು. ಪಹರೆಯ ಸಿಪಾಯಿ ಅವರನ್ನು 
ತಡೆದ. ಇನ್ನೊಬ್ಬ ಸಿಪಾಯಿ ಸುಬೇದಾರ ಸಾಹೇಬರನ್ನು ಕರೆಯಲು ಹೋದ. 


ಪ್ರಥಮ ಟಿಬೆಟ್‌ ಯಾತ್ರೆ 47 


ರಾಹುಲರ ಎದೆ ಡವಗುಡತೊಡಗಿತು. ಅವರು ತಮ್ಮ ಹೆಸರು ಛೇವಂಗ್‌; ಹುಟ್ಟಿದೂರು 
ಖುನ್ನೂ (ರಾಮಫಪುರ-ಬುಶಹರ) ಎಂದು ಇಟ್ಟುಕೊಂಡಿದ್ದರು. ಆದರೆ ಎಲ್ಲದಕ್ಕಿಂತ ದೊಡ್ಡ ಚಿಂತೆ 
ನಿಲುವು ಮತ್ತು ಮುಖಚರ್ಯೆಯದು. ಸರಿ, ಎಲ್ಲರೂ ಹೆಸರು ಬರೆಸುವಾಗ ರಾಹುಲರು ತನ್ನ 
ಹೆಸರನ್ನು ಖುನ್ನೂ ಛೇವಂಗ್‌ ಎಂದು ಬರೆಸಿದರು. ಎಲ್ಲರೂ ಅವರು ಕೇ-ರೋಂಗ್‌ನ ಅವತಾರೀ 
ಲಾಮಾರವರ ಶಿಷ್ಠ ಎಂದದ್ದು ಸುಬೇದಾರನ ಮೇಲೆ ಪರಿಣಾಮ ಮಾಡಿತು. ಅಂತೂ ಚೌಕಿ 
ದಾಟಿಕೊಂಡು ಸಮೀಪದ ಒಂದು ಹಳ್ಳಿಗೆ ತೆರಳಿ ७७ ತಂಗಿದರು. ಅಲ್ಲಿಂದ ಮುಂದೆ 
ಭಬೋಟ್‌ಕೋಸೀಯ ಮರದ ಸೇತುವೆ ದಾಟಿಕೊಂಡು ರಾಹುಲರೂ ಸಂಗಡಿಗರೂ ಟೆಬೇಟಿನ 
ಗಡಿಯೊಳಗೆ ತಲುಪಿಕೊಂಡರು. 

ರಾಹುಲರಿಗೆ ಆಗ ಸಹಜವಾಗಿಯೇ ಎಷ್ಟು ಸಂತೋಷವಾಗಿರಬೇಕು, ಊಹಿಸಬಹುದಪ್ಟೆ ? 
ಬ್ರಟಿಷ್‌ ಆಡಳಿತದ ಮೇರೆಯನ್ನು ಅವರು ರಕ್ಟೌಲ್‌ನಲ್ಲಿಯೇ ದಾಟಿ ಬಂದಿದ್ದರು. ಈಗ ನೆ:ಪಾಳೀ 
ಗಟಿಯನ್ನೂ ದಾಟಿಕೊಂಡರು. ಇನ್ನೂ ಹೀಗೆಯೆ ಅಜ್ಞಾತವಾಸದಲ್ಲಿಯೇ ಲಾಸಾದವರೆಗಿನ ಬೀರ 
ಮಾರ್ಗವನ್ನು ಕ್ರಮಿಸಬೇಕು. ಸಂಕಷ್ಟಗಳೇನು ಕಡಿಮೆಯಾಗಿರದಿದ್ದರೂ, ತಲೆಯ ಭಾರ ಕಡಿಬೀಯಾಗಿ 
ಹಗುರವೆನಿಸುತ್ತಿತ್ತು. ಈಗ ಅವರು ಡುಕಾಲಾಮಾರ ಯಾತ್ರಾ ತಂಡದ ಮುಂದೆ ಮುಂಚ.:ಣೆಯಲ್ರಿ 
ಸಾಗುತ್ತ ಪ್ರಕೃತಿ ಸೌಂದರ್ಯವನ್ನು ಧಾರಾಳವಾಗಿ ಆಸ್ವಾದಿಸತೊಡಗಿದರು. ಗ್ನೇನಮ್‌ 
ತಲುಪಬೇಕಿತ್ತು. ಅಲ್ಲಿಗೆ ಕೇವಲ ಮೂರು ದಿನದ ದಾರಿ. ಆದರೆ ಲಾಮಾ, ಮಾರ್ಗ ಮಧ್ಯೆ ಸಿಗುವ 
ಊರುಗಳಲ್ಲಿ ಕಾಣಿಕೆ-ಫೂಜೆ ಸ್ವೀಕರಿಸುತ್ತಾ ನಿಧಾನವಾಗಿ ಮುಂದರಿಯುತ್ತಾ ಇದ್ದರು. 

ಆ ವೇಳೆಯಲ್ಲಿ ರಾಹುಲರಿಗೊಬ್ಬ ಹೊಸ ಜೊತೆಗಾರನಾಗಿ ಮಂಗೋಲ ४४), ಸಿಕ್ಕಿದ. 
ಬೋಧಗಯಾದಲ್ಲಿ ಅವನ ಭೇಟಿಯಾಗಿತ್ತು. ಈಗ ಮಾರ್ಗದಲ್ಲಿ ಮತ್ತೆ ಭೇಟಿಯಾಯಿತು. ಆತ 
ಪೂರ್ವ ಮಂಗೋಲಿಯದವನು. ಆದರೆ ಈಗ ಅನೇಕ ವರ್ಷಗಳಿಂದ ಲಾಸಾ ಸಮೀಪದ ಡೇ-ಪುಂಗ್‌ 
ವಿಹಾರದಲ್ಲಿ ವಾಸಿಸುತ್ತಿದ್ದ. ಓದು ಬರೆಹ ತಿಳಿದವನಲ್ಲ. ಪ್ರತೀ ಚಳಿಗಾಲದಲ್ಲಿ ಆತ ಬೋಧಗಯಾ 
ತೀರ್ಥಯಾತ್ರೆಗೆ ಬರುತ್ತಿದ್ದ ಮತ್ತು ಬರು-ಹೋಗುವ ಜನರಿಗೆ ಮಂತ್ರದಾರ ಹಾಗೂ ಪ್ರಸಾದ 
ಕೊಟ್ಟು ದಕ್ಷಿಣೆ ವಸೂಲು ಮಾಡುತ್ತಿದ್ದ. ವರ್ಷದಲ್ಲಿ ಒಂಭತ್ತು ತಿಂಗಳು ಯಾತ್ರೆಯಲ್ಲಿಯೇ ಕಳೆದು 
ಹೋಗುತ್ತಿತ್ತು. ಉಳಿದ ಸಮಯ ಆತ ಡೇ-ಪುಂಗ್‌ ವಿಹಾರದಲ್ಲಿ ಊಟಗೀಟ ಮಾಡಿಕೊಂಡು ಇದ್ದು 
ಬಿಡುತ್ತಿದ್ದ. ಆ ಮಂಗೋಲ ಭಿಕ್ಲುವಿನ ಹೆಸರು ಲೋಬ್ಬಂಗ್‌ ಶೇರ್ಬೆ ಎಂದರೆ "ಸುಮತಿ ಪ್ರಜ್ಞ 
ಎಂದರ್ಥ. ಅಂತೂ ಕೊನೆಗೊಂದು ದಿನ ಎಲ್ಲರೂ - ಡುಕ್ಷಾಲಾಮೂ, ಶಿಷ್ಯ ಶಿಷ್ಕೆಯರು ಮತ್ತು 
ರಾಹುಲರು, ಲೋಬ್ಬಂಗ್‌ ಶೇರ್ಬೆ ಗ್ಲೇನಮ್‌ ತಲುಪಿದರು. ಒಳ್ಳಯ ಪೇಟೆ ಸ್ಥಳವಾದ ಕಾರಣ ಅಲ್ಲಿ 
ನೇಪಾಳಿಗಳ ಅನೇಕ ಅಂಗಡಿಗಳಿದ್ದುವು. ಆ ಪ್ರಾಂತದ ಟಿಬೆಟ್‌ ಮ್ಯಾಜಿಸ್ಟೇಟ್‌ ಸಹ 
ಗೇನಮ್‌ನಲ್ಲಿಯೇ ಇರುತ್ತಿದ್ದ. ಡುಕ್ರಾಲಾಮಾ ಅಲ್ಲಿಂದ ಏಳುವ ಮಾತನ್ನೆ ಆಡುತ್ತಿರಲಿಲ್ಲ. 
ರಾಹುಲರೋ ಮುಂದೆ ಸಾಗಲು ಬಯಸುತ್ತಿದ್ದರು. ಟೆಬೇಟೀ ಉಡುಗೆಯಲ್ಲಿದ್ದ ಅವರು ಟಿಬೇಟೀ 
ಭಾಷೆಯಲ್ಲಿ ಚೆನ್ನಾಗಿ ಸಂಭಾಷಿಸುತ್ತಲೂ ಇದ್ದರು, ಆದರೆ ಮುಂದುವರಿಯಲು ಒಂದು 
ತೊಂದರೆಯಿತ್ತು. ಗ್ನೇನಮ್‌ ಹಳ್ಳಿಯ ಸಮೀಪದ ನದಿಯ ಮೇಲೊಂದು ಸೇತುವೆ. ಅಲ್ಲಿನ 
ಕಾವಲುಗಾರ ಮ್ಯಾಜಿಸ್ಟೇಟರು ಸ್ವತಃ ಕೈಯಿಂದ ಬರೆದ ರಹದಾರಿ ಪತ್ರ ನೋಡದೆ, ಯಾರನ್ನೂ 
ಮುಂದೆ ಬಿಡುತ್ತಿರಲಿಲ್ಲ. 


48 ರಾಹುಲ ಸಾಂಕೃತ್ಯಾಯನ 


ರಹದಾರಿ ಹೇಗೆ ಸಿಕ್ಕೀತು ? ರಾಹುಲರು ತಮ್ಮ ಮಂಗೋಲ ಮಿತ್ರನೊಂದಿಗೆ ಈ ಸಮಸ್ಯೆ 
ಹೇಳಿಕೊಂಡರು. "ಸುಮತಿ ಪ್ರಜ್ಞ' - "ಇದರಲ್ಲೇನಿದೆ ಕಷ್ಟ ?' ಎಂದ ಸ್ವಲ್ಪ ಹೊತ್ತಿನ ನಂತರ 
ಡೇ-ಪುಂಗ್‌ ವಿಹಾರದ ಇಬ್ಬರು ಭಿಕ್ಷುಗಳ ಹೆಸರಿನಲ್ಲ ಎರಡು ರಹದಾರಿಗಳನ್ನು ತಂದೂ ಬಿಟ್ಟ. ಈಗ 
ಈ ಇಬ್ಬರದೇ ಮುಂದಿನ ಪ್ರಯಾಣದ ಸಿದ್ದತೆ. ಡುಕ್ರಾಲಾಮಾ ರಾಹುಲರಿಗೆ ಒಂದು ಪತ್ರವನ್ನು 
ಚೆನ್ನಾಗಿ ಬರೆದುಕೊಟ್ಟದ್ದಲ್ಲದೆ ದಾರಿಯಲ್ಲಿನ ಊಟ- ತಿಂಡಿಗಾಗಿ ಸಾಮಗ್ರಿಗಳನ್ನೂ ಒದಗಿಸಿದರು. 
ರಾಹುಲ್‌ ಮತ್ತು ಸುಮತಿಯರ ಸಹಯಾತ್ರೆ ಆರಂಭವಾಯಿತು. ಈ ಕುರಿತು ರಾಹುಲರೇ 
ಬರೆದಿದ್ದಾರೆ. "ನಮ್ಮಿಬ್ಬರ ವೇಷ ಹೇಗಿತ್ತೆಂದರೆ ನೋಡಿದವರು ಕ್ಕುಕರೆನ್ನದೆ ಬೇರೆ ಏನೂ ಹೇಳಲೂ 
ಸಾಧ್ಯವಿಲ್ಲ ಹಾಗೆ. ನನ್ನ ನಿಲುವಂಗಿ ಹರಿದೇನೋ ಹೋಗಿರಲಿಲ್ಲ. ಆದರೆ ಅದರ ಕೆಂಪು ಬಣ್ಣ ಅಲ್ಲಲ್ಲಿ 
ಮಸುಕಾಗಿ ಬಟ್ಟೆ ಗೋಣಿತಾಟಿನಂತಾಗಿತ್ತು. ಬೂಟುಗಳೂ ಅಷ್ಟೆ. 5290, ಅವೀಗ ಕಚ್ಚುತ್ತಿರಲಿಲ್ಲ. 
ಬೆನ್ನಮೇಲೆ ಮರದ ಎರಡು ಕಮಾನುಗಳ ನಡುವೆ ಸಾಮಾನುಗಳನ್ನು ಬಿಗಿದು ಅದರ ಎರಡೂ 
ತೋಳುಗಳನ್ನೂ ಹೊರ ಚಾಚಿ ಬಿದಿರಿನ ಅಡ್ಡಣಿಗೆಗೆ ನೇತು ಹಾಕಿದ್ದೆ. ನಮ್ಮಿಬ್ಬರ ಕೈಯಲ್ಲಿಯೂ 
ಒಂದೊಂದು ದೆ.4್ಟ್‌ಯಿತ್ತು. ನಾಲ್ಕು ಸುತ್ತೂ ಬೋಳು ಗುಡ್ಡಗಳು, ಪೂರ್ವಕ್ಕೆ ಪ್ರಪಂಚದಲ್ಲೇ 
ಅತ್ಯುನ್ನತವೆನಿಸಿದ ಗೌರೀಶಂಕರ ಶಿಖರ ತನ್ನ ಧವಳ ಶೋಭೆಯನ್ನು ನೀಲನಭದಲ್ಲಿ ಪ್ರತಿಫಲಿಸುತ್ತ 
ನಂತಿತ್ತು." 

ಆದರೆ ಈ ಸುಖಾನುಭೂತಿ ಬಹಳ ಹೊತ್ತು ಉಳಿಯಲಿಲ್ಲ. ಮಂಗೋಲ ಲಾಮಾ ತನ್ನ ಒಂದು 
ಮಣಕ್ಕಿಂತಲೂ ಹೆಚ್ಚಿನ ಭಾರ ಹೊತ್ತು ಭಾರೀ ಉಲ್ಲಾಸದಿಂದ ಹಾರುತ್ತ ಕುಪ್ಪಳಿಸುತ್ತಾ ನಡೆಯುತ್ತಿದ್ದರೆ 
ರಾಹುಲ ಲಾಮಾ ತನ್ನ ಸುಮಾರು ಇಪ್ಪತ್ತು ಸೇರು ಭಾರವನ್ನು ಹೊತ್ತು ನರಳುತ್ತಾ ನಡೆಯುತ್ತಿದ್ದರು. 
ಬಿದಿರಿನ ಅಡ್ಡಣಿಗೆ ಮುರಿಯ ತೊಡಗಿತು. ಕಾಲಿನ ಮೀನಖಂಡ ಸಿಡಿಯತೊಡಗಿತು. ಈಗ ಅವರು 
ಸಮುದ್ರ ಮಟ್ಟದಿಂದ ಸುಮಾರು 4000 ಮೀಟರ್‌ ಎತ್ತರದಲ್ಲಿ ನಡೆಯುತ್ತ ಇದ್ದರು. ಆಮ್ಲಜನಕದ 
ಕೊರತೆಯಿಂದ ಉಸಿರಾಟ ಕಷ್ಟವಾಯಿತು. ನಾನಾ ನೆನಪಿಗೆ ಬಂದರು. "ನಾನು ಅಂದು ಮೊದಲು 
ನಾನಾ ಅವರನ್ನು, ನಂತರ ನನ್ನನ್ನು ನಿಂದಿಸಿಕೊಂಡೆ. ಮಕಳನ್ನು ಸುಖದ ಸುಪ್ಪತ್ತಿಗೆಯಲ್ಲಿ 
ಬೆಳೆಸಲೇಬಾರದೆಂದು ನನಗನಿಸಿತು. ಅವರು ಮೈಮುರಿದು ದುಡಿಯುವಂತೆ ಮಾಡಬೇಕು ಎಂದು 
ಬರೆಯುತ್ತಾರೆ ರಾಹುಲಜೀ. ಇರಲ್ಲಿ, ಹೀಗೆ. ಇಬ್ಬರು ತಿರುಪೆಲಾಮಾಗಳ ಮುಂದೆ ಸಾಗುತ್ತಲೇ 
ಇದ್ದರು. ಮಂಗೋಲ ಲಾಮಾರ ಹಿಂದೆ ರಾಹುಲ ಲಾಮಾ. ಕಟುಕನ ಹಿಂದೆ ದನದಂತೆ. ತಂಗಲು 
ಕೆಲವೊಮ್ಮೆ ಸ್ಥಳ ಸಿಗುತ್ತಿತ್ತು. ಕೆಲವು ಸಲ ಸಿಗುತ್ತಿರಲಿಲ್ಲ. ಯಾವುದಾದರೂ ಊರು ಅಥವಾ ಮನೆ 
ತಲುಪಿದೊಡನೆ ಕಚ್ಚಲು ಧಾವಿಸಿ ಬರುವ ಟಿಬೇಟಿನ ಕ್ರೂರ ನಾಯಿಗಳಿಗೆ ರಾಹುಲರು ವಿಪರೀತ 
ಭಯಪಡುತ್ತಿದ್ದರು. ಎಲ್ಲೆಲ್ಲೂ ಅವರಿಗೆ ಮೊದಲು ಸಿಗುತ್ತಿದ್ದುದು ಬೆಣ್ಣೆ ಹಾಕಿ ಉಪ್ಪ ಬೆರೆಸಿದ ಬಿಸಿಬಿಸಿ 
ಚಹಾ. ಯಾತ್ರೆಯ ಮುಖ್ಯ ಊಟವೆಂದರೆ ಬೆರಣಿಯ ಬೆಂಕಿಯ ಮೇಲೆ ಬೇಯಿಸಿದ "ಥುಕ-ಪಾ"'. 
ಮುದ್ದೆ ಅಕ್ಕಿಯೊಂದಿಗೆ ಮೂಲಂಗಿ, ಮೂಳೆ ಅಥವಾ ಮಾಂಸವನ್ನು ಗಂಟಿಗಟ್ಟಲಿ ಬೇಯಿಸಿ ತಯಾರು 
ಮಾಡುವಂಥದ್ದು. 

ಮುಂದೆ ಟಿಬೆಟಿನ ಆತ್ಮಂತ ಕಠಿಣವಾದ ಸೀಮೆ ಥೋಂಗ್‌ -ಲಾ ದಾಟಬೇಕಿತ್ತು. ಐದಾರು ಸಾವಿರ 
- ಮೀಟರು ಎತ್ತರದಲ್ಲಿದ್ದ ಕಾರಣ ಎರಡೂ ಕಡೆ ಎಷ್ಟೋ ದೂರದವರೆಗೂ ಯಾವುದೇ ಹಳ್ಳಿಪಳ್ಳಿಗಳ 


ಪ್ರಥಮ ಟಿಬೆಟ್‌ ಯಾತ್ರೆ 49 


ಸುಳಿವಿರಲಿಲ್ಲ. ಅದು, ಡಕಾಯಿತರ ತಾಣವಾಗಿತ್ತು. ಕೊಂದರೂ ಕೇಳುವವರಿರಲಿಲ್ಲ. ಆದರೆ 
ಬೇಡಿತಿಂಬವರಿಗೆ ಡಕಾಯಿತರ ಭಯವೆಂತಹುದು? ಒಂದು ವೇಳೆ ಡಕಾಯಿತ ಕಾಣಿಸಿಕೊಂಡನೆಂದೇ 
ಮಾಡೋಣ, ಟೋಪಿ ಕಳಚಿ ನಾಲಗೆ ಚಾಚಿ "ಕುಚೀ-ಕುಚೀ (ದಯೆ, ದಯೆ) ಒಂದು ಪೈಸೆ' ಎಂದು 
ಬೇಡ ತೊಡಗಿದರೆ ಸರಿ. ನಿಜವಾದ ಕಷ್ಟವೆಂದದೆ ಬೆನ್ನಮೇಲೆ ಸಾಮಾನು ಹೇರಿಕೊಂಡು ಪರ್ವತದ 
ಏರನ್ನೂ ಹತ್ತಿಕೊಂಡು ಇಪ್ಪತ್ತೈದು ಕಿಲೋಮಿಟರು ದೂರದ ತಂಗುದಾಣವನ್ನು ತಲುಪುವುದು. 
ಎಂತಲೇ ಕುದುರೆಗಳನ್ನು ಗೊತ್ತು ಮಾಡಿಕೊಂಡರು. 

ಧೋಂಗ್‌-ಲಾ ದಾಟಿ ಇಬ್ಬರೂ ಯಾತ್ರಿಕರು ತಿಜರೀಯ ವಿಶಾಲ ಮೈದಾನ ತಲುಪಿದವರು ಅಲ್ಲಿ 
ಶೇಕರ ವಿಹಾರಕ್ಕೆ ಹೋಗಿ ವಿಶ್ರಾಂತಿ ಪಡೆದರು. ಆ ಮೇಲಿ "ಸುಮತಿ'ಗೆ ಪರಿಚಿತರಾದ ಅಲ್ಲಿನ 
ಮ್ಯಾಜಿಸ್ಟೇಟರ ಮನೆಗೆ ಹೋದರು. ಅಲ್ಲಿ ಮೊದಲು ನಾಯಿಗಳ ಸ್ವಾಗತದ ನಂತರ ಯಜಮಾನನ 
ಸ್ತಾಗತ ದೊರೆಯಿತು. "ಅಹೋ | ಮಂಗೋಲ ಭಿಕ್ಷು, ಮತ್ತು ಲಡಾಖಿಯೂ !" 

ರಾಹುಲರು ಇದುವರೆಗೆ ತನ್ನನ್ನು ಖುನೂಪಾ ಎಂದೇ ಹೇಳಿಕೊಂಡಿದ್ದರು. ಆದರೆ ಎರಡು 
ಮೂರು ಕಡೆಗಳಲ್ಲಿ ಅವರನ್ನು ಜನ ಲಡಾಖೀ ಎಂದಿದ್ದರು. ಹೀಗಾಗಿ ಮುಂದೆ ತನ್ನನ್ನು ಲಡಾಖೀ 
ಎಂದೇ ಹೇಳಿಕೊಳ್ಳುವುದೆಂದು ನಿಶ್ಚಯಸಿಕೊಂಡರು. ತಿಜರೀಯ ನಂತರ ಚಕೋರಗಾಂವ್‌ ಸಿಕ್ಕಿತು. 
ಇಲಿಯೂ "ಸುಮತಿ' ಹುರಿಗಡಲೆ, ದಕ್ಷಿಣೆ ಮುಂತಾದ ಸಂಭಾವನೆ ಬಾಚಿಕೊಳ್ಳುತ್ತ 
ಮುನ್ನಡೆಯುತ್ತಿದ್ದ. ಸುಮತಿಯದು ಭಾರೀ ಸಿಡುಕುವ ಸ್ವಭಾವ. ಅಗಾಗ ರಾಹುಲರ ಮೇಲೆ 
ಉರಿಕಾರುತ್ತಿದ್ದ. ಆದರೆ ಇನ್ನೊಂದು ಒಳ್ಳೆಯ ಮುಖವೂ ಇತ್ತು. ರಾಹುಲರನ್ನು ಜೊತೆಯಲ್ಲಿ 
ಕರೆದುಕೊಂಡೇ ಸಾಗುತ್ತಿದ್ದ. 

ಮುಂದೆ ಇಬ್ಬರೂ ಶೇಕರ ವಿಹಾರದ ರಸ್ತ ಹಿಡಿದರು. ಸ್ಪಲ್ಪ ದೂರ ಸಾಗುತ್ತಲೇ ಕೋಸೀ ನದಿಯ 
ಪ್ರಧಾನಧಾರೆ ಕಾಣಿಸಿತು. ಹಿಮಕರಗಿ ಹರಿವ ಸೊಂಟಮಟ್ಟದ ಜಲಧಾರೆಯಲ್ಲಿ ಇಬ್ಬರೂ ಏಳುತ್ತ 
ಬೀಳುತ್ತ ಸಾಗಿ ಹೇಗೋ ಅಂತೂ ಶೇಕರ ತಲುಪಿದರು. ಬೆನ್ನ ಮೇಲೆ ಹೊರೆ ಹೇರಿಕೊಂಡು 
ನಡೆಯುವುದು ರಾಹುಲರಿಗೀಗ ಬಹಳ ಕಷ್ಟವಾಗುತ್ತ ಇತ್ತು. ಬಹಳ ನಿಶ್ರಕ್ತಿ ಎನಿಸುತ್ತಿತ್ತು. ನಿಶ್ಪಕ್ರಿಯ 
ಕಾರಣವೆಂದರೆ.ಹುರಿಗಡಲೆ ಮುದ್ದೆಯೂಟ ಅದನ್ನು ಅರೆ ಹೊಟ್ಟೆ ತುಂಬುವಷ್ಟು ಉಣ್ಣಲು ಕೂಡ 
ಅವರಿಂದ ಆಗುತ್ತಿರಲಿಲ್ಲ. 

ರಾಹುಲರಿಗೆ ಲಾಸಾದ ದಾರಿ ಮಾತ್ರವಲ್ಲ, ಟಿಬೇಟೇ ಜನರ ಜೀವನ ರೀತಿ ರಿವಾಜುಗಳೂ ಇದೇ 
ಹೊಸದಾಗಿ ಮೊದಲ ಸಲ ಪರಿಚಯವಾಗುತ್ತ ಇತ್ತು. ಟಿಬೇಟಿನಲ್ಲಿ ಎಲ್ಲ ಸೋದರರಿಗೆ ಸೇರಿದ ಒಬ್ಬ 
ಪತ್ನಿ ಇರುತ್ತಾಳೆ. ಸ್ತ್ರೀ ಪುರುಷ ಸಂಬಂಧ ಮುಕ್ತ. ವಿಪರೀತ ಚಳಿಯ ಕಾರಣ ಜನ ಆರಾರು ತಿಂಗಳು 
ಅಥವಾ ವರ್ಷಗಟ್ಟಲೆ ಕೂಡ ಮೀಯುವುದಿಲ್ಲ. ಒಣಕಲು ಗುಡ್ಡಗಳಿಂದಾಗಿ ಉರುವಲು ಕಟಿಗೆ 
ಸಿಗುವುದೂ ಕಡಿಮೆ. ಬೆರಣಿಯಿಂದಲೇ ಉರುವಲು ಕೆಲಸ ಪೂರೈಸುತ್ತದೆ. ಜನ ಧಾರಾಳವಾಗಿ 
ಸರಾಯಿ ಕುಡಿಯುತ್ತಾರೆ. ಮುಖ್ಯ ಭೋಜನವೆಂದರೆ ಹುರಿಗಡಲೆ ಹಿಟ್ಟಿನ ಮುದ್ದೆ ಮತ್ತು ಹಸಿ 
ಮಾಂಸ. 

ಟಿಬೇಟಿನ ಈ ಚಿತ್ರ ಆರೇಳು ದಶಕಗಳ ಹಿಂದಿನದು. ಈಗ ಅಲ್ಲಿನ ಸ್ಥಿತಿಗತಿ ಸಾಕಷ್ಟು 
ಬದಲಾಗಿರಬಹುದು. ಈಗಂತೂ ಲಾಸಾದಿಂದ ಕಾಠ್ಮಂಡೂ ತನಕ ಚೆನ್ನಾದ ರಸ್ತೆ ಇದೆ. ಶೇಕರರಿಂದ 


50 ರಾಹುಲ ಸಾಂಕೃತ್ಯಾಯನ 


ಲರ್ಚೆ ವರೆಗಿನ ರಸ್ತೆ ಬ್ರಹ್ಮಪುತ್ರ ತೀರದ ಸಮೀಪದಿಂದ ಸಾಗಿ ಹೋಗಿದೆ. ಇಬ್ಬರು ಯಾತ್ರಿಗಳೂ 
ಕತೆಗಳ ಮೇಲೆ ಸಾಮಾನು ಹೇರಿಕೊಂಡು ಒಂದು ಯಾತ್ರಿಕ ತಂಡದ ಜೊತೆಗೆ ಲರ್ಚೆ ಮುಟಿದರು 
ಲರ್ಚೆಯಿಂದ ಚರ್ಮದ ನಾವೆಯ ಮೇಲೆ ಎರಡು ದಿನಗಳಲ್ಲಿ ಟಶೀಲುಂಪೋ ಅಥವಾ ಶಿಗಾರ್ಚೇ 
ತಲುಪಬಹುದಿತ್ತು. ರಾಹುಲರು ಬ್ರಹ್ಮಪುತ್ರಾ ಯಾತ್ರೆಯ ಸಿದ್ದತೆ ನಡೆಸಿದರು. ದೋಣಿಯ 
ಏರ್ಪಾಟನ್ನೂ ಮಾಡಿದರು. ಆದರೆ ಹೊರಡುವ ಹೊತ್ತಿನಲ್ಲಿ ಜಗಳವಾಗಿ, ಹೇಸರಕತ್ತೆಗಳನ್ನು 
ಬಾಡಿಗೆಗೆ ಪಡೆದು, ವ್ಯಾಪಾರಿಗಳ ಒಂದು ತಂಡದ ಜೊತೆಯಲ್ಲ ಮೊದಲು ನರ್ಥಂಗ್‌, ಆ ನಂತರ 
ಶಿಗಾರ್ಚೆ ತಲುಪಿಕೊಂಡರು. 

ಟಿಬೇಟೀ ಸಾಹಿತ್ಯದ ದೃಷ್ಟಿಯಿಂದ ನರ್ಥಂಗ್‌ನ ಬೌದ್ದಮಶಕ್ಕೆ ಬಹಳ ಮಹತ್ವವಿದೆ. ಕಂಜೂರ್‌ 
(ಬುದ್ದವಚನಗಳ ಅನುವಾದ) ಹಾಗೂ "ತಂಜೂರ್‌' (ಬೌದ್ದಶಾಸ್ತ್ರ -ಗ್ರಂಥಗಳ ಅನುವಾದ)ಗಳ 
ಮುದ್ರಣಾಲಯ ಇಲ್ಲಿಯೇ ಇತ್ತು. "ಕಂಜೂರ್‌' ಮತ್ತು "ತಂಜೂರ್‌'ನಲ್ಲಿ ಸಾವಿರಾರು ಭಾರತೀಯ 
ಗ್ರಂಥಗಳ ಅನುವಾದ ಸುಕ್ಸಿತವಾಗಿದೆ. 

ನರ್ಥಂಗ್‌ನಿಂದ ಕೆಲ ಗಂಟೆಗಳ ಪಯಣದ ಬಳಿಕ ಪರ್ವತದ ಬುಡದಲ್ಲಿ ಟಶೀಲುಂಪೋದ 
ಸುಂದರ ಮಹಾವಿಹಾರ (ಗುಂಬಾ) ಕಾಣಿಸಿಕೊಂಡಿತು. ರಾಹುಲರು ಶಿರಬಾಗಿದದು. 
ಮಹಾವಿಹಾರದ ಸಮೀಪದಲ್ಲಿಯೇ ಶಿಗರ್ಚೇ ನಗರ. ಲಾಸಾದ ನಂತರ ಟಿಬೇಟನ ದೊಡ್ಡ 
ನಗರವಿದು. ಆ ವೇಳೆ ಭಾರತದಿಂದ ಗ್ಯಾನಚೀ, ಲಾಸಾ ಮತ್ತು ಶಿಗರ್ಚೆಯವರೆಗೆ ಟಪಾಲು ವ್ಯವಸ್ಥೆ 
. ಇತ್ತು. ಶಿಗರ್ಚೆ ತಲುಪಿದೊಡನೆ ರಾಹುಲರಿಗೆ ಕಾಠ್ಮಂಡೂ ಬಿಟ್ರ ನಂತರ ಮೊದಲ ಸಲಕ್ಕೆ ಒಂದು ಸಭ್ಯ 
ಜಗತಿಗೆ ಬಂದಿದೇನೆ ಅನ್ನಿಸಿತು. ಶಿಗರ್ಚೆಯಲ್ಲಿ ಒಬ ನೇಪಾಳೀ ಸಾಹುವಿನ ಮನೆಯಲ್ಲಿ ಆಶ್ರಯ 
ಸಿಕಿತು. ಬಾರತ ಬಿಟ್ಟ ಮೇಲಿನ ಪ್ರಥಮ ಪತ್ರವನ್ನು ಅವರು ಅಲ್ರಿಂದ ಭಿಕು ಆನಂದ 
ಕೌಸಲಾಯವರಿಗೆ ಶ್ರೀಲಂಕಾ ವಿಳಾಸಕ್ತೆ ಬರೆದರು 

"ಪ್ರಿಯ ಆನಂದಜೀ 

ಜೀವನಕ್ಕೆ ತುಂಬ ಬೆಲೆ ಇದೆ. ಸಮಯ ಬಂದಾಗ ಏನೂ ಇಲ್ಲ. ಕೆಲಸ ಮುಗಿಸುತ್ತೇನೆ. ಇಲ್ಲ, 
ಸಾಯುತ್ತೇನೆ. 

ರಾಮೋದಾರ ಸಾಧು." 

ರಾಹುಲರು ಫೆಬ್ರವರಿ ಅಂತ್ಯದಲ್ಲ (929) ಭಾರತದಿಂದ ಹೊರಟಿದ್ದರು. ಶಿಗರ್ಚೆ ತಲುಪುವಾಗ 
ಜುಲ್ಪ ಆರಂಭ. ಶಿಗರ್ಚೆಯಿಂದ ಲಾಸಾಕ್ಕೆ ಒಂದು ನೇರ ಮಾರ್ಗವಿದೆ. ಆದರೆ ರಾಹುಲರು 
ಹೇಸರಗತ್ತೆವಾಲರೊಂದಿಗೆ ಗ್ಯಾನಚೀ ಮಾರ್ಗದಲ್ಲಿ ನಡೆದರು. ಶಿಗರ್ಚೆಯಲ್ಲಿ ಮಂಗೋಲ ಭಕ್ಷುವಿನ 
ಜೊತೆ ಕಡಿಯಿತು. ಆಗ ಗ್ಯಾನಚೀಯಲ್ಲಿ ಬ್ರಿಟಿಷ್‌ ಸರಕಾರದ ವಾಣಿಜ್ಯ ಕಛೇರಿ ಮತ್ತು ಸುಮಾರು 
ನೂರು ಸಿಪಾಯಿಗಳ ಒಂದು ಫ್ಲೆಟೂನ್‌ ಇತ್ತು. ರಾಹುಲರು ಅಲ್ಲಿ ಜಲೈೆ ಏಳರಂದು (I929) 
ತಲುಪಿದ್ದರು. ಅಲ್ಲಿಂದ ಮುಂದೆ ಲಾಸಾದ ಮಾರ್ಗದಲ್ಲಿ ಉನ್ನತವಾದೊಂದು ಶಿಖರ ಮತ್ತು ವಿಶಾಲ 
ಸರೋವರ ಹಾಗೂ ಬ್ರಹ್ಮಪುತ್ರಾ ನದಿ ಸಿಗುತ್ತದೆ. 

ದೋಣಿಯಲ್ಲಿ ಕುಳಿತು ಬ್ರಹ್ಮಪುತ್ರಾ ದಾಟಿದ ಬಳಿಕ, ಜುಲ್ವಿ ]9ರಂದು, ಎಷ್ಟೋ 
ಕಿಲೋಮೀಟರು ದೂರದಿಂದ ಕೆಂಪು ಬಣ್ಣದ ಅನೇಕ ಸ್ತರಗಳ ದಲಾಯಿಲಾಮಾ ಅವರ ಪ್ರಾಸಾದ 


ಪ್ರಥಮ ಟಿಬೆಟ್‌ ಯಾತ್ರೆ 5] 


"ಫೋತಲಾ' ಕಾಣಿಸಿಕೊಂಡಿತು. ಯಾವುದರ ದರ್ಶನ ಪ್ರಪಂಚದಲ್ಲೇ ಅತಿ ಕಠಿಣ ಎಂದು 
ಎಣಿಸಲಾಗಿತ್ತೋ ಹಾಗೂ ಯಾವುದನ್ನು ನೋಡಲು ರಾಹುಲರು ನಾಲ್ಕೂವರೆ ತಿಂಗಳುಗಳ ಕಾಲ 
ನಾನಾ ಬಗೆಯ ಕಷ್ಟಗಳನ್ನು ಅನುಭವಿಸಿದ್ದರೋ ಲಾಸಾದ ಆ ಪೋತಲಾ ಪ್ರಾಸಾದ ಕಾಣುತ್ತಿದೆ ಈಗ, 
ಎದುರಿಗೇ. 

ಬೆನ್ನ ಮೇಲೆ ಹೊರೆ ಹೇರಿಕೊಂಡು "ಚೋಗಾ' ತೊಟ್ಟುಕೊಂಡು, ತಲೆಗೆ ಟಿಬೇಟಿ ಭಿಕ್ಸುನಿಯರ 
ಹಳದಿ ಬಣ್ಣದ ಕಿವಿಮುಚ್ಚುವ ಟೊಪ್ಪಿಗೆ ಏರಿಸಿಕೊಂಡು ಕೈಯಲ್ಲ ದಂಡ ಹಿಡಿದು ರಾಹುಲಬಾಬಾ 
ನಗರದ ಒಂದು ದ್ವಾರದಿಂದ ಲಾಸಾ ಪ್ರವೇಶಿಸಿದರು. 

ರಸ್ತೆಯಲ್ಲಿ ಧೀರೇಂದ್ರ ವಜ್ರ ಎಂಬ ಒಬ್ಬ ನೇಪಾಳೀ ತರುಣ ಸಿಕ್ಕಿದ. ಆತ ರಾಹುಲರನ್ನು 
ಧರ್ಮಾಸಾಹುವಿನ ಮನೆ "ಛು-ಶಿಂಗ್‌'ಗೆ ತಲುಪಿಸಿದ. ಧರ್ಮಾಸಾಹುವಿನ ಪುತ್ರರು ರಾಹುಲರಿಗೆ 
ಹಾರ್ದಿಕ ಸ್ವಾಗತ ನೀಡಿದರು. ಸ್ವಲ್ಪ ಮಾತುಕತೆ ಆದ ಬಳಿಕ ಮೊದಲು ರಾಹುಲರು ಅಲ್ಲಿದ್ದ ಹಿಂದಿನ 
ನಾಲ್ಕೈದು ತಿಂಗಳ ಪತ್ರಿಕೆಗಳನ್ನು ಓದಿದರು. ಇನ್ನು ಕೊಳಕರಾಗಿ ಕಾಣಿಸಿಕೊಳ್ಳಬೇಕಾದ ಅಗತ್ಯ 
ಇಲ್ಲದಿದ್ದುದರಿಂದ ಕಾಲುವೆಗೆ ನಡೆದು ಸ್ನಾನ ಮಾಡಿದರು. 
ಅವರಿಗೆ ಈಗ ಅಜ್ಞಾತವಾಸದಿಂದ ಹೊರಬರಬೇಕಾಗಿತ್ತು. ಆದುದರಿಂದ ದಲಾಯಿಲಾಮಾರಿಗೆ 
ಆದಷ್ಟು ಬೇಗ ಸಂದೇಶ ಕಳಿಸಲೇಬೇಕಾಗಿ ಬಂದು, ಸಂಸ್ಕೃತದಲ್ಲಿ ಹದಿನೈದು ಶ್ಲೋಕಗಳನ್ನು 
ರಚಿಸಿದರು. ಅವುಗಳ ಆಶಯವೆಂದರೆ ಟಿಬೇಟಿಗೆ ನೂರಾರು ಭಾರತೀಯ ಪಂಡಿತರು ಬಂದರು, 
ಅವರು ಸಾವಿರಾರು ಭಾರತೀಯ ಗ್ರಂಥಗಳನ್ನು ಟಿಬೇಟೀ ಭಾಷೆಗೆ ಅನುವಾದಿಸಿದರು. ಸಾವಿರಾರು 
ಜನರಿಗೆ ಬೌದ್ದ ತತ್ವ ಜ್ಞಾನದ ಶಿಕ್ಷಣವನ್ನು ಕೊಟ್ಟರು. ಹಿಂದೆ ಎಲ್ಲಿಗೆ ಭಾರತೀಯರು ಗುರುಗಳಾಗಿ 
ಬರುತ್ತಿದ್ದರೋ ಅಲ್ಲಿಗೆ ನಾನು ಶಿಷ್ಯನಾಗಿ ಬಂದಿದ್ದೇನೆ. ನನ್ನಂತಹ ಭಾರತೀಯ ವಿದ್ಯಾರ್ಥಿಗೆ ಇಲ್ಲಿ 
ಅನುಕೂಲತೆಗಳು ಸಿಗಲಿ. 

ಶ್ಲೋಕಗಳನ್ನು ಟಿಬೇಟೀ ಭಾಷೆಗೆ ಅನುವಾದ ಮಾಡಿಸಿ ಒಬ್ಬ ಪ್ರಭಾವಶಾಲಿ ಲಾಮಾದ 
ಮುಖಾಂತರ ಆಗಸ್ಟ್‌ 9ರಂದು ಎರಡನ್ನೂ ದಲಾಯಿ ಲಾಮಾರಿಗೆ ತಲುಪಿಸಲಾಯಿತು. ಸಂಜೆ 
ಹೊತ್ತಿಗೆ ಧರ್ಮಾಸಾಹು ಅವರ ಮನೆಗೆ ಸಂದೇಶ ಬಂತು. "ಪಂಡಿತರು ನಿಮ್ಮ ಮನೆಯಲ್ಲಿರಲಿ. 
ಯಾವತ್ತಾದರೂ ಒಂದು ದಿನ ಅವರನ್ನು ಕರೆಯುತ್ತೇನೆ." 

ಸುಮಾರು ಐದು ತಿಂಗಳ ಅಜ್ಞಾತವಾಸ ಅಂತೂ ಕೊನೆಗೊಂಡಿತು. ಇನ್ನು ರಾಹುಲರು ದೀರ್ಫ 
ಸಮಯ ಟಿಬೆಟಿನಲ್ಲಿದ್ದುಕೊಂಡು ಟಿಬೇಟೀ ಬಾಷೆ ಮತ್ತು ಬೌದ್ದ ಗ್ರಂಥಗಳ ಆಳ ಅಧ್ಯಯನ 
ಮಾಡುವುದಿದೆ. ಲಾಸಾ ತಲುಪುವಾಗ ಅವರ ಹತ್ತಿರ ಉಳಿದದ್ದು ಸುಮಾರು ನೂರು ರುಪಾಯಿ 
ಚಿಲ್ಲರೆ. ಇದರಲ್ಲಿ ಹಾಗೂ ಹೀಗೂ ನಾಲ್ಕೈದು ತಿಂಗಳು ಕಳೆಯಬಹುದು. ಮುಂದೆ ಏನಾದರೊಂದು 
ವ್ಯವಸ್ಥೆ ಆಗಿಯೇ ಆಗುತ್ತದೆಂಬ ಭರವಸೆ ಅವರದು. ರಾಹುಲಜೀ ಡೇಷುಂಗ್‌ ಅಥವಾ ಸೇರಾದಂತಹ 
ಯಾವುದಾದರೊಂದು ಪುರಾತನ ಮಠದಲ್ಲಿರಲು ಬಯಸಿದ್ದರು. ಆದರೆ ಎಂತಹ ಕೆಲ ಪರಿಸ್ಥಿತಿಗಳು 
ಹುಟ್ಟಿಕೊಂಡವೆಂದರೆ ಅವರು ಧರ್ಮಾಸಾಹುವಿನ ಮನೆಯ ಒಂದು ಕೋಣೆಯನ್ನೇ ತನ್ನ ಕೇಂದ್ರ 
ನಿವಾಸ ಮಾಡಿಕೊಳ್ಳಬೇಕಾಯಿತು. ಚಳಿಗಾಲ ಆರಂಭವಾಗುತ್ತ ಇತ್ತು. ಹಾಗಾಗಿ ಭುಕ್ಷುವಿನ ಉಣ್ಣೆ 


ವಸ್ತ್ರ ಹಾಗೂ ಚರ್ಮದ ಉದ್ದ "ಜೋಗಾ' ಕೊಂಡು ಕೊಂಡರು. ಅಲ್ಲಿಯ ಊಟವೆಂದರೆ ಹುರಿದ 


52 ರಾಹುಲ ಸಾಂಕೃತ್ಯಾಯನ 


ಕಡಲೆ, ಹುರಿದವಲಕ್ಕಿ, ಬೇಳೆ-ಅನ್ನ ಮತು ಮಾಂಸ. ಚಹವಂತೂ ದಿನವಿಡೀ ಯಾವಾಗ ಬೇಕದಾರೂ 
ಸಿಗುತಿತು. ರಾಹುಲಜೀ ತಮ, ಊಟದ ಹೊಣೆಯನು ಸಾಹು ಕುಟುಂಬದ ಮೇಲೆ ಬಹಳ ದಿನ 
ಹೊರಿಸಲಿಲ್ಲ 

ತನ್ನ ಓದು-ಬರವಣಿಗೆಯನ್ನೂ ಬೇಗನೇ ಆರಂಭಿಸಿದರು. ಎಲ್ಲಕ್ಕೂ ಮೊದಲಿಗೆ ನೇಪಾಳೀಯರ 
ಸಂಸ್ಕತ ವ್ಲಾಕರಣಿ ಒಂಬಭತು ಗಂಥಗಳನು ಕೇಳಿ ಪಡೆದು ಟಿಬೇಟೀ ಭಾಷೆಯ ಅನುವಾದದೊಂದಿಗೆ 
ಅವುಗಳನ್ನು ಓದಲಾರಂಭಿಸಿದರು. ಈ ರೀತಿ ಸಂಸ್ಥತ ಗ್ರಂಥಗಳನ್ನು ಅವುಗಳ ಟಿಬೇಟೀ ಅನುವಾದದ 
ಜೊತೆ ಜೊತೆಗೆ ಅಧ್ಯಯನ ಮಾಡುತ್ತ ರಾಹುಲರು ಕೊನೆಯಲ್ಲಿ ಸುಮಾರು ಹದಿನಾರು ಸಾವಿರ 
ಶಬ್ದಗಳ ಒಂದು ಭೋಟ್‌ -ಸಂಸ್ಥೃತ ಕೋಶವನ್ನು ತಯಾರು ಮಾಡಿದರು. ಟಿಬೇಟೀ ಭಿಕ್ಷುಗಳು ಮತ್ತು 
ಪಂಡಿತರೊಂದಿಗೆ ಮಾತನಾಡುತ್ತ ಟಿಬೇಟಿ ಭಾಷಾಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತ ಹೋದರು. ಒಂದು 
ಮಠದಿಂದ ತಂಜೂರ್‌ನ ಗ್ರಂಥಗಳು ಅವರಿಗೆ ತಲುಪ ತೊಡಗಿದವು. न 

ಆದರೆ ಲಾಸಾದಲ್ಲಿ ಒಂದು ತಿಂಗಳು ಕೂಡಾ ಕಳೆದಿಲ್ಲ, ಹೊಸತೊಂದು ಸಂಕಷ್ಟ ಎದುರಾಯಿತು. 
ಟಿಬೆಟ್‌ ಮತು ನೇಪಾಳದ ನಡುವೆ ಕದನವೇರ್ಪಡುವ ಬಿಸಿ ಹವೆ. ಎರಡೂ ಸರಕಾರಗಳ ನಡುವೆ 
ಹಿಂದಿನಿಂದಲೂ ಏನೋ ಒಂದು ಬಗೆಯ ಜಗ್ಗಾಟವಿತ್ತು: ಈಗ ಹೊಸದಾಗಿ ದುರ್ಥಟನೆಯೊಂದು 
ಜರಗಿತು. ಶರ್ಬಾ ಗ್ಯೃಲ್ಪೊ ಎಂಬ ಹೆಸರಿನ ಒಬ್ಬ ಭೋಟ್‌ಭಾಷೀ ವ್ಯಾಪಾರಿ ಲಾಸಾದಲ್ಲಿ 
ವಾಸಿಸುತ್ತಿದ್ದ. ಆದರೆ ಆತ ನೇಪಾಳೀ ಪ್ರಜೆ. ಕಾನೂನು ಪ್ರಕಾರ ನೇಪಾಳಿ ಪ್ರಜೆಗಳ ಮೊಕದ್ದಮೆಗಳ 
ತೀರ್ಮಾನವನ್ನು ನೇಪಾಳೀ ಪ್ರತಿನಿಧಿಯೇ ಮಾಡಬಹುದಿತ್ತು. ಟಿಬೇಟಿನ ಕೋರ್ಟಲ್ಲ. ಶರ್ಬಾ, 
ದಲಾಯಿ ಲಾಮಾರನ್ನೂ ಬಹಿರಂಗವಾಗಿ ಟೀಕಿಸುತ್ತಿದ್ದ. ಆದುದರಿಂದ ಫೋಲೀಸರು ಅವನನ್ನು 
ಹಿಡಿದು ಜೆಲಿಗೆ ಹಾಕಿದರು. ಶರ್ಬಾ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ನೇಪಾಳೀ ದೂತಾವಾಸ 

'ರಿಕೊಂಡ. ಇದು ಆಗಸ್‌ 4 (I929)ರ ಘಟನೆ 

ಟಿಬೇಟೀ ಪ್ಲೇಟೂನ್‌, ನೇಪಾಳೀ ದೂತಾವಾಸಕ್ಲೆ ಹೋಗಿ ಶರ್ಬಾನನ್ನು ಸರೆಹಿಡಿದು 
ಕೊಂಡೊಯ್ದಿತು. ಜೈಲಿನಲ್ಲಿ ಅನುಭವಿಸಿದ ಚಿತ್ರ ಹಿಂಸೆಯಿಂದ ಆತ ತೀರಿಕೊಂಡು ಬಿಟ್ಟ. 
ಒಪ್ಪಂದವನ್ನು ಟಿಬೆಟ್‌ ಮುರಿದಿತ್ತು. ಆದ್ದರಿಂದ ಎರಡೂ ದೇಶಗಳಲ್ಲಿ ವೈಮನಸ್ಮ ಜಾಸ್ತಿಯಾಗುತ್ತ 
ಹೋಯಿತು. ಲಾಸಾದಲ್ಲಿ ಯುದ್ದ ಸಿದತೆ ಆರಂಭವಾಯಿತು. ಅತ ನೇಪಾಳೀ ಸೆನಿಕರು ಗಡಿ 
ಪ್ರಾಂತದಲ್ಲಿ ಸೇರಿಕೊಂಡರು. ಲಾಸಾದಲ್ಲಿನ ನೇಪಾಳೀ ವ್ಯಾಪಾರಸ್ಥರು ಭಯಗ್ರಸ್ತರಾದರು. ಅವರು 
ಅಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಕೊಂಡು ನೆಲಿಗೊಂಡಿದ್ದರು. ಇದರಿಂದ ಲಾಸಾದ ಸ್ವರೂಪವೇ 
ಸಂಪೂರ್ಣವಾಗಿ ಬದಲಾಯಿತು. ಸುಮಾರು ಏಳು ತಿಂಗಳವರೆಗೆ ಯುದ್ದದ ಕಾರ್ಮೋಡಗಳು 

ಗುಟ್ಟುತ್ತಲೇ ಇದ್ದುವು. ಕೊನೆಗೆ ಬ್ರಿಟಿಷರ ಹಿತಚಿಂತಕನಾದ ಡಾರ್ಜಿಲಿಂಗ್‌ ನಿವಾಸಿ ಭೋಟ್‌ 

ಭಾಷೀ ಸಜ್ಜನ ಲೇಡನ್ಹ್ರಾನ ಪ್ರಯತ್ನದಿಂದ 930ರ ಮಾರ್ಚ್‌ 22ರಂದು ಎರಡೂ ದೇಶಗಳ ನಡುವೆ 
ಒಪಂದವಾಯಿತು 

ಇಂತಹ ಪರಿಸ್ತಿತಿಯಲ್ಲಿ ರಾಹುಲರೂ ತನ್ನ ಕಾರ್ಯಕ್ಷ ಮದಲ್ಲಿ ಸಾಕಷು ಬದಲಾವಣೆ ಮಾಡಿ 
ಆದಷ್ರು ಬೇಗ ಭಾರತಕ್ಷೆ ಹಿಂದಿರುಗಲು ನಿರ್ಧರಿಸಬೇಕಾಯಿತು. ಅವರು ತಮ್ಮ 
ಆಧ್ದಯನ-ಸಂಶೋಧನೆಗಳನು ಇನ್ನಷು ಭರದಿಂದ ನಡೆಸತೊಡಗಿದರು. ದುಡಿನ ಚಿಂತೆ 
ದೂರವಾಗಿತು. ಆಚಾರ್ಯ ನರೇಂದ ದೇವ ಅವರು ವಾರಣಾಸಿಯಿಂದ ಮೊದಲು ನೂರೆ ವತ್ನು 


ಪ್ರಥಮ ಟಿಬೆಟ್‌ ಯಾತ್ರೆ 53 


ರುಪಾಯಿ, ಮತ್ತೆ ನೂರ ಹದಿನಾಲ್ಕು ರುಪಾಯಿ ಕಳಿಸಿದ್ದರು. ಇನ್ನು ಮುಂದೆಯೂ ಕಳಿಸುವ ಭರವಸೆ 
ನೀಡಿದರು. 

ಅತ್ತ ಶ್ರೀಲಂಕಾದಲ್ಲಿ ಆನಂದಜೀಯವರೂ ಹಣಕ್ಕಾಗಿ ಒಂದು ಬಲವಾದ ವ್ಯವಸ್ಥೆ ಮಾಡುವ 
ಪ್ರಯತ್ನದಲ್ಲಿದ್ದರು. ರಾಹುಲರು ಬೇಗನೇ ಭಾರತಕ್ಕೆ ಹಿಂದಿರುಗಲು ನಿರ್ಧರಿಸಿದ್ದರಿಂದ 
ಸಾಧ್ಯವಾದಷ್ಟೂ ಹೆಚ್ಚು ಟಿಬೇಟೀ ಸಾಹಿತ್ಯ, ಚಿತ್ರಪಟಗಳು ಮುಂತಾದವು ತಮ್ಮ ಜೊತೆಗೆ ಬರಲಿ 
ಎಂಬುದು ಅವರ ಬಯಕೆ. ಇದಕ್ಕಾಗಿ ಯಥೇಷ್ಟ ಹಣದ ಅವಶ್ಯಕತೆಯಿತ್ತು. ಶ್ರೀಲಂಕೆಯ 
ವದ್ಯಾಲಂಕಾರ ವಿಹಾರದ ಅಧ್ಯಕ್ಷ ಶ್ರೀ ಧರ್ಮಾನಂದ ನಾಯಕಪಾದ ಅವರು ದಾನಿಗಳಿಂದ 
ಸಂಗ್ರಹಿಸಿದ ಮೂರುಸಾವಿರ ರುಪಾಯಿಗಳನ್ನು, ಆನಂದಜೀ, ತಂತಿ ಮುಖಾಂತರ ಲಾಸಾಕ್ಕೆ 
ಕಳಿಸಿದರು. 

ನಾಯಕಪಾದ ಶ್ರೀ ಧರ್ಮಾನಂದಜೀ ಅವರಿಗೆ ರಾಹುಲರ ಮೇಲೆ ಎಂತಹ ಸ್ನೇಹವಿತ್ತೆಂಬುದು 
ಅವತ್ತಿನ ಒಂದು ಘಟನೆಯಿಂದ ಸ್ಪಷ್ಟವಾಗುತ್ತದೆ ನೇಪಾಳ ಮತ್ತು ಟಿಬೆಟುಗಳ ನಡುವೆ ಯುದ್ದ 
ನಡೆಯುವ ಸಂಭವದಿದೆ ಎಂದು ತಿಳಿದೊಡನೆ ನಾಯಕಪಾದರು ಆನಂದಜೀ ಅವರಿಂದ ರಾಹುಲರಿಗೆ 
ಪತ್ರ ಬರೆಸಿದರು. "ಸಿಪಾಯಿಗಳಿಗೆ ಪಂಡಿತ ಯಾರು, ಮೂರ ಯಾರು ಎಂಬುದಿಲ್ಲ. ಅವು ಎಲ್ಲರ 
ಶಿರಗಳನ್ನು ಸಮಾನ ಭಾವದಿಂದ ತುಂಡರಿಸುವರು. ಹೇಗಾದರೂ ಮಾಡಿ ಬೇಗ ಹಿಂದಿರುಗಿ-ಎಂದು 
ಬರೆ.” 

ರಾಹುಲರ ಬಗ್ಗೆ ಬಹಳ ಚಿಂತಿತರಾಗಿದ್ದ ನಾಯಕಪಾದರು, ಭಕ್ಷು ಆನಂದರೊಡನೆ 'ಲಾಸಾಕ್ತಿ 
ವಿಮಾನ ಹೋಗುತ್ತದಾ ಇಲ್ಲವಾ ?'-ಎಂದು ಕೂಡ ವಿಚಾರಿಸಿಕೊಂಡರು. 

ಅದೇ ಸಮಯದಲ್ಲಿನ ಇನ್ನೂ ಒಂದು ವಿಷಯವನ್ನು ಇಲ್ಲಿ ಅಗತ್ಯವಾಗಿ ಪ್ರಸ್ತಾಪಿಸಬೇಕಾಗಿದೆ. 
ನೇಪಾಳ-ಟಿಬೆಟ್‌ ಯುದ್ದದ ಅಪಾಯದ ವೇಳೆಯಲ್ಲಿಯೇ ಕಾಶೀ-ಪಂಡಿತ ಸಭಾ "ಶ್ರೀ 
ರಾಮೋದಾರ ಸಾಂಕೃತ್ಯಾಯನ”ರಿಗೆ ಅವರ ಅನುಪಸ್ಥಿತಿಯಲ್ಲಿ ಮಾನಪತ್ರ ಅರ್ಪಿಸಿ "ಮಹಾಪಂಡಿತ' 
ಬಿರುದು ನೀಡಿ ಸನ್ಮಾನಿಸಿತು. ಮಾನಪತ್ರದಲ್ಲ ಅವರಿಗೆ ಈ ಬಿರುದನ್ನು ವಸಂತ ಪಂಚಮಿ ತಿಥಿ, 
ವಿಕ್ರಮವರ್ಷ 986 (ಫೆಬ್ರುವರಿ 930)ರಂದು ನೀಡಲಾಯಿತು ಎಂದಿದೆ. ಸ್ವಾರಸ್ಯವೆಂದರೆ 
ರಾಹುಲರು ತಮ್ಮ "ಜೀವನ ಯಾತ್ರಾ' ದಲ್ಲಿ ಈ ಪದವಿಯ ಪ್ರಸ್ತಾಪವನ್ನು ಪ್ರಥಮ ಸಲ 
ಮಾಡುವುದೇ ತನ್ನ ದ್ವಿತೀಯ ಟಿಬೆಟು ಯಾತ್ರೆ ವೇಳೆ (934), ಲಾಸಾದಿಂದ ಸಾಕ್ಕಾ ಮಠದ ಕಡೆ 
ಸಾಗುತ್ತಿರುವಾಗ. ನಂತರ "ಮಹಾಪಂಡಿತ' ಎಂಬ ಬಿರುದು ಅವರ ಹೆಸರಿನ ಅಭನ್ನ 
ಅಂಗವಾಯಿತಲ್ಲದೆ ಅದು ಅವರ ಬ್ಹೌದ್ದಿಕ ಸಂಪನ್ನತೆಯ ಸಂಕೇತವಾಯಿತು. 

ಲಾಸಾದಲ್ಲಿ ಯುದ್ದದ ಬಿರುಗಾಳಿ ಎದ್ದಾಗಲೂ ರಾಹುಲರು ತಮ್ಮ ಕೆಲಸದಲ್ಲಿ ಮಗ್ಗರಾಗಿಯೇ 
ಇದ್ದರು. ಅವರು ಲಾಸಾದ ಆಸುಪಾಸಿನಲ್ಲಿರುವ ಡೇ-ಫುಂಗ್‌ ಮತ್ತು ಸೈರಾದಂತಹ ಬೃಹತ್‌ 
ವಿಹಾರಗಳಿಗೆ ಯಾತ್ರೆ ಮಾಡಿದರು. ಅಲ್ಲಿನ ವಿದ್ವಾಂಸರನ್ನು ಭೇಟಿ ಮಾಡಿದರು. ಬೌದ್ದಗ್ರಂಥಗಳ 
ಕುರಿತು ಅಪಾರ ಜ್ಞಾನ ಸಂಪಾದಿಸಿದರು. ಆ ಕಾಲದಲ್ಲಿ ಡೇ-ಫ್ರಂಗ್‌ ವಿಹಾರದಲ್ಲಿ ಏಳು ಸಾವಿರಕ್ಕೂ 
ಹೆಚ್ಚು ಮತ್ತು ಸೇರಾದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಭಿಕ್ಷುಗಳು ವಾಸಿಸುತ್ತಿದ್ದರು. ಈ ವಿಹಾರಗಳು 
ಸ್ವಯಂ, ಸಣ್ಣಪುಟ್ಟ ನಗರಗಳೇ ಆಗಿದ್ದುವು. 


54 ರಾಹುಲ ಸಾಂಕೃತ್ಯಾಯನ 


ಯುದ್ದ ಕಾರ್ಮೊೋಡಗಳು ಮರೆಯಾದ ಬಳಿಕ 930ನೇ ಏಪ್ರಿಲ್‌ನ ಪ್ರಥಮ ಪಕ್ಷದಲ್ಲಿ 
ರಾಹುಲರು ಮಂಗೋಲ ಭಿಕ್ಷು ಧರ್ಮಕೀರ್ತಿಯ ಜೊತೆಯಲ್ಲಿ ಲಾಸಾದಿಂದ ಸಾಕಷ್ಟು ದೂರದ 
ಪ್ರಖ್ಯಾತ ಸಮ್ಮೆ ವಿಹಾರಕ್ಕೆ ಯಾತ್ರೆ ಹೋದರು. ಟಿಬೆಟಿನ ಪ್ರಾಚೀನತಮ ಮಠವಾಗಿರುವ ಸಮ್ಮೆ 
ವಿಹಾರವನ್ನು ನಾಲಂದಾದ ಮಹಾನ್‌ ಆಚಾರ್ಯ ಶಾಂತರಕ್ಷಿತರು ಕ್ರಿ.ಶ.ಎಂಟನೆ ಶತಮಾನದಲ್ಲಿ 
ಸಮತಲ ಭೂಮಿಯ ಮೇಲೆ ನಿರ್ಮಿಸಿದ್ದರು. ತಮ್ಮ ಎಪ್ಪತ್ತೆದನೇ ವಯಸ್ಸಿನಲ್ಲಿ ಟಿಬೇಟಿಗೆ ಬಂದ 
ಆಚಾರ್ಯರು ಸಮ್ಮೇನಲ್ಲಿಯೇ ನಿಧನರಾದರು. "ಗಾಜಿನೊಳಗಿಂದ ಆಚಾರ್ಯ ಶಾಂತ ರಕ್ಷಿತರ 
ಕಪಾಲವನ್ನು ನಾನು ಕಣ್ಣಾರೆ ಕಂಡಾಗ ನಾನು ತುಂಬಾ ಪ್ರಭಾವಿತನಾದೆ. "ತತ್ವ ಸಂಗ್ರಹ'ದಂತಹ 
ಮಹಾನ್‌ ದಾರ್ಶನಿಕ ಗ್ರಂಥ ಹೊರಟಿದ್ದು ಇದೇ ಕಪಾಲದೊಳಗಿಂದ ! ನಾನು ಸ್ವಲ್ಪ ಹೊತ್ತು 
ತನ್ಮಯನಾಗಿ ಅದನ್ನು ನೋಡುತ್ತ ನಿಂತೆ” ಎಂದಿದ್ದಾರೆ ರಾಹುಲಜೀ. 

ಆಚಾರ್ಯ ಶಾಂತರಕ್ಷಿತರ ನಂತರ ಅನೇಕ ಭಾರತೀಯ ಪಂಡಿತರು ಸಮ್ಮೆ ವಿಹಾರಕ್ಕೆ 
ಬಂದಿದ್ದರು. ಹನ್ನೊಂದನೇ ಶತಮಾನದ ಮಧ್ಯದಲ್ಲಿ ಸಮ್ಮೆಯ ವಿಶಾಲ ಗ್ರಂಥ ಸಂಗ್ರಹವನ್ನು ನೋಡಿ 
ಆಚಾರ್ಯ ದೀಪಂಕರ ಶ್ರೀಜ್ಞಾನ (ಅತಿಶಾ) "ವಿಕ್ರಮಶಿಲಾದಲ್ಲಿಯೂ ಸಿಗದ ಎಷ್ಟು ಪುಸ್ತಕಗಳು 
ಇಲ್ಲಿವೆ !' ಎಂದಿದ್ದರು. ನಂತರ ಸಮ್ಮೆಗೆ ಬೆಂಕಿ ತಗಲಿ ಆ ಪುಸ್ತಕಗಳೆಲ್ಲ ನಾಶವಾದವು. ರಾಹುಲರಿಗೆ 
ಅಲ್ಲಿ ಯಾವ ಸಂಸ್ಕೃತ ಪುಸ್ತಕಗಳೂ ದೊರಕಲಿಲ್ಲ. ಆದರೆ ಅವರು ಅಲ್ಲಿಂದ ಇಪ್ಪತ್ಸೈದು ಟಿಬೇಟೀ 
ಚಿತ್ರಪಟ, ಒಂದು ಪುರಾತನ ಟಬೇಟೀ ಪುಸ್ತಕ ಕೊಂಡುಕೊಂಡರು. ವಾಪಾಸು ಬರುವಾಗ 
ರಾಹುಲರು ಟಿಬೇಟಿಯನ್‌ ಮಹಾಪಂಡಿತ ಚೋಂಖ್‌-ಪಾ ನಿಂದ 405ನೇ ಇಸವಿಯಲ್ಲಿ 
ಸ್ಥಾಪಿಸಲ್ಪಟ್ಟ ಪ್ರಸಿದ್ದ ಗನ್‌ದನ್‌ ವಿಹಾರವನ್ನು ಸಂದರ್ಶಿಸಿ ಲಾಸಾಕ್ತೆ ಹಿಂದಿರುಗಿದರು. ಅನಂತರ 
ಅವರು ಅಲ್ತಿಂದ ಭಾರತಕ್ಕೆ ಹೊರಡುವ ತಯಾರಿಯಲ್ಲಿ ತೊಡಗಿದರು. ಈಗ ಫರೀ-ಕಾಲಿಂಫೋಂಜ 
ಮಾರ್ಗ ಮುಕ್ತವಾಗಿತ್ತು. ಮಂಗೋಲ ५४) ಧರ್ಮಕೀರ್ತಿಯೂ ಜೊತೆಯಲ್ಲಿಯೇ ಭಾರತಕ್ಕೆ 
ಹೊರಡುವ ಸಿದ್ದತೆ ನಡೆಸಿದರು. ಪುಸ್ತಕಗಳು ಚಿತ್ರಪಟಗಳು, ಮತ್ತಿತರ ವಸ್ತುಗಳು 
ಹದಿನೇಳು-ಹದಿನೆಂಟು ಹೇಸರಗತ್ತೆಗಳ ಮೇಲಿ ಹೇರಿಕೊಂಡು ಕಾಲಿಂಪೋಂಜಗೆ ಹೊರಡಬೇಕಿತ್ತು. 
ಇಬ್ಬರೂ ಒಂದೊಂದು ಪಿಸ್ತೂಲು ತೆಗೆದಿರಿಸಿಕೊಂಡು, I930ರ ಏಪ್ರಿಲ್‌ 24ರಂದು ಬೆಳಿಗ್ಗೆ ಲಾಸಾ 
ಬಿಟ್ಟರು. 

- ನಗಾಚಿ ಮತ್ತು ಗ್ಮಾನಚೀ ಮಾರ್ಗವಾಗಿ ಶಿಗರ್ಚೆ ತಲುಪಿ ಅಲ್ಲಿನ ಟಶೀಲುಂಪೊ 
ಮಹಾವಿಹಾರದಲ್ಲಿ ಕೆಲ ಪುಸ್ಥಕಗಳನ್ನು ಖರೀದಿಸಿದರು. ಹಾಗೂ "ತಂಜೂರ್‌'ನ್ನು ಅಚ್ಚು 
ಹಾಕಿಸಲಿಕ್ಕಾಗಿ ಕಾಗದ ಮತ್ತು ಶಾಯಿ ಕೊಂಡುಕೊಂಡು ನರ್ಥಂಗ್‌ಗೆ ಹೋದರು. "ಕಂಜೂರ್‌'ನ್ನು 
ಮೊದಲೇ ಕೊಂಡುಕೊಂಡಾಗಿತ್ತು. , 

ಫರಿ-ಕಾಲಿಂಪೋಂಜನ ಮಾರ್ಗ ಹಿಡಿಯಲು ಮತ್ತೆ ಗ್ಯಾನಚೀಗೆ ಬರಬೇಕಾಯಿತು. ಮಾರ್ಗದಲ್ಲಿ 
ನರ್ಥಂಗ್‌ಗೆ ತೆರಳಿ ಅಚ್ಹಾದ "ತಂಜೂರ್‌'ನ್ನು ತೆಗೆದುಕೊಂಡರು. ಗ್ಯಾನಚೀಯ ರಸ್ತೆಯಲ್ಲೇ ಮುಂದೆ 
ಪ್ರಸಿದ್ದ ಶಲೂ ವಿಹಾರವಿದೆ. ಅಲ್ಲಿನ ರಿಸುರ್‌ಲಾಮಾ "ವಜ್ರಡಾಕತಂತ್ರ'ದ ಸಂಸ್ಕೃತ ತಾಳೆಗ್ರಂಥ 
ಹಾಗೂ ಎರಡು ಚಿತ್ರಗಳನ್ನು ರಾಹುಲರಿಗೆ ಕಾಣಿಕೆಯಾಗಿ ಕೊಟ್ರರು. ಇದು ರಾಹುಲರಿಗೆ ಪ್ರಥಮ 
ಟಿಬೆಟ್‌ 'ಯಾತ್ರೆಯಲ್ಲಿ ದೊರಕಿದ ಏಕಮೇವ ಸಂಸ್ಕೃತ ತಾಳೆಗರಿಯ ಗ್ರಂಥ. ಇದು ಸಿಕ್ಕಿದೆಯೆಂದ 


ಪ್ರಥಮ ಟಿಬೆಟ್‌ ಯಾತ್ರೆ 55 


ಮೇಲೆ ಟಿಬೇಟಿನಲ್ಲಿ ಇನ್ನೂ ಆನ್ನೇ ತಾಳೆಗ್ರಂಥಗಳು ಇರಬಹುದೆಂಬ ಭರವಸೆ ಅವರಿಗೆ 
ಉಂಟಾಯಿತು. ಎಲ್ಲ ಸಾಮಗ್ರಿಗಳನ್ನು ಹೇಸರಗತ್ತೆಗಳ ಮೇಲೆ ಹೊರಸಿ ಕಾಲಿಂಪೋಂಜಗೆ ಆಗಲೇ 
ಕಳಿಸಿಬಿಟ್ಟಿದ್ದರು. ತಮಗಾಗಿ ಎರಡು ಹೆ*ಸರಗತ್ತೆಗಳನ್ನು ಬೇರೆಯಾಗಿ ಕೊಂಡುಕೊಂಡಿದ್ದರು. 930ರ 
ಮೇ 27ರಂದು ಫರೀ ತಲುಪಿದರು. 

ಇಬ್ಬರು ಯಾತ್ರಿಗಳೂ ಅಂತೂ I930ರ ಜೂನ್‌ ನಾಲ್ಕರಂದು ಕಾಲಿಂಫೋಂಜ ತಲುಪಿದರು. 
ಅಲ್ಲಿ ಭಾಜೂರತ್ನ ಸಾಹು ಎಲ್ಲಾ ಸಾಮಾನುಗಳನ್ನು ಕಲ್ಪತ್ತಾದವರೆಗೆ ತಲುಪಿಸುವ ಜವಾಬ್ದಾರಿ 
ವಹಿಸಿಕೊಂಡರು. ಸಾಮಾನುಗಳೋಃ ಸಾಕಪ್ಪಿದ್ದುವು. ಒಟ್ಟು ಇಪ್ಪತ್ತೊಂದು ಹೇಸರಗತ್ತೆಗಳ ಮೇಲೆ 
ಹೇರಿಕೊಂಡು ಕಾಲಿಂಫೋಂಜವರೆಗೆ ಸಾಗಿಸಿಕೊಂಡು ಬಂದಿದ್ದರು. ಜೂನ್‌ ಆರರಂದು ಇಬ್ಬರೂ 
ಬಸ್‌ ಎರಿ ಸಿಲಿಗುರಿ ತಲುಪಿದರು. ಸೆಕೆಯಿಂದಾಗಿ ಧರ್ಮಕೇರ್ತಿಯ ಆರೋಗ್ಯ ಕೆಟ್ಟಿತು. ಹಾಗಾಗಿ 
ರಾಹುಲರು ಅವರಿಗೆ ವೆಚ್ಚ ಕೊಟ್ಟು, ಅಲ್ಲಿಂದಲೇ ಹಿಂದಕ್ಕೆ ಕಳಿಸಿಕೊಟ್ಟರು. 

ರಾಹುಲರು ತಮ್ಮ ಪ್ರಥಮ ಟಿಬೆಟ್‌ ಯಾತ್ರೆಯಲ್ಲಿ ಇಪ್ಪತ್ತೊಂದು ಹೇಸರಗತ್ತೆಗಳ ಮೇಲೆ 
ಹೊರಿಸಿಕೊಂಡು ತಂದ ಸಾಮಗ್ರಿಗಳ ಬಗ್ಗೆ ಇವತ್ತಿಗೂ ಅನೇಕರಲ್ಲಿ ತಪ್ಪು ತಿಳುವಳಿಕೆ ಇದೆ 

ಸಾಮಗ್ರಿಗಳಲ್ಲಿ ಅರ್ಧದಷ್ಟು ಭಾರ ಕಂಜೂರ್‌ -ತಂಜೂರ್‌ಗಳದೇ. ಸಿಕ್ಕಿದ್ದು ಒಂದೇ ಒಂದು ಸಂಸ್ಕೃತ 

ಛೆ ಗ್ರಂಥ. ಇನ್ನಷು. ಹೆಚ್ಚಿನ ಹಾಗೂ ಮಹತ್ತಪೂರ್ಣ ತಾಳೆಗ್ರಂಥಗಳನ್ನು ರಾಹುಲರು ತಮ್ಮ 
ದ್ವಿತೀಯ ಮತ್ತು ತ್ರತೀಯ ಯಾತ್ರೆಗಳ ಹುಡುಕಿಕೊಂಡರು 

ಜೂನ್‌ 7ರಂದು ರಾಹುಲರು ಕಲತ್ತಾ ತಲುಪಿದರು. ಅಲ್ಲ ಬಡಾ ಬಜಾರಿನಲ್ಲಿ ಗ್ರಹಿಗಳ 
ಮೇಲೆ ಲಾಠೀ ಪ್ರಹಾರ ಆಗುತ್ತಿರುವುದನ್ನು ಅವರು ಕಣ್ತಾರೆ ಕಂಡರು. "ನನ್ನ ಮನ "ವವಾಗಿ 
ಎಳೆಯಿತು. ಆದರೆ ಇಪತೊಂದು ಹೇಸರಗತೆಗಳ ಮೇಲೆ ಹೊರಸಿಕೊಂಡು ತಂದ ಟಿಬೇಟಿನ 

ಧರಾಶಿಗಳನ್ನು ಸಿಲೋನಿಗೆ ತಲು ರೆಗೂ ಆಸೆಯನ್ನು ಅದುಮಿಟ್ಟುಕೊಳ್ಳುವುದೇ 
डेट 833." 
ರಾಹುಲರು ಪಾಟ್ಹಾ ಮತ್ತು ಬನಾರಸ್‌, ಸಾರನಾಥಗಳ ಕಡೆ ಒಂದು ವಾರ ಕಾಲ ಸಂಚಾರ 
ಹೋಗಿ ಪುನಃ: ಕಲ್ಪತ್ತಾಕ್ಕೆ ಮರಳಿ ಟಿಬೇಟಿನಿಂದ ತಂದ ಎಲ್ಲಾ ಸಾಮಗ್ರಿಗಳನ್ನು ಹಡಗಿನಲ್ಲಿ 
ಕೊಲಂಬೊೋಕ್ಕೆ ಕಳಿಸಿಕೊಟ್ಟರು. ಹಾಗೂ ಆವರು ರೈಲಿನಲ್ಲಿ ಮದ್ರಾಸ್‌ಗೆ ಹೋಗಿ, ಆಲ್ಲಿಂದ ಪಯಣಿಸಿ 
I930 ಜೂನ್‌ 20ರಂದು ಶ್ರೀಲಂಕಾದಲ್ಲಿನ ವಿದ್ಯಾಲಂಕಾರ ವಿಹಾರವನ್ನು ತಲುಪಿಕೊಂಡರು. 
ಹೊರಟು ಒಂಡು ವರ್ಷ ಆರು ತಿಂಗಳು ಇಪ್ಪತ್ತು ದಿನಗಳ ನಂತರ "ಲಂಕೆಗೆ ಹಿಂದಿರುಗಿ 
ಆನಂದಜೀಯವರನ್ನು ಕಂಡ ನಂತರ ನನಗೆ ಅತ್ಯಂತ ಸಂತೋಷ ಕೊಟ್ಟ ಘಟನೆಯೆಂದರೆ 
ನಾಯಕಪಾದರೊಂದಿಗಿನ ಭೇಟಿ. ಟಬೇಟಿಗೆ ಹೋಗಲು ನನ್ನನ್ನು ಬೀಳ್ದೊಡುವಾಗ 
ಭಾವಾವೇಶದಿಂದ ಅವರ ಕಣ್ಣನಲ್ಲಿ ಹನಿಗೂಡಿದ್ದು ನನಗೀಗಲೂ ನೆನಪಿದೆ” -ಎಂದು ಬರೆದಿದ್ದಾರೆ 
ರಾಹುಲಜೀ. 


ಯುರೋಪು ಪ್ರವಾಸ 

ರಾಹುಲರು ಒಂದು ರೀತಿಯಿಂದ ಬೌದ್ದ ಭಿನ್ನುವಏನ (ಲಾಮಾ) ವೇಷದಲ್ಲಿಯೇ ಟಿಬೇಟು ಪ್ರವಾಸ 
ಮಾಡಿದ್ದರು. ಆದರೆ ಶ್ರೀಲಂಕೆಗೆ ಮರಳಿದ ಮೇಲೆ ಅವರು ವಿಧಿವತ್ತಾಗಿ ಭಿಕ್ಷುವಾಗಬೇಕಿತ್ತು. 
ಪ್ರವ್ರಜಿತನಾಗಿ ಮೊದಲು ಶ್ರಮಣನಾಗಬೇಕಾಗುತ್ತದೆ, ಮತ್ತೆ ಉಪಸಂಪದಾದ ದೊಡ್ಡ 
ಕಾರ್ಯಕ್ರಮ. 

ಶ್ರೀಲಂಕೆಗೆ ತಲುಪಿದ ಎರಡು ದಿನಗಳ ನಂತರ ಜೂನ್‌ 22 (|930)ರಂದು ವಿದ್ಯಾಲಂಕಾರ 
ವಿಹಾರದಲ್ಲಿ, ನಾಯಕಪಾದ ಧರ್ಮಾನಂದ ಮಹಾಸ್ತವಿರರ ಗುರುತನದಲ್ಲಿ ರಾಹುಲರಿಗೆ ಪ್ರವ್ರಜ್ಯ 
ದೀಕ್ಷೆಯಾಯಿತು. ಬೌದ್ದ ಭಕ್ಷುವಾಗುವ ವೇಳೆ, ಹೆಸರು ಬದಲಿಸುವ ಪರಂಪರೆ ಇದೆ. ]927ರಲ್ಲಿ 
ರಾಹುಪಿರು ಅಧ್ಯಯನ-ಆಧ್ಯಾಪನಕ್ಕಾಗಿ ಶ್ರೀಲಂಕೆಗೆ ಹೋಗಿದ್ದಾಗ "ಸ್ವಾಮೀ ರಾಮೋದಾರ ಸಾಧು' 
ಹೆಸರಿನಲ್ಲಿ ಪ್ರಸಿದ್ದರಾಗಿದ್ದರಷ್ಟೆ ? ಆದರೆ ಶ್ರೀಲಂಕಾ ಬಿಡುವ ಮೊದಲು ಅವರು ತಮ್ಮ "ಸಾಂಕೃತ್ಯ' 
ಗೋತ್ರದ ಆಧಾರದ ಮೇಲಿ ತಮ್ಮ ಹೆಸರನ್ನು "ರಾಮೋದಾರ" ಸಾಂಕೃತ್ಯಾಯನ" ಎಂದು 
ಮಾಡಿಕೊಂಡು," ಸಂಕ್ಷೇಪವಾಗಿ "ರಾ.ಸಾ.' ಎಂದು ಬರೆಯುತ್ತಿದ್ದರು. ಕಾಶೀ - ಪಂಡಿತ -ಸಭಾ 
'ಮಹಾಪಂಡಿತ'' ಪದವಿಯನ್ನು "ಶ್ರೀ ರಾಮೋದಾರ ಸಾಂಕೃತ್ಯಾಯನ"'ರಿಗೇ ನೀಡಿತ್ತು. 

ಈಗ, ಪ್ರವ್ರಜ್ಯ ದೀಕ್ಷಿಗೆ ಕೆಲ ನಿಮಿಷಗಳ ಮೊದಲು, ಹೊಸ ಹೆಸರಿನ ಪ್ರಸ್ತಾಪ ಬಂತು. ಈ 
ಕುರಿತು ರಾಹುಲರೇ ಬರೆದಿದ್ದಾರೆ "ಹೆಸರುಗಳೇನೋ ಬಹುಶಃ ಇನ್ನೂ ಒಂದೆರಡು ಸೂಚಿಸಲ್ಪಟ್ಟವು. 
ಆದರೆ ನಾನು ರಾಮೋದಾರದಲ್ಲಿನ "ರಾ"ಕ್ಸೆ ಸಾಮ್ಯತೆ ನೋಡಿ "ರಾಹುಲ" ಹೆಸರನ್ನು ಪ್ರಸ್ತಾಪಿಸಿದೆ 
ಆದು ಸ್ವೀಕೃತವಾಯಿತು. ಹೀಗೆ ರಾಹುಲ ಸಾಂಕೃತ್ಯಾಯನ ಹೆಸರಿನಲ್ಲಿ ನಾನು ಪ್ರವ್ರಜಿತನಾದೆ.' 

ರಾಹುಲರು ಈಗ ಶ್ರಮಣರ ಕಾಷಾಯ ವಸ್ತದಲ್ಲದ್ದರು. ಮೂವತ್ತೇಳು ವರ್ಷ ತುಂಬಿತ್ತು. 
ಹತ್ತುದಿನಗಳ ನಂತರ, ८००९ 2 (930) ರಂದು ಶ್ರೀಲಂಕೆಯ ರಮ್ಮನಗರ ಕ್ಯಾಂಡೀಯಲ್ಲಿನ ಪ್ರಸಿದ್ದ 
ಮಲವತ್ತ ವಿಹಾರದಲ್ಲಿ ಏರ್ಪಡಿಸಿದ ಒಂದು ಭವ್ಯ ಸಮಾರಂಭದಲ್ಲಿ ರಾಹುಲರ ಉಪಸಂಪದಾ 
ನಡೆಯಿತು. "ಶ್ರೀಲಂಕೆಯ ಗೃಹಸ್ಥರು ಹಾಗೂ ಭಿಕ್ಷುಗಳಿಗೆ ನನ್ನ ಮೇಲೆ ವಿಶೇಷ ಗೌರವವಿತ್ತ. ಭಿಕ್ಷು 
ಸಂಘಕ್ಕೆ ಸೇರಿಕೊಂಡ ಮೇಲ ಅದು ಇನ್ನೂ ಹಲವು ಪಟ್ಟು ಹಚ್ಚಾಯಿತು." 

ಮುಂದೆ ರಾಹುಲರು ಅಧ್ಯಾಪನ ನಡೆಸುತ್ತಲೇ ಒಂದು ಹೊಸ ಪುಸ್ತಕ ಬರೆಯತೊಡಗಿದರು. 
"ನಾನು ಹಿಂದಿಯಲ್ಲಿ ಬುದ್ಧನ ಜೀವನ ಚರಿತ್ರೆ ಬರೆಯಲು हैं, ಹಚ್ಚಿದೆ. ನನ್ನ ಶಬ್ದಗಳಲ್ಲಿಯೆ: 
ಸ್ವತಂತ್ರವಾಗಿ ಬರೆಯುವ ಬದಲು ತ್ರಿಪಿಟಕಾದಿಂದ ಸಂಗ್ರಹಿಸಿದ ಅದರದೇ ಶಬ್ದಗಳಲ್ಲಿರಲಿ, ಮಃ 
ಮೂಲಕ ಓದುಗರು ತ್ರಿಪಿಟಕಾದಲ್ಲಿರುವ ಬತಿಹಾಸಿಕ ಭೌಗೋಲಿಕ ಮಾಹಿತಿಗಳ ಲಾಭ ಪಡೆಯುತ್ತಾ 
ಬುದ್ದನ ಜೀವನವನ್ನು ಒಓದಿಕೊಳ್ಳಲಿ ಹಾಗೂ ಅವರೇ ಸ್ವತಂತ್ರವಾಗಿ ನಿರ್ಣಯಿಸಲಿ ಎಂದು ಇಚ್ಛೆಸಿದೆ. 


sp 


|| 
೬ 4 
# ¥* 
के 





ಭಿಕ್ಷು ರಾಹುಲರು ಮಂಚೂರಿಯಾದ ಮುಕದನ್‌ ನಗರದ ಹಿಗಾಶಿ ಬೌದ್ದ ಮಂದಿರದಲ್ಲಿ 
(ಆಗಸ್ಟ್‌ I935) 


ಸ್‌ 





ಮಹಾಕವಿ ನಿರಾಲಾ ಅವರೊಡನೆ ಮಹಾಪಂಡಿಕ ಸಾಹಲದು 


Cel T dC 


ಡಿಸೆಂಬದ್‌ [955 | 







ಲ ದಾಡಾರಾನರ್‌ದ್ದ್‌ 


ಮಧ ಏಶಿಯಾ ಕೆ ಇತಿಸಾಸ್‌ ಪುಸಕಕ್ಟಾಗಿ ಜದಾಹರಲಾಲ್‌ ನೆಹರೂ ಅವರಿಂದ 


[A 


ಸ್ಮೀಕರಿಸುತ್ತಿರುವ ರಾಹುಲರು (958) 


ಕ್‌ ಕು ಲ ನಾದ್‌ ಸಾ 
Ud \ A » id ಬ. BB) ] 


जज 4 





Ye 


PR 
ಚಿಕಿತ್ಸೆಗಾಗಿ ಮಾಸೋಗೆ ಹೊರಡುತ್ತಿರುವ ದಾಹ 


(ಫೋಟೋ: ಮಹೇಂದ್ರ ಆಚಾರ್ಯ ಅವಗ ಸೌಜನ ದಿಂದ) 





ರಾಹುಲರು, ಆನಂದರು 


हि ಕಾಶ್ಯಪರು, ಶಾಂತಿ ಭಕ್ಲು ಶಾ 
ಅವರುಗಳಿಗೆ ದೀಕ್ಷೆ ನೀಡಿದ ಬೌದ್ದ ಗುರು ನಾಯಕಪಾದ ಧಮ್ಮಾನಂದ ಮಹಾಸ್ತವೀರ 


(ಶ್ರೀಲಂಕಾ) 


Ka p 
PN 
90.8  ॥, 
ತನ 
[] 


p 


rd: { 


fl X 
4 ud 
RELY 


ಸ್ತಿ ಮತ್ತು ನಾಗಾಜು 


೯ನ 





[5 


ಯುರೋಪು ಪ್ರವಾಸ 57 


ಅಧ್ಯಯನದ ವೇಳೆ ಮಾಡಿಕೊಂಡ ಟಿಪ್ಪಣಿಗಳಿಂದಾಗಿ ಸಾಮಗ್ರಿ ಜೋಡಿಸಿಕೊಳ್ಳಲು ನನಗೆ ತುಂಬ 
ಸುಲಭವಾಗಿ ತ್ವರಿತಗತಿಯಿಂದ "ಬುದ್ದಚರ್ಯಾ' ಬರವಣಿಗೆ ಆರಂಭಿಸಿದೆ." 

ಬುದ್ದಚರ್ಯಾ ಒಂದು ಅದ್ಭುತ ಗ್ರಂಥ. ಪಾಲಿ ತ್ರಿಪಿಟಕಾದಲ್ಲಿ ಎಲ್ಲೆಲ್ಲಿ ಬುದ್ದನ ಜೀವನಚರಿತ್ರೆಯ 
ಮತ್ತು ಉಪದೇಶಗಳ ಕುರಿತು ವಿಪುಲ ವಿವರ ಹರಡಿಕೊಂಡಿದೆಯೋ ಅವೆಲ್ಲ ಈ ಗ್ರಂಥದಲ್ಲಿ 
ಸಂಗ್ರಹಗೊಂಡಿವೆ. ಅಲ್ಲದೆ ರಾಹುಲರು ತ್ರಿಪಟೀಕಾದಲ್ಲಿನ ಭೌಗೋಲಿಕ, ಐತಿಹಾಸಿಕ ಸಾಮಾಜಿಕ 
ಹಾಗೂ ರಾಜನೈತಿಕ ವಿಚಾರಗಳನ್ನು ಇಲ್ಲ ಎಕತ್ರ ಕೂಡಿಸಿಕೊಟ್ಟಿದ್ದಾರೆ 

ಟಿಬೇಟಿನಿಂದ ತಂದ ಎಲ್ಲಾ ಸಾಮಗ್ರಿಗಳು - ಪುಸ್ತಕಗಳು, ಚಿತ್ರಪಟಗಳು ಇತ್ಯಾದಿ - 
ವಿದ್ಮಾಲಂಕಾರ ವಿಹಾರ ತಲುಪಿದ್ದು ಅವನ್ನು ವ್ಯವಸ್ಥಿತವಾಗಿ ಜೋಡಿಸಿಡಲಾಗಿತ್ತು. ಭಾರತದಲ್ಲಿ 
ಸತ್ಯಾಗ್ರಹ ನಡೆಯುತ್ತಲಿತ್ತು. ರಾಹುಲರು ಮತ್ತು ಭಿಕ್ಷು ಆನಂದ ಇಬ್ಬರೂ ಆದರಲ್ಲಿ ತಾವೂ 
ಸೇರಿಕೊಳ್ಳಲೇಬೇಕೆಂದುಕೊಂಡವರು. ಆದುದರಿಂದ ಅನಂದರು ಮುಂಚೆಯೇ ಭಾರತಕೆ ಬಂದರು 
ರಾಹುಲರು "ಬುದ್ಧಚಟರ್ಯಾ"' ಪುಸ್ತಕವನ್ನು ಒಟ್ಟು ಅರ್ರತ್ತೆಂಟು ದಿನಗಳಲ್ಲಿ ಪೂರ್ತಿಗೊಳಿಸಿ ಬಹಳ 
ಷ್ರದಿಂದ ನಾಯಕಪಾದರ ಅಪ್ಪಣೆಯನ್ನು ಪಡೆದು ಡಿಸೆಂಬರ್‌ I5 (930) ರಂದು, ಭಾರತ 
ತಲುಪಿದರು. 

ಬನಾರಸು ಮೂಲಕ ರಾಹುಲರು ತನ್ನ ಕಾರ್ಯಕ್ಷೇತ್ರವಾದ ಛಪರಾಕ್ಕೆ ಹೋದರು. ಹಳೆಯ 
ಜೊತೆಗಾರರು ಸಿಕ್ಕಿ ಪರಿಸ್ಥಿತಿಯ ಅಂದಾಜಾಯಿತು. ಈಗ ಆವರು ಸಾಧು ರಾಮೋದಾರ ಬಾಬಾ 
ಅಲ್ಲ, ಮಹಾಪಂಡಿತ ರಾಹುಲ್‌ ಸಾಂಕತಾಯವನರಾಗಿದರು. ಹಿಂದೂ ಅಲ್ಲ, ಬೌದ್ದ 
ಬಿಕುವಾಗಿದರು. ಮುಸಲಾನರ ಮನೆಗಳಲ್ಲಿ ರೊಟಿ ಮಾಂಸ ತಿನಲು ಅವರಿಗೀಗ ಯಾವ 
ಸಂಕೋಚವೂ ಇರಲಿಲ್ಲ 

ರಾಹುಲರಂತೆ ಬಿಹಾರದ ಇತರ ಅನೇಕ ನಾಯಕರೂ ಗಾಂಧೀವಾದದಿಂದ ನಿರಾಶರಾಗಿ 
ಬಿಟ್ಟಿದ್ದರು. ಅವರೆಲ್ಲ ಸೇರಿ 93ರಲ್ಲಿ ಬಿಹಾರ ಸೋಶಲಿಸ್ಟ್‌ ಪಾರ್ಟಿಯನ್ನು ಕಟ್ಟಿ ರಾಹುಲಜೀ 
ಅವರನ್ನು ಅದರ ಓರ್ವ ಮಂತ್ರಿಯನ್ನಾಗಿ ಮಾಡಿದರು 

ಆ ವರ್ಷ ಮಾರ್ಚ್‌ನಲ್ಲಿ ಕರಾಚಿಯಲ್ಲಿ ಕಾಂಗೆಸ್‌ ಅಧಿವೇಶನ ನಡೆಯಿತು. ಅನೇಕ 
ಗೆಳೆಯರೊಂದಿಗೆ ರಾಹುಲರು ಅಲ್ಲಿಗೆ ಹೋದರು. ಅಲ್ಲಿ ಭಿಕು ಆನಂದರೂ ಸಿಕ್ಷಿದರು. ಅಲ್ಲಿಯೇ 
ಸ್ರಥಮವಾಗಿ ಆಚಾರ್ಯ ಧರ್ಮಾನಂದ ಕೋಸಂಬಿ (876-947) ಅವರೊಂದಿಗೆ ರಾಹುಲರ 
ಭೇಟಿಯಾಯಿತು. ಧರ್ಮಾನಂದರು ಪಾಲಿ ಬೌದ್ದಸಾಹಿತ್ಯದ ಅಧ್ಯಯನಕ್ಕಾಗಿ ಶ್ರೀಲಂಕೆಗೆ 
ಹೋದವರು ಬೌದ್ದ ಭಿಕುವಾದವರು, ಅಮೆರಿಕಾದ ಹಾರ್ವರ್ಡ್‌ ವಿಶವಿದಾ ಲಯದಲಿ ಮೂರು 
ವರ್ಷಗಳ ಕಾಲ ಸಂಪಾದನ ಕಾರ್ಯ ಮಾಡಿ, ಫ್ರೊಫೆಸರ್‌. ಶೆರ್‌ವಾತ್‌ಸ್ಲೀಯವರ ಆಹಾನದ 
ಮೇರೆಗೆ ಲಿನಿನ್‌ಗಾಡಿಗೂ ಹೋಗಿ ಬಂದವರು. ಕರಾಚಿ ಅಧಿವೇಶನವಾದ ಕೆಲತಿಂಗಳ ಬಳಿಕ ಅವರು 
ಒಂದು ವರ್ಷದ ಮಟಿಗೆಂದು ನಾಲನೆಯ ಬಾರಿಗೆ ಮತ್ತೆ ಹಾರ್ವರ್ಡ್‌ಗೆ ಹೊರಟು ಹೋದರು 

ಕರಾಚಿ ಕಾಂಗೈಸ್‌ ಅಧಿವೇಶನದ ಬಳಿಕ ಆನಂದಜೀ ಶ್ರೀಲಂಕೆಗೆ ವಾಪಾಸು ಹೋದರೆ 
ರಾಹುಲಜೀ ಮೊಹೆಂಜೋದಾರೋ, ಹರಪ್ತ ಮುಂತಾದೆಡೆ ಸಂಚರಿಸುತ್ತಾ ಛಪರಾ ತಲುಪಿದರು. 
ಕೆಲ ದಿನಗಳ ನಂತರ ವಾರಣಾಸಿಗೆ ತೆರಳಿದರು. ಅಲ್ಲಿ ಆಚಾರ್ಯ ನರೇಂದ್ರ ದೇವರ ಜೊತೆ ಕಾಶೀ 


58 | ರಾಹುಲ ಸಾಂಕೃತ್ಯಾಯನ 


ವಿದ್ಯಾಪೀಠದಲ್ಲಿದ್ದುಕೊಂಡು “ಬುದ್ದಚರ್ಯಾ ’ ಮತ್ತು "ಅಭಿಧರ್ಮ ಕೋಶ'ಗಳ ಮುದ್ರಣ 
ಕಾರ್ಯವನ್ನು ಮುಗಿಸಿದರು. 

ಅದೇ ವರ್ಷ ಸಾರನಾಥದಲ್ಲಿ ಹೊಸ ಮೂಲಗಂಧ ಕುಟೇ ವಿಹಾರದ ಉದ್ದಾಟನಾ ಮಹೋತ್ಸವ 
ನಡೆಯಿತು. ಅದಕ್ಕಾಗಿ ನಾಯಕಪಾದ ಧರ್ಮಾನಂದಜೀ ಕೂಡ ಸಾರನಾಧಕ್ಕೆ ಬಂದಿದ್ದರು. 
ಜೊತೆಯಲ್ಲಿ ಆನಂದಜೀ, ಎಲ್ಲರಿಗೂ 59,596, ಕುಶೀನಗರ, ನಲಂದಾ, ರಾಜಗೃಹ ಮುಂತಾದ 
ಬೌದ್ದ ಕ್ಷೇತ್ರಗಳ ಯಾತ್ರೆ ಮಾಡಿಸಿದ್ದರು. ರಾಹುಲರು ಅವರ ಜೊತೆಗೇ ಶ್ರೀಲಂಕೆಗೆ ಮರಳಿದರು. 

ಶ್ರೀಲಂಕಾ ತಲುಪಿದ ಕೆಲವೇ ತಿಂಗಳುಗಳಲ್ಲಿ ರಾಹುಲರೂ ಆನಂದರೂ ಇಂಕ್ಲೆಂಡಿಗೆ ಹೋಗುವ 
ತಯಾರಿ ನಡೆಸಬೇಕಾಯಿತು. ಸಂಗತಿ ಏನೆಂದರೆ ಮಹಾಬೋಧ ಸಭಾ ಲಂಡನಿನಲ್ಲಿ ಪ್ರಚಾರಕ್ಕೆಂದು 
ಕಳಿಸಿದ ಭಿಕ್ಷುಗಳು ಹಿಂದಕ್ಕೆ ಬರುತ್ತಲಿದ್ದರು. ಸಭಾದ ಟ್ರಸ್ತಿಯೆದುರು ಹೊಸ ಪ್ರಚಾರಕರನ್ನು ಕಳಿಸುವ 
ಸವಾಲು ಇತ್ತಾಗಿ ಅವರ ದೃಷ್ಟಿ ಆನಂದಜೀಯವರ ಮೇಲೆ ಬಿತ್ತು. "'ಆನಂದಜೀ ಒಬ್ಬರೇ ಲಂಡನ್ನಿಗೆ 
ಹೋಗಲು ಸಿದ್ದರಿರಲಿಲ್ಲ. ಆದ್ದರಿಂದ ತಮ್ಮ ಜೊತೆಗೆ ಬರುವಂತೆ ಅವರು ನನಗೂ ಹೇಳಿದರು. ನಾನು 
ಕಲ ತಿಂಗಳ ಮಟ್ಟಿಗೆ ಮಾತ್ರ ಹೋಗಲು ಬಯಸಿದ್ದೆ, ಅದೂ ಒಮ್ಮೆ ಹೊರಹೋಗಲು 
ಪಾಸ್‌ಪೋರ್ಟ್‌ ಸಿಗಲಿ ಎಂಬ ಆಸೆಯಿಂದ." « 

ಆದರೆ ರಾಹುಲರ ರಾಜಕೀಯ ಚಟುವಟಿಕೆಗಳ ಕಾರಣ ಅವರಿಗೆ ಬ್ರಿಟಿಷ್‌ ಸರಕಾರದಿಂದ 
ಪಾಸ್‌ಫೋರ್ಟ್‌ ಸಿಗುವುದು ಹೆಚ್ಚು ಕಡಿಮೆ ಅಸಂಭವವೇ ಇತ್ತು. ಪಾಸ್‌ಪೋರ್ಟ್‌ ದೊರಕಿಸಲು 
ಶ್ರೀಲಂಕೆಯ ಅಂದಿನ ಪ್ರಧಾನಮಂತ್ರಿ ಸರ್‌ ಜಯತಿಲಕರೇ ಸ್ಪತಃ ಹಸ್ತಕ್ಷೇಪ ಮಾಡಬೇಕಾಗಿ ಬಂದಿತು. 
ಅಂತೂ ಅವರಿಗೆ ಪಾಸ್‌ಪೋರ್ಟ್‌ ಸಿಕ್ಕಿತು. ರಾಹುಲರಿಗೋ, "ಪಾಸ್‌ಪೋರ್ಟ್‌ ಸಿಕ್ಕಿದಾಗ 
ಸಿಕ್ಸಿದ್ದೆಂದರೆ ದೀರ್ಧಾವಧಿ ಬಂಧನದಲ್ಲಿರುವ ಕೈದಿಗೆ ಹೊರಹೋಗಲು ಅನುಮತಿ ಸಿಕ್ಕಿದಷ್ಟು 
ಸಂತೋಷ ಫು 

ಕೊಲಂಬೋ ಬಂದರಿನಿಂದ ಜುಲ್ಪ 5, ]932ರಂದು ಖೀತ ವಸ್ತ್ರಧಾರಿಗಳಾದ ಇಬ್ಬರು ಭಿಕ್ಷುಗಳು 
ಒಂದು ಫ್ರೆಂಚ್‌ ಹಡಗಿನಲ್ಲಿ ಯುರೋಪಿಗೆ ಹೊರಟರು. ಆನಂದರು ಶುದ್ದ ಶಾಖಾಹಾರಿಗಳು. 
ಸಮುದ್ರ ಪ್ರಯಾಣ ಅವರನ್ನು ಕಂಗೆಡಿಸಿತು. ಕೆಂಪು ಸಮುದ್ರ, ಸುಯೆಜ್‌ ಕಾಲುವೆ ಮತ್ತು 
ಭೂಮಧ್ಯಸಾಗರ ಮಾರ್ಗವಾಗಿ, ಹಡಗು ಜುಲ್ಪೆ 23 ರಂದು ಫ್ರಾನ್ನನ ಮಾರ್ಸೊ ಬಂದರು 
ತಲುಪಿತು. ಟ್ರಿನಿನಲ್ಲಿ ಪ್ಯಾರಿಸ್ಸಿಗೆ ಹೋಗಿ ಅಲ್ಲಿ ಎರಡು ದಿನವಿದ್ದು ಕೆಲ ಪ್ರಾಚ್ಯ ವಿದ್ವಾಂಸರನ್ನು ಭೇಟಿ 
ಮಾಡಿ, ಅಲ್ಲನ ಕೆಲ ಸ್ಮಾರಕಗಳನ್ನು ವೀಕ್ಷಿಸಿ ಪ್ಯಾರಿಸ್ಸಿನಿಂದ ಟ್ರೈನ್‌ ಹಾಗೂ ಹಡಿಗಿನಲ್ಲಿ ಪಯಣ 
ಮುಂದುವರಿಸಿದ ಈರ್ವರೂ ಜುಲ್ಫೆ 27ರಂದು ಲಂಡನ್‌ ತಲುಪಿದರು. ಅಲ್ಲ ರೀಜೆಂಟ್‌ ಪಾರ್ಕ್‌ನ 
ಸಮೀಪದಲ್ಲಿಯೇ ಮಹಾಬೋಧಿ ಸಭಾಭವನ. 

ಲಂಡನ್ನಿನಲ್ಲಿದ್ದ ಮೂರೂವರೆ ತಿಂಗಳ ಕಾಲ, ತಾವು ಆನಂದಜೀಯವರಂತೆ ಪ್ರಚಾರದ ಹೊಣೆ 
ಹೊತ್ತು ಹೋದವರಲ್ಲವಾದ್ದರಿಂದ, ಇಂಗ್ಲೆಂಡ್‌ ವಾಸದ ಸಂಪೂರ್ಣ ಪ್ರಯೋಜನ ಪಡೆದರು 
ರಾಹುಲಜೀ. ಲಂಡನ್‌ ಮುಟ್ಟಿದ ಮಾರನೆಯ ದಿನವೇ ಅಲ್ಲಿನ ಪತ್ರಕರ್ತರ ಕರಾಮತಿನ ಅನುಭವ. 
"ಡೇಲಿ ಮೆಯ್‌ಲ್‌'ನ ಸಂದರ್ಶಕರು ರಾಹುಲರೊಡನೆ ಅವರ ಟಿಬೇಟ್‌ ಪ್ರವಾಸದ ಅನುಭವದ 
ಕುರಿತು ಕೇಳಿದಾಗ ಆವರು ಸರಳವಾಗಿ ತಿಳಿಸಿದ್ದರು. ಮಾರನೆಯ ದಿನ ಪತ್ರಿಕೆಯಲ್ಲಿ ಒದಿದ್ದು:- ಭಿಕ್ಷು 
ರಾಹುಲರು ಜಗತ್ತಿನ ದೊಡ್ಡದೊಡ್ಡ ನಿಬಿಡ ನಿಗೂಢ ಕಾಡುಗಳಲ್ಲಿ ಹಲವು ವರ್ಷಗಳನ್ನು ಕಳೆದವರು, 


ಯುರೋಪು ಪ್ರವಾಸ 59 


ಆದರೆ ಇದುವರೆಗೆ ಒಂದೇ ಒಂದು ಪ್ರಾಣಿ ಅವರ ಮೇಲೆ ಎಗರಿದ್ದಿಲ್ಲ ಒಂದು ದಿನ ಈ ಭಕ್ತು 
ಟಿಬೇಟಿನ ಒಂದು ಘೋರಾರಣ್ಯದಲ್ಲಿ ಹೋಗುತ್ತ ಇದ್ದಾಗ (ಟಿಬೇಟಿನಲ್ಲಿರುವುದು ಬೋಳುಗುಡ್ಡಗಳು. 
ಘನ ಅರಣ್ಯಗಳಿಲ್ಲ) ಆರೇಳು ಡಕಾಯಿತರು ನಾಲ್ಕೂ ದಿಕ್ಕುಗಳಿಂದ ಮುತ್ತಿಕೊಂಡರು. ಅವರು 
ಇನ್ನೇನು ಕತ್ತಿ ಬೀಸಬೇಕೆನ್ನುವಾಗ ಕಾಡಿನಿಂದ ಹುಲಿಯೊಂದು ಹೊರಬಂದು ಜೋರಾಗಿ ಗರ್ಜಿಸಿತು. 
ಡಕಾಯಿತರು ಪ್ರಾಣ ಕೈಯಲ್ಲ ಹಿಡಿದುಕೊಂಡು, ಓಟಕಿತ್ತರು-ಹೀಗೆ. 

ಲಂಡನಿನಲ್ಲಿ ರಾಹುಲರು ಮೂರುನಾಲ್ಕು ಪತ್ರಿಕೆಗಳನ್ನು ತಪ್ಪದೆ ಓದುತ್ತಿದ್ದರು. ಆದರೆ 
ಕಮ್ಮುನಿಸ್ತರ "ಡೇಲಿ ವರ್ಕರ್‌” ಪತ್ರಿಕೆಯನ್ನೂ ಹೆಚ್ಚು ಆಸಕ್ತಿಯಿಂದ ಓದುತ್ತಿದ್ದರು. ಆಗಾಗ ಬ್ರಿಟಿಷ್‌ 
ಮ್ಯೂಸಿಯಮ್ಮಿಗೆ ಹೋಗುವರು. ಕೆಸಿಂಗ್ಸನ್‌ ಮ್ಯೂಸಿಯಮ್ಮಿಗೆ ಹೋಗಿ ಅಲ್ಲಿ ಈ ಇಬ್ಬರು ಬೌದ್ದ 
ಭಿಕ್ಷುಗಳು ಬುದ್ಧನ ಶಿಷ್ಯ ಸಾರಿಪುತ್ರ ಮತ್ತು ಧ್ಲಲ್ಯಾಯನರ ಆಸ್ಥಿ-ಧಾತುಗಳ ದರ್ಶನ ಮಾಡಿದರು. 
ಇಬ್ಬರೂ ಕೇಂಬ್ರಿಜ್‌ ಮತ್ತು ಆಕ್ಸ್‌ಫರ್ಡ್‌ ಯುನಿರರ್ಸಿಟಿಗಳಿಗೆ ಹೋಗಿ ಬಂದರು. ಹೈಗೇಟ್‌ 
ಸ್ಮಶಾನಕ್ಕೆ ಹೋಗಿ ಮಾರ್ಕ್ಸ್‌ನ ಸಮಾಧಿಯ ಮೇಲೆ ಹೂವೇರಿಸಿದರು. 

ರಾಹುಲರು ಸುಲ್ತಾನ್‌ಗಂಜ್‌ (ಭಾಗಲ್ಪುರ)ನಿಂದ ಹೊರಡುವ ಪತ್ರಿಕೆ "ಗಂಗಾ'ದ 
ಪುರಾತತ್ವಾಂಕದ ಸಂಪದಾನವನ್ನು ವಹಿಸಿಕೊಂಡಿದ್ದರಾಗಿ ಲಂಡನಿನಲ್ಲಿ ಈ ಪತ್ರಿಕೆಗೆ ಕೆಲ 
ಲೇಖನಗಳನ್ನು ಸಿದ್ದ ಪಡಿಸಿದರು. ಟಿಬೇಟಿನಿಂದ ತಂದ ಸುಮಾರು ಮೂರು ಡಜನು ಆಯ್ದ 
ಚಿತ್ರಗಳನ್ನು ತನ್ನ ಜೊತೆಗೆ ಅವರು ಲಂಡನಿಗೆ ಒಯ್ದಿದ್ದರು. ಅಲ್ಲಿ ಅವುಗಳ ಪ್ರದರ್ಶನ ಏರ್ಪಟ್ಟಿತು. 
ಆಗಲೇ ರಾಹುಲರಿಗೆ ಅವುಗಳ ನಿಜವಾದ ಬೆಲೆ ತಿಳಿದದ್ದು. 

ಆ ಚಿತ್ರಗಳಲ್ಲಿ ಕೆಲವನ್ನು ಮಾರಿ ನಾಲಂದಾದಲ್ಲಿ ಮಹಾವಿಹಾರ ನಿರ್ಮಿಸಲು ಸ್ಥಳಕೊಳ್ಳಬೇಕೆಂದು 
ಮೊದಲು ಅವರು ಯೋಚಿಸಿದ್ದರು. ಒಂದು ಅಮೇರಿಕನ್‌ ಮ್ಯೂಸಿಯಮ್ಮಿನೊಂದಿಗೆ ಚಿತ್ರ 
ಮಾರಾಟದ ಬಗ್ಗೆ ಮಾತುಕತೆಯೂ ನಡೆದಿತ್ತು. ಆದರೆ ಲಂಡನಿನಲ್ಲಿ ಯಾವಾಗ ಅವರಿಗೆ ಈ ಚಿತ್ರಗಳ 
ಬೆಲೆ ತಿಳಿಯಿತೋ ಅವತ್ತೇ ಅವುಗಳ ಮಾರಾಟದ ಯೋಚನೆಯನ್ನೇ ಅವರು ಕೆ ಬಿಟ್ಟರು. 
; ಲಂಡನಿನಿಂದಲೇ ಅವರು ಪಾಟ್ನಾ ಮ್ಯೂಸಿಯಮ್ಮಿನ ಅಧ್ಯಕ್ಷೆ ಡಾ। ಕಾಶೀಪ್ರಸಾದ ಜೈಸ್ವಾಲ್‌ ಅವರಿಗೆ 
"ನಾನು ನನ್ನ ಟಿಬೇಟೀ ಚಿತ್ರಗಳನ್ನು ಮ್ಯೂಸಿಯಮ್ಮಿಗೆ ಕೊಡಲು ತಯಾರಿದ್ದೇನೆ. ಆದರೆ 
ನಾಲಂದಾದಲ್ಲಿ ಸುಭದ್ರ ಸ್ಥಳವಾದ ತಕ್ಷಣ ಅವನ್ನು ಅಲ್ಲಿಗೆ ಕಳಿಸಬೇಕು" -ಎಂದು ಬರೆದರು. 

ಕೆಲ ದಿನಗಳ ಬಳಿಕ ರಾಹುಲರು ಪ್ಯಾರಿಸ್ಸಿನಲ್ಲಿದ್ದಾಗ ಜೈಸ್ವಾಲರ ತಂತಿ ಬಂತು. "ಟಿಬೇಟೀ ಚಿತ್ರಗಳ 
ಬಗ್ಗೆ ನೀವು ಅಕ್ಟೋಬರ 22ರಂದು ಬರೆದ ಪತ್ರದಲ್ಲನ ಷರತ್ತು ಕೃತಜ್ಞತಾ ಪೂರ್ವಕವಾಗಿ 
ಸ್ವೀಕೃತವಾಗಿದೆ.” ಇದಕ್ಕೆ ರಾಹುಲರ ಟಿಪ್ಪಣಿ 'ನಾಲಂದಾದ ಕನಸು ಕಾಣುತ್ತ ನಾನು ಒಂದು 
ಅಮೆರಿಕನ್‌ ಮ್ಯೂಸಿಯಂಗೆ ಚಿತ್ರಗಳ ಮಾರಾಟದ ಕುರಿತು ಪತ್ರ ಬರೆದಿದ್ದೆ. ನಾನೆಲ್ಲಾದರೂ 
ಲಂಡನ್ನಿಗೆ ಹೋಗಿರದಿದ್ದರೆ ಇಷ್ಟು ಬೇಗ ನನಗೆ ಅವುಗಳ ಮಹತ್ವದ ಅರಿವೇ ಆಗುತ್ತಿರಲಿಲ್ಲ. ಬಹುಶಃ 

ತಪ್ಪು ಮಾಡಿ ಬಿಡುತ್ತಿದ್ದೆ." 

ರಾಹುಲರು ತಮ್ಮ ಪ್ರಥಮ ಟಿಬೇಟ್‌ ಪ್ರವಾಸದಲ್ಲಿ ಅಲ್ಲಿಂದ ಸುಮಾರು ನೂರೆವತ್ತು 
ಚಿತ್ರಗಳನ್ನು ತಂದಿದ್ದರು. ಆ. ಕಾಲದಲ್ಲಿಯೇ ಅವುಗಳ ಬೆಲೆ ಒಂದು ಲಕ್ಷ ರುಪಾಯಿಗೂ 
ಅಧಿಕವಾಗಿತ್ತು 


60 ರಾಹುಲ ಸಾಂಕೃತ್ಯಾಯನ 


ಇಂಗ್ಲೆಂಡಿನಿಂದ ರಾಹುಲರು ಅಮೆರಿಕಾಕ್ಕೆ ಹೋಗಲಿ ಎಂದು ಮಹಾಬೋಧಿ ಸಂಘದವರು 
ಬಯಸುತ್ತಿದ್ದರು. ಆದರೆ ಅವರಿಗೆ ಧರ್ಮಬೋಧೆಯಲ್ಲಿ ಏನೂ ಆಸಕ್ತಿ ಇರಲಿಲ್ಲ. ಈಗಂತೂ 
ಸಾಮ್ಮವಾದದ ಕಡೆಗೆ ಮನಸ್ಸು ಹೆಚ್ಚು ವಾಲುತ್ತ ಇತ್ತು. ಸಾಧ್ಯವಾದರೆ ಸೋವಿಯತ್‌ ರಷ್ಯಾ ಪ್ರವಾಸ 
 ಮಾಡಬೇಕೆಂದುಕೊಂಡಿದ್ದರು. I932ರ ನವೆಂಬರ್‌ 4ರಂದು ಆನಂದಜೀ ಮತ್ತಿತರರಿಂದ 
ಬೀಳ್ಕೊಂಡು ಪ್ಯಾರಿಸ್ಸಿಗೆ ತೆರಳಿದರು. 

ಪ್ಯಾರಿಸ್ಸಿನ ಸಂಗ್ರಹಾಲಯದಲ್ಲಿಯೂ ಟಿಬೇಟ್‌ ಚಿತ್ರಗಳು ಪ್ರದರ್ಶನಗೊಂಡವು. ಅಲ್ಲಿಯ 
ಕಲಾವಿಮರ್ಶಕರ ಮುಕ್ತ ಪ್ರಶಂಸೆ ಪಡೆದವು. ಪ್ಯಾರಿಸ್ಸಿನ್ನ ಈ ಸಂಗ್ರಹಾಲಯದಲ್ಲಿ ಅನೇಕ 
ಭಾರತೀಯ ಕಲಾಕೃತಿಗಳಿವೆ. 5 

ರಾಹುಲರ ಪ್ಯಾರಿಸ್‌ ಸಂದರ್ಶನದ ಒಂದು ಮಹತ್ವಪೂರ್ಣ ಘಟನೆಯೆಂದರೆ ಫ್ರೊ. 8०२७ 
ಲೇವೀಯವರೊಂದಿಗೆ ನಡೆದ ಭೇಟಿ. ಇವರು ಭಾರತೀಯ ಸಂಸ್ಕೃತಿ ಕುರಿತಂತೆ ಜಗತ್ತಿನಲ್ಲೇ ಅತ್ಯಂತ 
ಶ್ರೇಷ್ಠ ವಿದ್ವಾಂಸರಲ್ಲೊಬ್ಬರು. ಎಪ್ಪತ್ತು ವರ್ಷ ವಯಸ್ಸಿನಲ್ಲಿಯೂ ಏನೋ ಸಂಶೋಧನಾ 
ಕಾರ್ಯದಲ್ಲಿ ಮಗ್ನರಾಗಿದ್ದರು. ರಾಹುಲರು ಅವರೊಂದಿಗೆ ನಾಲ್ಕು ಗಂಟಿಗಳ ಕಾಲ 
ಮಾತುಕತೆಯಾಡಿದರು. "ಅಭಿಧರ್ಮಕೋಶ'ದ ಒಂದು ಪ್ರತಿಯನ್ನು ಅವರಿಗೆ ಕಾಣಿಕೆಯಾಗಿ 
ನೀಡಿದರು. “ಗಂಗಾ” ಪತ್ರಿಕೆಯ ಪುರಾತತ್ವ ಅಂಕಕ್ಕಾಗಿ ಬರೆದ "ಮಹಾಯಾನ ಕೀ ಉತ್ಪತ್ತಿ' ಹಾಗೂ 
“ಚೌರಾಸೀ ಸಿದ್ದ' ಎಂಬ ಎರಡು ಲೇಖನಗಳನ್ನೂ ಲಂಡನ್ನಿನಲ್ಲಿದ್ದಾಗ ಮಾಡಿದ ಇವುಗಳ ಇಂಗ್ಲಿಷ್‌ 
ಅನುವಾದವನ್ನೂ ಫ್ರೊ. ಸಿಲ್ವಾನ್‌ ಲೇವೀಯವರಿಗೆ ತೋರಿಸಿದಾಗ ಅವರಿಗವು ಬಹಳ ಮೆಚ್ಚಿಗೆಯಾಗಿ 
ಜರ್ನಲ್‌ ಎಏಶಿಯಾಟಿಕ್‌ನಲ್ಲಿ ಪ್ರಕಟಿಸಲು ಕೇಳಿ ಪಡೆದರು. ಮುಂದೆ ಅ ಜರ್ನಲ್‌ನಲ್ಲಿ ಆವು 

ಆ ಎರಡೂ ಮೂಲ ಹಿಂದೀ ಲೇಖನಗಳು ರಾಹುಲರ ಪ್ರಸಿದ್ದ ಪುಸ್ತಕ "ಪುರಾತತ್ವ 
ನಿಬಂಧಾವಲೀ'ಯಲ್ಲಿ ಸೇರಿವೆ. ಇಂಗ್ಲಿಷ್‌ ಅನುವಾದಗಳು ಅವರ "ಸಿಲೆಕ್ಟಡ್‌ ಎಸ್ನೇಸ್‌' ಪುಸ್ತಕದಲ್ಲಿವೆ. 

ಪ್ಯಾರಿಸ್‌ ವಾಸದ ವೇಳೆ ರಾಹುಲರು ಅಲ್ಲನ ಪ್ರಖ್ಯಾತ ರಾಷ್ಟ್ರೀಯ ಪುಸ್ತಕಾಲಯ, ವಾರ್ಸಾ 
ಅರಮನೆ ಹಾಗೂ ಮೇಡಂಕ್ಕೂರಿಯ ಪ್ರಯೋಗ ಶಾಲೆಯನ್ನೂ ನೋಡಿದರು. ಸೊರ್ಬೊನ್‌ 
ಯುನಿವರ್ಸಿಟಿಗೆ ಹೋಗಿ ಅಲ್ಲಿ ಪ್ರೊ. ಫೂಶೆ ಮೊದಲಾದ ಅನೇಕ ಇಂಡಾಲಜಿ (ಭಾರತೀಯ ಸಂಸ್ಕೃತಿ 
ಶಾಸ್ತ್ರ) ವದ್ದಾಂಸರನ್ನು ಭೇಟಿಯಾಗಿದ್ದರು. 

ಸೋವಿಯತ್‌ ರಷ್ಯಾಕ್ಕೆ ಹೋಗುವ ಉತ್ತುಕತೆಯಿಂದ ನವೆಂಬರ್‌ ಮೂವತ್ತರಂದು ಜರ್ಮನಿಯ 
ಫ್ರಾಂಕ್‌ಫರ್ಟ್‌ ನಗರ ತಲುಪಿದರು. ಸುಮಾರು ಐದು ವರ್ಷಗಳ ಹಿಂದೆ ಶ್ರೀಲಂಕಾದ ವಿದ್ಯಾಲಂಕಾರ 
ವಿಹಾರದಲ್ಲಿ ಅವರು ಮಾರ್ಬುರ್ಗ್‌ ವಿಶ್ವವಿದ್ಯಾಲಯದ ಡಾ। ರುಡಾಲ್ಫ್‌ ಒಟೋ ಅವರನ್ನು 
ಭೇಟಿಯಾಗಿದ್ದರಷ್ಟೆ. ಈಗ ಅವರನ್ನು ನೋಡಿ ಬರಲು ರಾಹುಲರು ಮಾರ್ಬುರ್ಗ್‌ಗೆ ಹೋದರು. 
ಇಬ್ಬರೂ ವಿದ್ವಾಂಸರು ಐದು ಗಂಟೆಗಳ ಕಾಲ ಶಾಸ್ತ್ರದ ಬಗ್ಗೆ ಚರ್ಚೆ ನಡೆಸಿದರು. 

ರಾಹುಲರು ಅಲ್ಲಿಂದ ಬರ್ಲಿನ್‌ಗೆ ಹೋಗಿ ಸೋವಿಯತ್‌ ರಷ್ಯಾದ ವೀಸಾ ದೊರಕಿಸಿಕೊಳ್ಳುವ 
ಪ್ರಯತ್ನ ಮಾಡಿದರು. ಆದರೆ ಅದು ಸಿಗಲು ಇನ್ನೂ ತಡವಿತ್ತು. ಆದುದರಿಂದ ಬರ್ಲಿನ್‌ನ ಪ್ರಮುಖ 
ಸ್ಥಳಗಳನ್ನು ನೋಡಿ ಮಾರ್ನೆಯಿಕ್ಕೆ (ಫ್ರಾನ್ಸ್‌) ಹಿಂತಿರುಗಿದರು. ]932ರ ಡಿಸೆಂಬರ್‌ 30ರಂದು 


- 


ಯುರೋಪು ಪ್ರವಾಸ 6] 


ಹಡಗನ್ನೇರಿ, ಸುಮಾರು ಆರು ತಿಂಗಳು ಯುರೋಪು ಪ್ರವಾಸ ಮಾಡಿದ ನಂತರ, 9330 ಜನವರಿ 
6ರಂದು ಶ್ರೀಲಂಕೆಗೆ ಬಂದು ತಲುಪಿದರು. 

ಈಗ ಅವರಿಗೆ ಭಾರತಕ್ಕೆ ಹಿಂದಿರುಗಬೇಕಿತ್ತು. ಜನವರಿ 30ರಂದು ಭಾರತಕ್ಕೆ ಹೊರಡುವ ಮುನ್ನ 
ನಾಯಕಪಾದರಿಗೆ ಪ್ರಣಾಮ ಸಲ್ಲಿಸಲು ಹೋದರು. "ಬೀಳ್ಕೊಡುವಾಗ ಅವರು ಕಂಬನಿಗರೆದರು. 
ದೊಡ್ಡ ಪ್ರೀತಿ ಅವರದು. ಯಾರು ಬಲ್ಲರು, ಇದೇ ಕೊನೆಯ ದರ್ಶನವಾಗಿರಬಹುದು"-ಎಂದು 
ರಾಹುಲರು ಡೈರಿಯಲ್ಲಿ ಬರೆದ ಈ ಮಾತು ಸತ್ಯವಾಯಿತು. ಆ ನಂತರ ರಾಹುಲರು ಶ್ರೀಲಂಕೆಗೆ 
ಹೋಗಲು ಸಾಧ್ಯವಾದದ್ದು 959ರಲ್ಲಿಯೇ. ]946ರಲ್ಲಿ ನಾಯಕಪಾದರ ನಿಧನದ ಸಮಾಚಾರ 
ತಲುಪಿದಾಗ ಅವರು ಲೆನಿನ್‌ಗ್ರಾಡ್‌ನಲ್ಲಿದ್ದರು. 


ಭೂಕಂಪ ಪೀಡಿತರ ನಡುವೆ 


ರಾಹುಲರಿಗೆ ಪ್ರಾಚ್ಮ ಇತಿಹಾಸದಲ್ಲಿ ಅತೀವ ಆಸಕ್ತಿ. ಈಗ ಅವರು ಭಾರತದಲ್ಲಿ ಇರುವವರಾಗಿ ತಮ್ಮ 
ಪುಸ್ತಕಗಳನ್ನು ಹಾಗೂ ಟಿಬೇಟಿನಿಂದ ತಂದ ಸಾಮಗ್ರಿಗಳನ್ನು ಕಟ್ಟಿ ಕಲ್ಪತ್ತಾಗೆ ಕಳಿಸಿಬಿಟ್ಟರು. "ಗಂಗಾ'ದ 
ಪ್ರರಾತತ್ವಾಂಕವನ್ನು ನೋಡಿಕೊಳ್ಳಬೇಕಿತ್ತು. ಅದಕ್ಕಾಗಿ ಮದ್ರಾಸ್‌, ಕಲ್ಕತ್ತಾ ಮಾರ್ಗವಾಗಿ 
ಸುಲ್ತಾನ್‌ಗಂಜ್‌ಗೆ ಅಲ್ಲಿಂದ ಮತ್ತೆ ಪಾಟ್ನಾಕ್ಕೆ ಹೋದರು. ಸ್ಟೇಶನ್ನಿನಲ್ಲಿ ಡಾ. ಕಾಶೀನಾಥ ಜೈಸ್ವಾಲರು 
ಭಿಕ್ಷು ರಾಹುಲರನ್ನು ಎದುರುಗೊಂಡು ತಮ್ಮ ಮನೆಗೆ ಕರೆದೊಯ್ದರು. ಅವರಿಬ್ಬರಲ್ಲಿಯೂ ಗಾಢ 
ಸ್ನೇಹ ಬೆಳೆಯಿತು. 

ಭಾರತದಿಂದ ಮಹಾಯಾನ ಬೌದ್ವ್ದ ಧರ್ಮದ ಸುಮಾರು ಎಲ್ಲಾ ಗ್ರಂಥಗಳೂ ಮರೆಯಾಗಿ 
ಹೋಗಿದ್ದುವು. ಕೆಲ ಸಂಸ್ಕೃತ ಬೌದ್ಧಗ್ರಂಥಗಳು ನೇಪಾಳ ಮತ್ತು ಮಧ್ಯ ಏಶಿಯಾದಲ್ಲಿ ದೊರಕಿದ್ದರೆ, 
ಅನೇಕವು ಟಿಬೇಟ್‌ ಹಾಗೂ ಚೀನೀ ಅನುವಾದದಲ್ಲಿ ಸಿಗುತ್ತಿದ್ದುವು. ಇಂತಹ ಪರಿಸ್ಥಿತಿಯಲ್ಲಿ ಅಂದಿನ 
ಕಾಶ್ಮೀರ ರಾಜ್ಯದ ಗಿಲ್ಲಿತ್‌ ಸ್ಲಾನದಲ್ಲಿನ ಒಂದು ಪುರಾತನ ಸ್ತೂಪದಲ್ಲಿ 93] 66 ಇಸವಿಯಲ್ಲಿ ಜಗತ್ತಿನ 
ಪುರಾತತ್ವ ವಿದ್ವಾಂಸರು ಹುಚ್ಚೆದ್ದು ಕುಣಿಯುವಷ್ಟು ಬೌದ್ದ ತಾಳೆಗರಿ ಗ್ರಂಥಗಳು ದೊರೆತವು. 

ಹ ವ ಚ ಎ pF 4 

ರಾಹುಲರು ಪ್ಯಾರಿಸ್ಸಿನಲ್ಲಿದ್ದಾಗ ಪ್ರೊ. ಸಿಲ್ಪಾನ್‌ ಲೇವೀಯವರು ಆ ಗಿಲ್ಲಿತ್‌ ಪಾಂಡುಲಿಪಿಗಳನ್ನು 
ಹೋಗಿ ನೋಡಿ ಬರಲು ಒತ್ತಾಯಿಸಿದ್ದರು. ಈಗ ಮತ್ತೆ ಲೇವೀಯವರಿಂದ ಪತ್ರ ಬಂತು. 

ಭಾರತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ದೊರೆತ ಮಹಾಯಾನದ ಮೂಲಗ್ರಂಥಗಳನ್ನು ನೋಡಲು 
ರಾಹುಲರೂ ಉತ್ಸುಕರಾಗಿದ್ದರು. ಗಿಲಿತ್‌ ಪಾಂಡು ಲಿಪಿಗಳು ಗಾಢಾ-ಸಂಸ್ಕೃತ (ಪಾಲಿ ಮಿಶ್ರ 
ಸಂಸ್ಕೃತ)ದಲ್ಲಿದ್ದುವು. ಹಾಗೂ ಭೋಜ ಪತ್ರದಲ್ಲಿನ ಬರಹಗಳು ಐದನೇ ಮತ್ತು ಆರನೇ ಶತಮಾನದ 
ಗುಪ್ತಕಾಲೀನ ಬ್ರಾಹ್ಮೀ ಲಿಪಿಯಲ್ಲಿದ್ದುವು. ರಾಹುಲರು ಗಿಲ್ಲಿತ್‌ಗೆ ಹೋಗಿ ಬರುವುದೆಂದು 
ನಿಶ್ಚಯಿಸಲು, ಜೈಸ್ಟಾಲರು ಒಂದು ಕೆಮೆರಾ ಮತ್ತು ಸ್ಪಲ್ಪ ಹಣದ ವ್ಯವಸ್ಥಿ ಮಾಡಿಕೊಟ್ಟರು . ಇನ್ನೂ 
ಪಾಟ್ಹಾದಲ್ಲಿರುವಾಗಲೇ ಸಾರನಾಥದಲ್ಲಿ ಅನಾಗಾರಿಕ ಧರ್ಮಪಾಲರು ನಿಧನ ಹೊಂದಿದ ಸುದ್ದಿ ಸಿಕ್ತಿ 
ರಾಹುಲರು ಕೂಡಲೇ ಅಲ್ಲಿಗೆ ಹೋಗಿ ಧರ್ಮಪಾಲರ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸಿ ಅಲ್ಲಂದ 
ಲಾಹೋರ್‌ ಮತ್ತು ಜಮ್ಮು ಹಾದು, ಮೋಟರಿನಲ್ಲಿ ಶ್ರೀನಗರ ತಲುಪಿದರು. ಗಿಲ್ಲಿತ್‌ ಪಾಂಡು 
ಲಿಪಿಯ ಕೆಲ ಪುಸ್ತಕಗಳು ಶ್ರೀ ನಗರದಲ್ಲಿ ಅತ್ಯಂತ ದುರವಸ್ಥೆಯಲ್ಲಿ ಇದ್ದುವು. ಆ ಅತ್ಯಂತ 
ಮಹತ್ವಪೂರ್ಣ ಹಸ್ತಪ್ರತಿಗಳನ್ನು ಹೇಗೆ ಗಂಟುಕಟ್ಟಿ ಇಟ್ಟಿದ್ದರೆಂದರೆ ಅವು ಯಾವುದೋ ವ್ಯಾಪಾರಿಯ 
ಲೆಕ್ಕದ ಪುಸ್ತಕಗಳಂತೆ ಕಾಣಿಸುತ್ತಿದ್ದವು. ಹಾಗೆ ಹನ್ನೆರಡು ಹದಿಮೂರು ಶತವರ್ಷಗಳಷುು ಹಳ್ಳೆಯ ಆ 
ಭೋಜ ಪತ್ರಗಳೋ ಅವನ್ನು ಮುಟ್ರಿದರೆ ಸಾಕು ಎಲ್ಲಿ ಪುಡಿಯಾಗುತ್ತವೋ ಎನಿಸುವಂತಿದ್ದವು. 
ಎಪ್ರೋ ಇಟ್ರಣಟ್ಟಲ್ಲೇ ಚೂರಾಗಿದ್ದುವು. ಹಳೆಯ ಭೋಜ ಪತ್ರಗಳು ಸ್ವಲ್ಪ ಒತ್ತಿದರೂ ಸಾಕು 
ತುಂಡಾಗುತ್ತವೆ. 


ಭೂಕಂಪ ಪೀಡಿತರ ನಡುವೆ 63 


ರಾಹುಲರಿಗೆ ಗಿಲ್ಲಿತ್‌ಗೆ ಹೋಗಲು ರಹದಾರಿ ಸಿಗಲಿಲ್ಲವಾಗಿ ಅವರು ಲಡಾಖ್‌ ಸಂಚಾರ 
ಕೈಗೊಳ್ಳಲು ನಿಶ್ಚಯಿಸಿದರು. 926ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಲಡಾಖ್‌ ಪ್ರವಾಸ 
ಮಾಡಿದ್ದರಷ್ಟೆ. ಶ್ರೀನಗರದಲ್ಲಿ ಜರ್ಮನ್‌ ಬೌದ್ದ ಅನಾಗಾರಿಕ ಬ್ರಹ್ಮಚಾರೀ ಗೋವಿಂದರನ್ನು 
ರಾಹುಲರು ಭೇಟಿಯಾಗಿ ಅವರೂ ಲಡಾಖ್‌ ಪ್ರವಾಸದಲ್ಲಿ ಜೊತೆಗೂಡಲು ಬಯಸಿದರು. 

ಬ್ರಹ್ಮಚಾರೀ ಗೋವಿಂದ ಒಬ್ಬ ಉತ್ತಮ ಚಿತ್ರಕಾರ. ಒಳ್ಳೆಯ ಫೊಟೋಗ್ರಾಫರ್‌ ಸಹ. 
ಯುರೋಪು, ಆಫ್ರಿಕಾ ಮತ್ತು ಏಶಿಯಾದ ಅನೇಕ ಕಡೆ ಪ್ರವಾಸ ಮಾಡಿದ ಅನುಭವಿ. ದಾರ್ಶನಿಕ 
ಪ್ರವೃತ್ತಿಯವರು, ಮೃದು ಸ್ವಭಾವ ಇಬ್ಬರು ಅಲೆಮಾರಿಗಳೂ ಸೇರಿ ಹೊರಟ ಈ ಲಡಾಖಿ ಯಾತ್ರೆ 
ಭಾರೀ ಉಲ್ಲಾಸದಿಂದ ಕೂಡಿತ್ತು. ಈ ಸಲ ರಾಹುಲರಿಗೆ ಲಡಾಖ್‌ನಲ್ಲಿ ತಿರುಗಲು ಏನೂ ಅಂತಹ 
ವಿಶೇಷ ಇರಲಿಲ್ಲ. ಹೀಗಾಗಿ ८४०९९ 4ರಿಂದ ಸೆಪ್ಟೆಂಬರ್‌ 6ರ ವರೆಗೆ (933) ಲೇಹ್‌ನಲ್ಲಿ ಹೇಮಿಸ್‌ 
ವಿಹಾರದಲ್ಲಿದ್ದುಕೊಂಡು “ಮುಮ್ತಿಮ್‌ನಿಕಾಯ'ದ ಹಿಂದೀ ಅನುವಾದವನ್ನು ಚುರುಕಿನಿಂದ 
ಮಾಡಿದರು. ಟಿಬೇಟಿನಲ್ಲಿ “ಬೌದ್ದ ಧರ್ಮ' ಪುಸ್ತಕ ಬರೆದರು. ಟಿಬೇಟ್‌ ಭಾಷೆ ಕಲಿಯುವವರಿಗಾಗಿ 
ಕೆಲ ಪ್ರಾಥಮಿಕ ಪುಸ್ತಕಗಳನ್ನು ಸಿದ್ಧಪಡಿಸಿದರು. ಲಡಾಖ್‌ ಪ್ರವಾಸದ ಕುರಿತು ಹಲವು 
ಲೇಖನಗಳನ್ನು ಬರೆದರು. 

ಹಿಂದೆ ಬರುತ್ತ ಲಾಹೋರ್‌ ದಾರಿಯಾಗಿ ಪಾಟ್ಗಾಕ್ಕೆ ಬಂದವರು "ಮಮ್ದಿಮ್‌ ನಿಕಾಯ'ದ 
ಮುದ್ರಣ ಪ್ರಯಾಗದಲ್ಲಿ ಅಗಲಿರುವುದರಿಂದ ಅಲ್ಲಿಗೆ ಹೋದರು. ದಾರಾಗಂಜ್‌ನಲ್ಲಿ ಒಂದು 
ತಿಂಗಳವರೆಗೆ ಪಂಡಿತ ಉದಯ ನಾರಾಯಣ ತಿವಾರಿಯವರ ಮನೆಯಲ್ಲಿ ಅವರ ವಾಸ, 
"ಟಿಬೇಟ್‌ನಲ್ಲಿ ಬೌದ್ಧಧರ್ಮವನ್ನು ಪ್ರಯಾಗದ ಹಿಂದೂಸ್ತಾನೀ ಎಕಾಡೆಮಿ ತನ್ನ ಪತ್ರಿಕೆಯಲ್ಲಿ 
ಪ್ರಕಟಿಸಲು ತೆಗೆದುಕೊಂಡಿತು. 

ಆ ವರ್ಷ (I933)ದ ಡಿಸೆಂಬರ್‌ ಕೊನೆಯಲ್ಲಿ ಬಡೋದೆಯಲ್ಲಿ ಪ್ರಾಚ್ಯ್ಮ ಶೋಧನಾ ತಜ್ಞರ 
ಸಮ್ಮೇಳನ ನಡೆಯಿತು. ಜೈಸ್ವಾಲರು ಅಧ್ಯಕ್ಷರಾಗಿದ್ದರು. ರಾಹುಲರನ್ನು ಹಿಂದೀ ವಿಭಾಗದ 
ಅಧ್ಯಕ್ಷರನ್ನಾಗಿ ಆರಿಸಲಾಯಿತು. ಪಂಡಿತ ಜಯಚಂದ್ರ ವಿದ್ಯಾಲಂಕಾರ, ಜೈಸ್ಟಾಲರು. ಮುಂತಾದ 
ಅನೇಕರೊಂದಿಗೆ ಅಜಂತಾ, ಎಲ್ಲೋರಾ, ಕಾರ್ಲಾ-ಭಾಜಾ, ಮುಂಬಯಿ, ಅಹಮದಾಬಾದ್‌ 
ಪ್ರವಾಸ ಮಾಡುತ್ತ ರಾಹುಲರು ಬಡೋದೆ ತಲುಪಿದರು. ಅಲ್ಲ ಸಮ್ಮೇಳನಕ್ಕೆಂದು ಬಂದಿದ್ದ ಡಾ. 
ಹೀರಾಲಾಲ್‌, ಡಾ. ಹೀರಾನಂದ, ಪಂಡಿತ ಗೌರೀಶಂಕರ ಹೀರಾನಂದ ಓರಾ, ಫಾದರ್‌ ಹೆರಾಸ್‌ 
ಮುಂತಾದ ವಿದ್ವಾಂಸರ ಭೇಟಿಯಾಯಿತು. ದಶಂಬರ್‌ 29 (933)ರಂದು ಸಮ್ಮೇಳನದ ಹಿಂದೀ 
ವಿಭಾಗದ ಅಧ್ಯಕ್ಷ ಸ್ಥಾನದಲ್ಲ ನಿಂತು ಅವರು ತಮ್ಮ ಭಾಷಣವನ್ನು ಓದಿದರು. ಅಲ್ಲಿ "ಇತರ 
ವಿದ್ವಾಂಸರೂ ಕೆಲ ಪ್ರಬಂಧಗಳನ್ನು ಓದಿದರು. ಆದರೆ ಪ್ರಾಚ್ಛ ಸಮ್ಮೇಳನದಲ್ಲಿ 
ಕಾರ್ಯಕಲಾಪಗಳೆಲ್ಲವೂ ಇಂಗ್ಲಿಷ್‌ನಲ್ಲಿ ನಡೆದಿತ್ತು. ಅಲ್ಲಿ ಹಿಂದಿಯನ್ನು ಕೇಳುವವರಾರು?” 
ರಾಹುಲರು ಪ್ರಯಾಗಕ್ಕೆ ಹಿಂದಿರುಗಿದರು. ದಾರಾಗಂಜ್‌ನಲ್ಲಿದ್ದಾಗ, ಜನವರಿ ಮಧ್ಯಭಾಗದ ಒಂದು 
ಮಧ್ಯಾಹ್ನ, ಭೂಮಿ ಕಂಪಿಸಿದಂತೆ ಭಾಸವಾಯಿತು. ಮರುದಿನ ಪತ್ರಿಕೆ ನೋಡಿದಾಗಲೇ ಬಿಹಾರದ 
ಮುಜಫರ್‌ಪುರ್‌, ದರ್ಭಂಗಾ, ಜಮಾಲ್ದುರ್‌, ಮುಂಗೇರ್‌ ಕ್ಷೇತ್ರಗಳಲ್ಲಿ ಪ್ರಳಯ ತಾಂಡವ 
ನಡೆದಿದೆ ಎಂದು ತಿಳಿದದ್ದು. ಇಂತಹ ಹೊತ್ತಿನಲ್ಲಿ ಭೂಕಂಪ ಪೀಡಿತ ಜನರೊಂದಿಗೆ ಇರುವುದು 


64 ರಾಹುಲ ಸಾಂಕೃತ್ಯಾಯನ 


ಯೋಗ್ಯವೆಂದು ಭಾವಿಸಿ, ಅವರು ಸೀದಾ ಪಾಟ್ನಾಕ್ಕೆ ಹೊರಟರು. ದೇಶದ ಇತರ ಅನೇಕ ಮಂದಿ 
ನೇತಾರರೂ ಈಗಾಗಲೇ ಪಾಟ್ನಾದಲ್ಲಿ ರಾಜೇಂದ್ರ ಬಾಬೂ ಅವರ ಬಳಿ ತಲುಪಿದ್ದರು. 

ಭೂಕಂಪ ಪೀಡಿತ ಕ್ಷೇತ್ರಕ್ಕೆ ಪಾಟ್ಲಾದಿಂದ ರಾತ್ರಿ ಹೊರಟು ಗಂಗಾನದಿ ದಾಟಿದ ಮೊದಲ 
ತಂಡದಲ್ಲಿ ರಾಹುಲರೂ ಅಲ್ಲದೆ ಪಂಡಿತ ಜವಾಹರಲಾಲ್‌ ನೆಹರೂ ಅವರೂ ಇದ್ದರು. ಮುಜಫರ್‌ 
ಪುರ, ಸೀತಾಮಥಢೀ, ಚಂಪಾರನ್‌ ಹಾಗೂ ಸಾರನ್‌ ಪ್ರಾಂತ್ಯಗಳಿಗೆಲ್ಲ ಹೋಗಿ ಭೂಕಂಪ ಪೀಡಿತರ 
ಸೇವೆಗೆ ಯಥಾ ಸಾಮರ್ಥ್ಯ ದುಡಿದರು ರಾಹುಲಜೀ. ಸುಮಾರು ಒಂದೂವರೆ ತಿಂಗಳು ಹೀಗೆ 
ಭೂಕಂಪ ಪೀಡಿತ ಕ್ಷೇತ್ರಗಳಲ್ಲಿಯೇ ಇದ್ದು ಬಟ್ಟರು. ಈ ಸಂತ್ರಸ್ತರ ನೆರವಿಗಾಗಿ ಗಾಂಧೀಜಿಯವರೂ 
ಪಾಟ್ನಾಕ್ಕೆ ಬಂದಿದ್ದರು. ಅವರ ಪರಿಚಯದ ಒಬ್ಬ ಅಂಗ್ರ ಮಹಿಳೆ ಶ್ರೀಲಂಕಾ ಮುಖಾಂತರ ಸ್ವದೇಶಕ್ಕೆ 
ಮರಳಬೇಕೆಂದು ಇಚ್ಛಿಸಿದ್ದಳು. ಈ ಬಗ್ಗೆ ರಾಹುಲರು ಸಹಾಯ ಮಾಡಬಹುದೆಂದು ರಾಜೇಂದ್ರ 
ಬಾಬೂ. ಆಗ ರಾಹುಲರು ಶ್ರೀಲಂಕೆಯ ಸರ್‌ ಜಯತಿಲಕ್‌ ಅವರಿಗೆ ಒಂದು ಪತ್ರ ಹಾಗೂ ತಂತಿ 
ಕಳಿಸಿದರು. 

ಇಲ್ಲಿ ಗಾಂಧೀಜಿಯವರ ಕುರಿತು ರಾಹುಲರು ವಿಚಾರಗಳನ್ನು ಅವರ ಮಾತಿನಲ್ಲಿಯೇ 
ತಿಳಿಯುವುದು ಸಮಂಜಸವಾದೀತೇನೋ, "ಇದೇ ಕೆಲಸದ ಸಲುವಾಗಿ (ಸರ್‌ ಜಯತಿಲಕರಿಗೆ ಪತ್ರ 
ಹಾಗೂ ತಂತಿ ಕಳಿಸಲು) ನಾನು ಗಾಂಧೀಜಿಯವರ ಬಳಿಗೆ ಹೋಗಿದ್ದೆ. ಇದಕ್ಕೆ ಮೊದಲು ಕೂಡ 
ಗಾಂಧೀಜಿಯವರನ್ನು ಭೇಟಿ ಮಾಡುವ ಅವಕಾಶ ಒಂದಕ್ಕಿಂತಲೂ ಹೆಚ್ಚು ಬಾರಿ ನನಗೆ ದೊರಕಿತ್ತು. 
ಆದರೆ ನನಗೆ ಎಂದೂ ಹೆಚ್ಚಿಗೇನನ್ನೂ ತಿಳಿಯಬೇಕೆಂಬ ಆಸೆಯಾಗಲಿಲ್ಲ. ಅವರ ಆದರ್ಶವಾದವನ್ನು 
ಗೌರವಿಸುತ್ತಲೇ, ಬೌದ್ದಿಕ ವಿಚಾರವಾಗಿ ನಾನವರಿಂದ ಬಹಳ ದೂರದಲ್ಲಿದ್ದೆ. ಹಾಗಾಗಿ ಎಂದಾದರೂ 
ಅವರ ಬಳಿಗೆ ಹೋಗಿದ್ದರೂ ಕೆಲ ನಿಮಿಷಗಳಿಗಿಂತ ಹೆಚ್ಚು ಹೊತ್ತು ಅಲ್ಲಿ ಉಳಿದವನಲ್ಲ." 

ಪ್ರಥಮ ಟಿಬೇಟು ಸಂಚಾರದಲ್ಲಿ ಲಾಸಾದಿಂದ ಹಿಂದಿರುಗುವಾಗ ಮಂಗೋಲ ಭಿಕ್ಷು 
ಧರ್ಮಕೀರ್ತಿ ರಾಹುಲರ ಜೊತೆ ಸಿಲಿಗುರಿ ತನಕ ಬಂದವರು ಸೆಕೆಗೆ ಕಂಗೆಟ್ಟು ವಾಪಾಸು 
ಹೋಗಿದ್ದರಷ್ಟೆ ? ನಂತರ ಅವರು ಪುನಃ ಭಾರತಕ್ಕೆ ಬಂದರು ಹಾಗೂ ಈ ಕೆಲ ತಿಂಗಳುಗಳಿಂದ 
ರಾಹುಲರ ಜೊತೆಗೇ ಇದ್ದರು. ರಾಹುರಲರೀಗ ಎರಡನೆಯ ಬಾರಿಗೆ ಟಿಬೇಟು ಯಾತ್ರೆಗೆ 
ಹೊರಟಿರುವರೆಂದರೆ ಧರ್ಮಕೀರ್ತಿಯೂ ಜೊತೆಗೂಡಿದರು. 

ಈ ಎರಡನೆಯ ಸಲದಲ್ಲಿ ಮರೆಸಿ ಹೋಗುವ ಅಗತ್ಯವಿರಲಿಲ್ಲ. ಬಿಹಾರ್‌ - ಒರಿಸ್ಟಾ ರಿಸರ್ಚ್‌ 
ಸೊಸೈಟಿ ರಾಹುಲರಿಗೆ ಗೌರವ ಸದಸ್ಯತ್ವ ನೀಡಿತ್ತು. ರಾಹುಲರು ಹಾಗೂ ಹೀಗೂ ಐನೂರು 
ರೂಪಾಯಿ ಸಂಗ್ರಹಿಸಿದ್ದರು. ಇಷ್ಟೇ ದುಡ್ಡಿನಬಲದ ಮೆಲೆ ಧರ್ಮಕೀರ್ತಿಯವರನ್ನೂ ಜೊತೆಗೆ 
ಕರೆದುಕೊಂಡು ಭಿಕ್ಷು ರಾಹುಲ ಸಾಂಕೃತ್ಯಾಯನರು ದ್ವಿತೀಯ ಟಿಬೇಟ್‌ ಯಾತ್ರೆಗೆಂದು [934ರ 
ಮಾರ್ಚ್‌ 2]ರಂದು ಕಾಲಿಂಫೋಂಜ ತಲುಪಿಕೊಂಡರು. 


ದ್ವಿತೀಯ ಟಿಬೇಟ್‌ ಯಾತ್ರೆ 


ಬೌದ್ದ ಸಾಹಿತ್ಯ ಹಾಗೂ ಬೌದ್ದ ಧರ್ಮದ ಅಧ್ಯಯನದ ಉದ್ದೇಶದಿಂದ ಪ್ರಥಮ ಸಲ ಟಿಬೇಟಿಗೆ 
ಹೋಗಿ ಬಂದಿದ್ದ ರಾಹುಲರು "ಟಿಬೇಟಿನಲ್ಲಿ ಬೌದ್ದ ಧರ್ಮ' ಪುಸ್ತಕ ರಚನೆಯ ವೇಳೆಗೆ ಗ್ರಂಥಗಳನ್ನು 
ಮಗುಚುತ್ತಿರುವಾಗ ಭಾರತದಿಂದ ಹೊರ ಹೋದ ಅನೇಕ ಸಾವಿರ ತಾಳೆಗ್ರಂಥಗಳಲ್ಲಿ ಪಲವಾದರೂ 
ಇವತ್ತಿಗೂ ಅಲ್ಲಿ ಇದ್ದೇ ಇರಬೇಕು ಎಂಬ ವಿಶ್ವಾಸ ತಾಳಿದರು. 

ಎಲ್ಲಿಗೇ ಆಗಲಿ, ರಾಹುಲರು ಎರಡನೆಯ ಸಲಕ್ಕೆ ಹೊರಟರೆಂದರೆ ಮಾರ್ಗ ಬದಲಿಸಿ ಹೋಗಲು 
ಇಷ್ಟಪಡುತ್ತಿದ್ದರು. ಹಿಂದಿನ ಸಲ ನೇಪಾಳ ಮಾರ್ಗವಾಗಿ ಟಿಬೇಟಿಗೆ ಹೋಗಿ ಫರಿ - ಕಾಲಿಂಫೋಂಜ 
ದಾರಿಯಾಗಿ ಮರಳಿದ್ದರೆ, ಈ ಬಾರಿ ಕಾಲಿಂಫೋಂಜ-ಫರೀ ಮಾರ್ಗವಾಗಿ ಹೊರಟಿದ್ದರು. ಹಿಂದಿನ 
ಸಲ ಮಹಾಯಾನಿ ಲಾಮಾನ ಮಾರುವೇಷದಲ್ಲಿ ಮರೆಸಿಕೊಂಡು ಹೋಗಿದ್ದವರು, ಈ ಸಲ 
ಥೇರವಾದೀ (ಹೀನಯಾನಿ) ಬೌದ್ದ ಭಿಕ್ಷುವಿನ ಉಡುಗೆಯಲ್ಲಿ ಮುಕ್ತವಾಗಿ ಹೊರಟಿದ್ದರು. ಹಿಂದಿನ 
ಸಲ ದಸರತನ ಸಾಹು, ಡುಕ್ಟಾಲಾಮಾ, ಮಂಗೋಲ ಭಿಕ್ಷು “ಸುಮತಿ” ಮುಂತಾದವರ ಸಹಾಯ 
ಪಡೆಯುತ್ತ ಅಂತೂ ಲಾಸಾ ತಲುಪಿದ್ದರು. ಈ ಬಾರಿ ರಾಹುಲರ ಜೊತೆ ಇರುವವರು - ರಾಜನಾಥ 
ಪಾಂಡೇಯ ಹಾಗೂ ಭಿಕ್ಷು ಧರ್ಮಾಲೋಕ. ರಾಜನಾಥ ಪಾಂಡೇಯರು ಎಂ.ಎ. ಮಾಡಿದ ತರುಣ 
ಎಂಬುದು ಬಿಟ್ಟರೆ ಅವರ ಕುರಿತು ರಾಹುಲರಿಗೆ ಇನ್ನೇನೂ ತಿಳಿದಿರಲಲ್ಲ. ಮೊದಲ ಟಿಬೇಟು 
ಪ್ರವಾಸದಲ್ಲಿ ರಾಹುಲರನ್ನು ಎಲ್ಮೋಗಾಂವ್‌ ತನಕ ತಲುಪಿಸಲು ಹೊರಟಿದ್ದ ದಸರತನ ಸಾಹುವೇ 
ಈಗ ಭಿಕ್ಷು ಧರ್ಮಾಲೋಕೆರು, ಕಾಲಿಂಪೋಂಜ ನಿವಾಸಿ. ರಾಹುಲರು ಸುಮಾರು ಒಂದು ತಿಂಗಳು 
ಕಾಲಿಂಪೋಂಜನಲ್ಲಿ ಇರಬೇಕಾಗಿ ಬಂದುದರಿಂದ ಮಂಗೋಲಭಕ್ಲು ಧರ್ಮಕೀರ್ತಿ 
ಮುಂಚಿತವಾಗಿಯೇ ಟಿಬೇಟಿಗೆ ಹೊರಟು ಹೋದರು. 

ಟಿಬೇಟಿಗೆ ಹೋಗಬೇಕಾದರೆ ಗಂಗೋಟಕ್‌ನಲ್ಲಿರುವ ಫೊಲಿಟಿಕಲ್‌ ಆಫೀಸರನ ಆಜ್ಞಾಪತ್ರ 
ಪಡೆಯಲೇ ಬೇಕಿತ್ತು. ಆದರೆ ಅದು ಸಿಗುವುದರಲ್ಲಿ ವಿಳಂಬವಾಗುತ್ತ ಇತ್ತು. ಸ್ವತಃ ರಾಹುಲರೇ 
ಗಂಗೋಟ್‌ಕ್‌ಗೆ ಹೋದರು, ಇಂಗ್ಲಿಷ್‌ ಆಫೀಸರನನ್ನು ಭೇಟಿ ಮಾಡಿ ಆಜ್ಞಾಪತ್ರ ಪಡೆದುಕೊಂಡರು. 
ರಾಜನಾಥ ಪಾಂಡೇಯ ಅವರು ಅಜ್ಞಾಪತ್ರವಿಲ್ಲದೇನೇ ನೇಪಾಳೀ ವೇಷದಲ್ಲಿ ಹೊರಟಿದ್ದರು. ದಾರಿ 
ಬಳಕೆಗಾಗಿ ಕೆಲ ಅಗತ್ಯ ಸಾಮಗ್ರಿಗಳನ್ನು, ಔಷಧಿಗಳನ್ನು ಜೋಡಿಸಿಕೊಂಡರು. ಸಾಮಾನುಗಳು ಮತ್ತು 
ಸವಾರಿಗಾಗಿ ಹೇಸರಗತ್ತೆಗಳನ್ನು ಗೊತ್ತು ಮಾಡಿಕೊಂಡು I934 ಎಪ್ರಿಲ್‌ 23ರ ಮುಂಜಾವು 
ಯಾತ್ರಾತಂಡ ಕಾಲಿಂಪೋಂಗ್‌ ಬಿಟ್ಟಿತು. ಪರಿಚಿತ ಮಾರ್ಗ, ನೇಪಾಳ ಮಾರ್ಗಕ್ಕಿಂತ ಸುಲಭದ್ದು. ಈ 
ಬಾರಿ "ವಿನಯ ಪೀಟಿಕಾ'ದ ಹಿಂದೀ ಅನುವಾದ ಮಾಡಬೇಕೆಂದು ಇದ್ದುದರಿಂದ ರಾಹುಲರು 
ದಾರಿಯಲ್ಲಿಯೇ ಈ ಕೆಲಸ ಸುರು ಮಾಡಿಬಿಟ್ಟರು. 


66 ರಾಹುಲ ಸಾಂಕೃತ್ಯಾಯನ 


ರಾಜನಾಥ ಎರಡು ಬಾರಿ ಹೇಸರ ಕತ್ತೆಯಿಂದ ಕೆಳಗೆ ಬಿದ್ದರು. ಒಂದು ಸಲವಂತೂ ಸಾವಿನಿಂದ 
ಕೂದಲೆಳೆಯಷ್ಟು ಅಂತರದಲ್ಲಿ ಪಾರಾದರು. ಗ್ಯಾನ್‌ಚೀಯಲ್ಲಿ ನಾಲ್ಕು ದಿನವಿದ್ದು ಯಾತ್ರಿಗಳು ಮೇ 
]9ರ ಬೆಳಗೆ ಲಾಸಾದಲ್ಲಿನ ಧರ್ಮಾಸಾಹುವಿನ ಮನೆ ತಲುಪಿಕೊಂಡರು. ಮರುದಿನವೇ ರಾಹುಲರ 
ಬರವಣಿಗೆ ಆರಂಭವಾಯಿತು. "ವಿನಯ ಪೀಟಿಕಾ'ದ ಅನುವಾದ ಸಾಗುತ್ತ ಇದ್ದಂತೆಯೇ 
"ನಾಮ್ಮವಾದ ಹೀ ಕ್ಕೋಂ ? ಎಂಬ ಬರಹಕ್ಕೆ है| ಹಚ್ಚಿದರು. ಈ ಸಲ ನೋಡಲು ಬಂದು 
ಹೋಗುವವರ ಸಂಖ್ಯೆ ಹೆಚ್ಚಾಗಿತ್ತು. ಹಾಗಾಗಿ ರಾತ್ರಿ ಗಂಟಿ ಎರಡರವರೆಗೂ ಜಾಗರಣೆಯಿಂದಿದ್ದು 
ನಿಶ್ರಿತ ಕೆಲಸವನ್ನು ಮುಗಿಸುತ್ತಿದ್ದರು. ರಾಹುಲರ ಬರವಣಿಗೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ 
ರಾಜನಾಥರು ಲಾಸಾದಲ್ಲಿ ಇಪ್ಪತ್ತು ದಿನಗಳಿದ್ದು ಭಾರತಕ್ಕೆ ವಾಪಾಸು ಹೋಗಿ ಬಿಟ್ಟರು. ಭಿಕ್ಷು 
ಧರ್ಮಾಲೋಕರು ಲಾಸಾ ತಲುಪಿದ ಮರುದಿನವೇ ಎತ್ತಲೋ ಬೇರೆ ಕಡೆ ಹೊರಟು ಹೋಗಿದ್ದರು. 

ರಾಹುಲರು ಸ್ವತ ಸಂಸ್ಕೃತದ ತಾಳೆ ಗ್ರಂಥಗಳ ಹುಡುಕಾಟ ನಡೆಸಿದ್ದರಲ್ಲದೆ ತನ್ನ ಕೆಲ ಮಿತ್ರರಿಗೂ 
ಶೋಧಿಸಲು ಹೇಳಿಟ್ರಿದ್ದರು. ಒಂದೆರಡು ತಾಳೆಗ್ರಂಥಗಳು ಅವಲೋಕನಕ್ಕಾಗಿ ಬರತೊಡಗಿದವು. 
ಲಾಸಾದ ಆಸುಪಾಸಿನಲ್ಲಿನ ಶೇರಾ, ಡೇ-ಪುಂಗ್‌ ಮುಂತಾದ ಪ್ರಸಿದ್ದ ಬೌದ್ದ ಮಠಗಳಿಗೆ ಯಾತ್ರೆ 
ಹೋಗಿ ಬರುತ್ತ ರಾಹುಲರು ಕುಂದೇಲಿಂಗ್‌ ವಿಹಾರಕ್ಕೆ ತೆರಳಿ ಅಲ್ಲಿ ಭೋಟ್‌ ಭಾಷೆಯ ವಿದ್ವಾಂಸಗೇ 
ಶೇ-ಶೇರಬ್‌ರನ್ನು ಭೇಟಿಯಾದರು. ಆ ವಿಹಾರದಲ್ಲಿ ಒಂದು ಅಮೂಲ್ಯ ಗ್ರಂಥ-ಧರ್ಮಕೀರ್ತಿಯ 
ವರ "ವಾದನ್ಮಾಯ'ದ ಮೇಲೆ ಆಟಾರ್ಯ ಶಾಂತ ರಕ್ಷಿತರ ಟೀಕೆ-ದೊರಕಿತು. ರಾಹುಲರು ಅದರ 
ಫೋಟೋ ತೆಗೆದುಕೊಂಡರು. ನಂತರ ಇದೇ ಯಾತ್ರೆಯಲ್ಲಿ ಗ್ಲೋರ್‌ ವಿಹಾರದಲ್ಲ ಅವರಿಗೆ ಈ 
ಪುಸ್ತಕದ ಮೂಲಪ್ರತಿ ಕೂಡ ಸಿಕ್ಕಿತು. ಅದನ್ನವರು 936ರಲ್ಲಿ ಪ್ರಕಟಿಸಿದರು, 

ಈ ಯಾತ್ರೆಯಲ್ಲಿ ರಾಹುಲರಿಗೆ ಡೇಪುಂಗ್‌ ವಿಹಾರದಲ್ಲಿ ವಾಸಿಸುತ್ತಿದ್ದ ಗೇಶೇ ಧರ್ಮವರ್ಧನ 
ಎಂಬ ಹೆಸರಿನ ಒಬ್ಬ ಚಿತ್ರಕಾರನ ಪರಿಚಯವಾಯಿತು. "ಈ ತೆಳ್ಳಗಿನ ಸೀದಾ ಮನಷ್ಯ ಭೋಟ್‌ 
ಸಾಹಿತ್ಯ ಹಾಗೂ ದರ್ಶನದ ಒಬ್ಬ ಒಳ್ಳೆಯ ಪಂಡಿತ, ಕುಶಲ ಚಿತ್ರಕಾರ, ಮೇಲ್ದರ್ಜೆಯ ಕವಿ, ಹಾಗೂ 
ಉದಾರ ಚರಿತನಾದ ಆದರ್ಶವಾದಿ ಪುರುಷ. ಸಾಹಿತ್ಯದ ತಿಳುವಳಿಕೆಯುಳ್ಳವ. "ಪ್ರಮಾಣವಾರ್ತಿ 
ಕ'ವನ್ನು ಚೆನ್ನಾಗಿ ಓದಿಕೊಂಡಿದ್ದಾನೆ. ಗೇಶೇ ಧರ್ಮವರ್ಧನರಂಥ ವಿದ್ವಾಂಸ, "ಸದ್ಗುಣಿ, ತ್ಯಾಗಿ, 
ಸುಸಂಸ್ಕೃತ, ಸಹೃದಯ ಪುರುಷ ಟಿಬೇಟನಲ್ಲಿ ಸಿಗುವುದು ಬಹಳ ಕಷ್ಟ' ಎಂದು ರಾಹುಲರು ಈತನ 
ಕುರಿತು ಬರೆಯುತ್ತಾರೆ. ಮುಂದೆ ಟಿಬೇಟ್‌ ಯಾತ್ರೆ ಪೂರ್ತಿ ಅವರು ಗೇಶೇ ಧರ್ಮವರ್ಧನರ ಜೊತೆಗೇ 
ಇದ್ದರು; ಗೇಶೇ ಧರ್ಮವರ್ಧನರು ರಾಹುಲರೊಂದಿಗೆ ಭಾರತಕ್ಕೂ ಬಂದರು. 

ಲಾಸಾದ ಉತ್ತರ ದಿಸೆಯಲ್ಲಿ ಸಾಕಷ್ಟು ದೂರದಲ್ಲಿರುವ ರೇರಿಂಗ್‌ ವಿಹಾರದಲ್ಲಿ ಕೆಲ ತಾಳೆ 
ಗ್ರಂಥಗಳಿವೆ ಎಂಬ ಸುಳಿವು ದೊರೆತು ರಾಹುಲರು ಅಲ್ಲಿಗೆ ಹೋಗಿ ಬರಲು ನಿರ್ಧರಿಸಿದರು. ಈ 
ಪಯಣ ಕಠಿಣವಷ್ಟೇ ಅಲ್ಲ, ಅಪಾಯಕಾರಿಯಾದದ್ದು ಸಹ. ಗೇಶೇ ಧರ್ಮವರ್ಧನ, ನೇಪಾಳೀ 
ಫೋಟೋಗ್ರಾಫರ್‌ ನಾತೀಲಾ ಹಾಗೂ ಒಬ್ಬ ಟಿಬೇಟ್‌ ಹೇಸರಗತ್ತೆವಾಲ ಎಲ್ಲರೊಂದಿಗೆ ಅವರು 
ಮೂರು ಪಿಸ್ತೂಲು ಮತ್ತು ಒಂದು ರೈಫಲ್‌ ಇಟ್ಟುಕೊಂಡು ಹೊರಟರು. 

ಈ ಪ್ರಯಾಣದಲ್ಲಿ ರಾಹುಲರು ಎದುರಿಸಿದ ಸಂಕಷ್ಟಗಳು ಒಂದೆರಡಲ್ಲ. ಅಪ್ರಾಗಿಯೂ ರೇರಿಂಗ್‌ 
ವಿಹಾರದಲ್ಲಿ ಏನೂ ಸಿಗಲಿಲ್ಲ. ಅಲ್ಲಿನ ವ್ಯವಸ್ಥಾಪಕ, ಗ್ರಂಥಗಳನ್ನು ತೋರಿಸಲು ನಿರಾಕರಿಸಿ ಬಿಟ್ಟ. 


| 


ಅಲ್ಲಿಂದ ಅವರು ಸಮ್ಮೆ ವಿಹಾರಕ್ಕೆ ಹೋಗುವುದೆಂದುಕೊಂಡರು. ಆದರೆ ಈಗ ಬಳಿಯಲ್ಲಿ ಹೆಚ್ಚಿಗೆ 


ದ್ವಿತೀಯ ಟಿಬೇಟ್‌ ಯಾತ್ರೆ 67 


ಹಣವೂ ಇರಲಿಲ್ಲ. ಹೇಸರಗತ್ತೆಗಳೂ ಸಿಗುತ್ತಿರಲಿಲ್ಲವಾಗಿ ಅ ಯೋಚನೆಯನ್ನು ಅಲ್ಲಿಗೇ ಬಿಟ್ಟರು. 
ಟಶೀಲುಂಫಪೋ ಮತ್ತು ಸಾಕ್ಕಾ ವಿಹಾರಗಳಲ್ಲಿ ತಾಳೆಗ್ರಂಥಗಳು ಸಿಗಬಹುದೆಂಬ ಸುದ್ದಿ ಸಿಕ್ಕಿತು. 
ನೇಪಾಳದ ಮಾರ್ಗ ಇರುವುದೂ ಆ ಕಡೆಯಿಂದಲೇ. ಚಳಿಗಾಲದಲ್ಲಿ ರಾಹುಲರು ಭಾರತಕ್ಕೆ 
ಹಿಂದಿರುಗಬೇಕಾಗಿತ್ತು. ಆದುದರಿಂದ ಬೇಗ ಬೇಗನೆ "ಸಾಮವಾದ ಹೀ ಕ್ಲೋಂ ? ಬರೆಹವನ್ನು 
ಮುಗಿಸಿ ಹೇಸರಗತ್ತೆಗಳನ್ನು ಗೊತ್ತು ಮಾಡಿಕೊಂಡು 9346 ಸೆಪೆಂಬರ್‌ 8ರಂದು ರಾಹುಲರು 
ಮತ್ತು ಗೇಶೇ ಧರ್ಮವರ್ಧನರು ಸಾಕ್ಕಾದ ಕಡೆಗೆ ಹೊರಟರು. 

ಮಾರ್ಗದಲ್ಲಿ ಅನೇಕ ಸಣ್ಣ ಪುಟ್ಟ ವಿಹಾರಗಳನ್ನು ಸಂದರ್ಶಿಸುತ್ತ ಗ್ಮಾನ್‌-ಚೀಯಿಂದ ಸುಮಾರು 
ಮೂವತ್ತೈದು ಕಿಲೋ ಮೀಟರು ಪಶ್ತಿಮದಲ್ಲಿರುವ ಫೋಯೀಖಂಗ್‌ ವಹಾರ ತಲುಪಿದರು. ವಿಕ್ರಮ 
ಶಿಲೆಯ ಕೊಟ್ಟ ಕೊನೆಯ ಸಂಘರಾಜ ಶಾಕ್ಯ ಶ್ರೀ ಭದ್ರ (27-235) ವಾಸವಾಗಿದ್ದ ವಿಹಾರವಿದು. 
ರಾಹುಲರು ಇಲ್ಲಿ ನೋಡಲು ದೊರೆತ ಕೆಲ ಮಹತ್ವಪೂರ್ಣ ತಾಳೆಗ್ರಂಥಗಳ ಸೂಚಿ ತಯಾರಿಸಿ, 
ಫೋಟೋ ತೆಗೆದುಕೊಂಡರು. 

ಅಲ್ಲಿಂದ ಮುಂದೆ ಶಲೂ ವಿಹಾರಕ್ಕೆ ಹೋದಾಗ ಹಿಂದಿನ ಸಲ ಪರಿಚಯವಾಗಿದ್ದ ರಿಸುರ್‌ 
ರಿಂಫೋಭಛೆ ಬಹಳ ಪ್ರೀತಿಯಿಂದ ಭೇಟಿಯಾದರು. ಅಲ್ಲಿ ನೋಡಲು ದೊರೆತ ಕೆಲ ತಾಳೆಗ್ರಂಥಗಳಲ್ಲಿ 
ವಿಕ್ರಮ ಶಿಲೆಯ ನೈಯಾಯಿಕ ಜ್ಞಾನಶ್ರೀಯ ಏಳು ನ್ಯಾಯಗ್ರಂಧಗಳೂ ಇದ್ದುವು. 

ಗ್ಲೋರ್‌ ವಿಹಾರದಲ್ಲಿ ಏಳುನೂರಕ್ಕೂ ಮಿಕ್ಸಿ ತಾಳಗ್ರಂಥಗಳಿವೆ ಎಂದು ತಿಳಿದು ಬಂದದ್ದೇ 
ರಾಹುಲರು ಗೇಶೇ ಸಂಗಡ ಅಲ್ಲಿಗೆ ಹೋದರು. ಅಲ್ಲಿನ ವ್ಯವಸ್ಥಾಪಕನೋ ದೊಡ್ಡ ಒರಟ. ಅಂತೂ 
ಏನೇನೋ ಕಷ್ಟಪಟ್ಟು ಒಪ್ಪಿಸಿದ ಮೇಲೆ ಆತ ಗ್ರಂಥಗಳನ್ನು ತೋರಿಸಿದ. ಅಲ್ಲಿ ಒಟ್ಟು ಮೂವತ್ತೆಂಟು 
ಕಟ್ಟು ತಾಳೆಗ್ರಂಥಗಳಲ್ಲಿ ಧರ್ಮಕೀರ್ತಿಯ "ವಾದನ್ಮಾಯ'ದ ಎರಡು ಮೂಲಗ್ರಂಥಗಳಿದ್ದುವು 
ರಾಹುಲರು ಭೋಟ್‌ ಅನುವಾದದಿಂದ "ವಾದನ್ಮಾಯ'ವನ್ನು ಸಂಸ್ಕೃತಕ್ನೆ ಮಾಡಲು ಆರಂಭಿಸಿದ್ದರು 
ಆದರೆ ಈಗ ನೋಡಿದರೆ ಮೂಲ ಪುಸ್ತಕವೇ ಇಲ್ಲಿದೆ ! ರಾಹುಲರು ನಾಲ್ಲು ದಿನ ತೆಗೆದುಕೊಂಡು ಆ 
ಇಡೀ ಪುಸಕವನ್ನೇ ಬರೆದುಕೊಂಡರು. ಅಲ್ಲಿ ಧರ್ಮಕೀರ್ತಿಯವರ "ಹೇತುಬಿಂದು' ಮತ್ತು "ನಾಯ 
ಬಿಂದು' ಎಂಬ ಎರಡು ಗ್ರಂಥಗಳ ಮೇಲೆ ದುರ್ಮೇಕ ಮಿಶ್ರರು ಬರೆದ ಟೀಕೆಗಳೂ ದೊರಕಿದುವು. 
"ಧರ್ಮಕೀರ್ತಿಯ ಈ ಗಂಧಗಳನು ನೋಡಿ ಖುಷಿಯಾಗಿ ನಾನು ಕುಣಿಯತೊಡಗಿದೆ'' ಎಂದು 
ರಾಹುಲರು ತನಗಾದ ಆನಂದವನ್ನು ವರ್ಣಿಸಿದ್ದಾರೆ. ಅಲ್ಲಿ ಅವರಿಗೆ ಮೂವತೆ ದಕ್ಲೂ ಹೆಚ್ಚು ಸಂಸ್ಕತ 

ಸ್ಪಕಗಳು ನೋಡಲು ಸಿಕಿದುವು 

ಗ್ಲೋರ್‌ ವಿಹಾರದ ಬಳಿಕ ಆ ಇಬರು ಸಾಕಾ ವಿಹಾರ ತಲುಪಿದರು. ಅಲ್ಲಿ ಮಹಂತರಾಜರ 
ಪ್ರೀತಿಪಾತ, ಗುಮಾಸ ಡೋನಿರ್‌ ಛೇನ್‌ಷೋ ಅವರನು ಸಾಗತಿಸಿದ. ಅಲ್ಲಿ ಈರ್ವರೂ ಹದಿನೇಳು 
ದಿನಗಳ ಕಾಅ (ಆಕೋಬರ್‌ 934) ಉಳಿದರು. ವಿದಾಪ್ರೇಮಿ ಡೋನಿರ್‌ ಛೇನ್‌ ಫೋನ 'ಪತ್ತಿ 
ಛೇರಿಂಜ ಪಲ್ಮೊ ಈ ಇಬ್ಬರು ಯಾತ್ರಿಕರಿಗೆ ಯಾವ ತೊಂದರೆಯು ಆಗದಂತೆ ನೋಡಿಕೊಂಡಳು. 
ಸಾಕಾದ ಮಹಂತರಾಜ ಗ್ರಂಥಗಳನ್ನು ನೋಡಲು ಅನುಮತಿ ನೀಡಿದ. ಅತ್ನ್ಲಂತ ಮಹತ ಪೂರ್ಣ 
ಪುಸ್ತಕವೊಂದು ಅಲ್ಲಿ ರಾಹುಲರಿಗೆ ಸಿಕ್ಕಿತು. "ಪ್ರಮಾಣ ವಾರ್ತಿಕ'ದ ಒಂದೂವರೆ ಪರಿಚ್ಛೇದಗಳ ಮೇಲಿ 
ಜ್ಞಾಕರ ಗುಪ್ಪನ ಭಾಷ್ಯ ಅದು-"ವಾರ್ತಿಕಾಲಂಕಾರ". ರಾಹುಲರು ಅದನ್ನು ಬರೆದಿಟ್ರುಕೊಂಡರು. 


— 


68 ರಾಹುಲ ಸಾಂಕೃತ್ಯಾಯನ 


ಸಾಕ್ಕಾದಲ್ಲಿ ಇನ್ನೂ ಅನೇಕ ಸಂಸ್ಕೃತ ಗ್ರಂಥಗಳು ಸಿಕ್ಕಿದರೂ ಅವು ಹೆಚ್ಚೇನೂ ಮಹತ್ವದವಲ್ಲ. 
ಒಂದು ದಿನ ಸಮೀಪದ ಪುರಾತನ ಲಖಂಗ್‌ ವಿಹಾರವನ್ನು ನೋಡಲು ಹೋದರು. ಅಲ್ಲೊಂದು 
ಕೊಠಡಿಯಲ್ಲಿ ಅನೇಕ ಅಮೂಲ್ಯ ಸಂಸ್ಕೃತ ಗ್ರಂಥಗಳು ಇದ್ದವಾದರೂ ಅವುಗಳ ಕುರಿತು ಅಲ್ಲಿನ 
ಅಧಿಕಾರಿಗಳಿಗೇ ಏನೂ ತಿಳಿದಿರಲಿಲ್ಲ. 936ರಲ್ಲ ಮಾಡಿದ ತೃತೀಯ ಟಿಬೇಟ್‌ ಯಾತ್ರೆಯಲ್ಲಿ 
ರಾಹುಲರಿಗೆ ಅವುಗಳ ಸುಳಿವು ದೊರಕಿತು. 

ಈಗ ರಾಹುಲ ಮತ್ತು ಗೇ ಶೇ ಇಬ್ಬರೂ ಭಾರತಕ್ಕೆ ಹೊರಡಬೇಕಿತ್ತು. ನಾಲ್ಕು ಹೇಸರಗತ್ತೆಗಳು 
ಮತ್ತು ಇಬ್ಬರು ಆಳುಗಳ ವ್ಯವಸ್ಥೆಯಾಯಿತು. ]934ರ ಅಕ್ಟೋಬರ್‌ 27ರಂದು ಸಾಕ್ಮಾ ಬಿಟ್ಟರು. 
“ಸಾಕ್ಮಾ ಬಿಡುವಾಗ ನಮಗೆ ಬೇಸರವಾಯಿತು. ಟಿಬೇಟಿನಲ್ಲಿ ಎಂದೂ ಸಿಗದಷ್ಟು ಪ್ರಿಯ ಜನರು ಇಲ್ಲಿ 
ಸಿಕ್ಕಿದ್ದರು. ಈ ಸಲದ ಪ್ರವಾಸದಲ್ಲಷ್ಟೇ ಅಲ್ಲ, ಮತ್ತೆರಡು ಸಲ ನಾನು ಟಿಬೇಟಗೆ ಬಂದಾಗಲೂ ಈ 
ಸ್ನೇಹ ಅದೇ ಬಗೆಯಲ್ಲಿತ್ತು. ಮುಂದಂತೂ ಅಲ್ಲಿ ನಲ್ಪತ್ತಕ್ಕೂ ಮಿಕ್ಕಿ ಸಂಸ್ಕೃತ ಗ್ರಂಥಗಳ ಪತ್ತೆಯಾಗಿ 
ಸಾಕ್ಮಾ ನನ್ನ ಮಟ್ಟಿಗೆ ಒಂದು ತೀರ್ಥಕ್ಷೇತ್ರವಾಗಿ ಬಟ್ಟಿತು”" ಎಂದು ಸಾಕ್ಕಾವನ್ನು ರಾಹುಲರು 
ತಿಯಿಂದ ನೆನೆಯುತ್ತಾರೆ: 
ಹಿಂದಿರುಗುವ ಮಾರ್ಗ ಸುಪರಿಚಿತವಾದದ್ದೇ, ಕಳೆದ ಬಾರಿ ಈ ದಾರಿಯಾಗಿಯೇ ಲಾಸಾ 
ತಲುಪಿದ್ದಪ್ಪೆ ? ಈ ಸಲವೇನು ಛದ್ಮವೇಷದ ಅಗತ್ಯವೂ ಇರಲಿಲ್ಲ, ಸ್ನಾನಗೀನ ಮಾಡದೆ ಗಬ್ಬು 
ಅವಸ್ಥೆಯಲ್ಲಿರಬೇಕಾದ ಅಗತ್ಯವೂ ಇರಲಿಲ್ಲ. ನವೆಂಬರ್‌ ]6ರ ಸೂರ್ಯಾಸ್ತದ ವೇಳೆ 
ಮಹಾಬೋಧಾ (ಕಾಶ್ಮಂಡೂ) ತಲುಪಿ ಮರುದಿನ ಧರ್ಮಾಸಾಹು ಅವರ ಮನೆಗೆ ಹೋದರು. 

ಕಾಠ್ಮಂಡೂನಲ್ಲಿ ಇಬ್ಬರೂ ಹದಿನೇಳು ದಿನವಿದ್ದರು. ಅಲ್ಲ ಪಂಡಿತ ಹೇಮರಾಜ ಶರ್ಮ ಅವರನ್ನು 
ಭೇಟಿ ಮಾಡಿ ಅವರಿಂದ "ಪ್ರಮಾಣ ವಾರ್ತಿಕ'ದ ಭಾಗಗಳ ಫೋಟೋ ಪ್ರತಿ ಪಡೆದರು. 
ಕಾಠ್ಮಂಡೂನಲ್ಲಿನ ಬೌದ್ಧ ವಿಹಾರಗಳಲ್ಲಿ ಸಂಸ್ಕೃತ ಪುಸ್ತಕಗಳ ಕುರಿತಂತೆ ಚರ್ಚೆ ನಡೆಸಿ, ಕೆಲ 
ರಾಜಪುರುಷರನ್ನೂ ಸಂಧಿಸಿ, ಜ್ವರದಲ್ಲಿಯೇ ರಾಹುಲರು ಕಾಠ್ಮಂಡೂ ಬಿಟ್ಟು ದಶಂಬರ 5ರಂದು 
ಪಾಟ್ನಾ ಸೇರಿ ಜೈಸ್ವಾಲರ ಮನೆ ತಲುಪಿದರು. 

ಮತ್ತೆ ನಾಲ್ಕು ತಿಂಗಳು (935 ಎಪ್ರಿಲ್‌ 2ರ ತನಕ) ಭಾರತದಲ್ಲೇ ಇದ್ದ ಅವಧಿಯ ಮಹತ್ವದ 
ಘಟನೆಗಳೆಂದರೆ: ಪಾಟ್ನಾದಲ್ಲಿ ಟಾನ್ನೆಲ್ಸ್‌ ಆಪರೇಶನ್‌, ಪ್ರಯಾಗದಲ್ಲಿ ಡಾ. ಬದರೀನಾಥ ಪ್ರಸಾದರ 
ಮನೆಯಲ್ಲಿದ್ದುಕೊಂಡು "ವಾದನ್ಮಾಯ' ಮತ್ತು "ಸಾಮ್ಮವಾದ ಹೀ ಕ್ಕೋಂ?' ಪುಸ್ತಕಗಳ ಮುದ್ರಣ 
ವ್ಯವಸ್ಥೆ, ಪ್ರಯಾಗದಲ್ಲಿಯೇ ಪಂಡಿತ ಅವಧ ಉಪಧ್ಯಾಯರನ್ನು ಗಣಿತ ಸಂಬಂಧ ಸಂಶೋಧನೆಗಾಗಿ 
ಯೂರೋಪಿಗೆ ಕಳಿಸುವ ಏರ್ಪಾಟು ಮಾಡಿದ್ದು, ನಲ್ಪತ್ತೆರಡನೆಯ ವಯಸ್ಸಿಗೆ ಕನ್ನಡಕ, ಅಮೆರಿಕಾದ 
ಪತ್ರಿಕೆ "ಎಶಿಯಾ'ಕಾಗಿ ಟಿಬೇಟಿಯನ್‌ ಚಿತ್ರಕಲೆಯ ಮೇಲೆ ಲೇಖನ, ಕೆಲ ಬೌದ್ದ ಕ್ಷೇತ್ರಗಳ ಯಾತ್ರೆ, 
ಪ್ರಥಮ ಟಾಕೀ ಸಿನೆಮಾ "ಚಂಡೀದಾಸ' ವೀಕ್ಷಣೆ. ಆ ಚಿತ್ರ ಏನೇನೂ ಇಷ್ಟವಾಗಲಿಲ್ಲ. ಇದಕ್ಕೂ 
" ಪೂರ್ವದಲ್ಲಿ 930ರಲ್ಲಿ ಕೇವಲ ಒಂದು ಇಂಗ್ಲಿಷ್‌ ಸಿನೆಮಾ ನೋಡಿದ್ದರು: ಆದರದು ಮೂಕಿ ಸಿನೆಮಾ. 
I935 ಮಾರ್ಚ್‌ 28ರಂದು ಜಪಾನು ಪ್ರವಾಸಕ್ಕಾಗಿ ಕಲ್ಪತ್ತಾಕ್ಕೆ ಹೋದರು. ಗೇಶೇ ಧರ್ಮವರ್ಧನರು 
ಡಾರ್ಜಿಲಿಂಗಿಗೆ ತೆರಳಿದ್ದರು. ಪೆನಾಂಗ್‌ವರೆಗೆ ರಾಹುಲರ ಜೊತೆ ಹೊರಟವರು ಭಿಕ್ಷು ಜಗದೀಶ 
ಕಾಶ್ಯಪ. 


2) A ew 


(E> 


ಏಶಿಯಾದ ಮಹಾಯಾತ್ರೆ 


ಎದುರು ಏಶಿಯೂ ನಕ್ಷೆ ತಜದಿಟ್ಟುಕೊಳ್ಳಿ. ನಲ್ವತ್ತೆರಡು ವರ್ಷ ಪ್ರಾಯದ ಪೀತ ವಸ್ತ್ರಧಾರಿಯಾದ ಒಬ್ಬ 
ಬೌದ್ದ ಭಿಕ್ಷು ಒಂದು ದಿನ ಕಲ್ಪತ್ರೆಯಲ್ಲಿ ಹಡಗು ಏರಿದವ ರಂಗೂನ್‌ ತಲುಪಿ ಅಲ್ಲಿಂದ 
ಪೆನಾಂಗ್‌ನಲ್ಲಿಳಿದು, ಮತ್ತೆ ಸಿಂಗಾಪುರದಲ್ಲಿ ಹಡಗು ಹತ್ತಿ ಹಾಂಕಾಂಗ್‌ ಮತ್ತು ಶಂಘ್ಕ್ಮಾ ಹಾದು 
ಜಪಾನು ತಲುಪಿದ. ಸುಮಾರು ಮೂರು ತಿಂಗಳು ಜಪಾನಿನಲ್ಲಿದ್ದು ಅಲ್ಲಿನ ಶಹರೀ ಮತ್ತು ಗ್ರಾಮೀಣ 
ಸಂಸ್ಕೃತಿಯ ಅಧ್ಯಯನ ಮಾಡಿದ್ದ ಮಠ-ಮಂದಿರಗಳ ದರ್ಶನ ಮಾಡಿದ್ದ ಜಪಾನಿನ ಬೌದ್ದ 
ವಿದ್ವಾಂಸರನ್ನು ಭೇಟಿಯಾದ. 

ಭಾರತ ಬಿಡುವಾಗ ಆ ಭಿಕ್ಷು-ಯಾತ್ರಿಯ ಬಳಿ ಜಪಾನು ತಲುಪುವಷ್ಟು ಮಾತ್ರ ಹಣವಿತ್ತು. 
ಇನ್ನೊಂದಿಷ್ಟು ಹಣದ ವ್ಯವಸ್ಥೆಯಾಗಿ ಆತ ಕೊರಿಯಾಕ್ಕೆ, ಮಂಚೂರಿಯೂಕ್ಕೆ ಹೋದ. ಅಲ್ಲಿಂದ 
ಮುಂದೆ ಸೈಬೀರಿಯಾದ ಪ್ರಸಿದ್ದವಾದ ದೀರ್ಫ ರೈಲು ಮಾರ್ಗದಲ್ಲಿ ಒಂದು ವಾರ ಕಾಲ ಪಯಣಿಸಿ 
ಮಾಸ್ಟೋ ತಲುಪಿದ. ಲೆನಿನ್‌ಗ್ರಾಡ್‌ಗೆ ಹೋಗಲು ಅನುಮತಿ ಸಿಗದೆ ರೈಲಿನಲ್ಲೇ ಬಾಕೂಗೆ ತೆರಳಿ, 
ಹಡಗನ್ನೇರಿ ಕ್ಯಾಸ್ತಿಯನ್‌ ಸಮುದ್ರ ದಾಟಿಕೊಂಡು ಇರಾನಿನ ಪ್ರಸಿದ್ಧ ನಗರಗಳ ಪ್ರವಾಸ ಕೈಕೊಂಡ. 
ಬಲೂಚಿಸ್ತಾನದ ಅತ್ಯಂತ ದುರ್ಗಮ ಮಾರ್ಗವಾಗಿ, ಸ್ವದೇಶಕ್ಕೆ ಹಿಂತಿರುಗಿದ. 

-ಇದು ರಾಹುಲ ಸಾಂಕೃತ್ಯಾಯನರ ಏಶಿಯಾದ ಮಹಾಯಾತ್ರೆ. ಒಂದು ರೀತಿಯಲ್ಲಿ ಏಶಿಯಾದ 
ಸುತ್ತ ಹಾಕಿದ ದೊಡ್ಡ ಪ್ರದಕ್ಷಿಣೆ. ಹೊರಟಿದ್ದು ಆಗ್ನೇಯ ಭಾರತದಿಂದ, ಹಿಂದಿರುಗಿದ್ದು ವಾಯವ್ಯ 
ಭಾರತದ ಮೂಲಕ. ಸಾಧಾರಣ ಆರೂವರೆ ತಿಂಗಳ ಈ ಮಹಾಯಾತ್ರೆಯಲ್ಲಿ ರಾಹುಲರಿಗೆ ಅನೇಕ 
ಕಡೆ ಅನೇಕ ವ್ಯಕ್ತಿಗಳ ಸ್ನೇಹ ಸೌಹಾರ್ದದ ಲಾಭವಾಯಿತು. ಇರಾನ್‌ ಹಾಗೂ ಬಲೂಚಿಸ್ತಾನದ 
ಕೆಲವೆಡೆಗಳಲ್ಲಿ ಅಷ್ಟೇ ಕಷ್ಟಗಳನ್ನೂ ಸಹಿಸಬೇಕಾಗಿ ಬಂತು. ಸುಮಾರು ಇನ್ನೂರು ದಿನಗಳ ಈ ಸಮಗ್ರ 
ಯಾತ್ರೆಯುದ್ದಕ್ಕೂ ಅಧ್ಯಯನ ಹಾಗೂ ಬರವಣಿಗೆ ತಡೆಯಿಲ್ಲದೆ ಸಾಗುತ್ತಲೇ ಇತ್ತು. ರಾಹುಲರಿಗಿಂತ 
ಮೊದಲಾಗಲೀ ನಂತರವಾಗಲೀ ಇಷ್ಟು ದೊಡ್ಡ ಸುತ್ತಿನ ಏಷ್ಕಾ ಪ್ರವಾಸವನ್ನು ಬೇರೆ ಯಾವುದೇ 
ಸಂಚಾರಿ ಕೈಗೊಂಡಿದ್ದುಂಟೆ ? 

I935ರ ಎಪ್ರಿಲ್‌ 2ರಂಮ, ರಾಹುಲರು ಕಲ್ಕತ್ತಾದಿಂದ "ಗಂಗಾಸಾಗರ” ಹಡಗನ್ನೇರಿ 
ಹೊರಟರು. ಜೊತೆಗಿದ್ದ ಜಗದೀಶ ಕಾಶ್ಯಪರು ಪೆನಾಂಗ್‌ನಲ್ಲಿ ಇಳಿಯುವವರು. ವಿಶ್ವವದ್ಯಾಲಯದ 
ಶಿಕ್ಷಣ ಫೂರ್ತಿಯಾದ ಬಳಿಕ 933ರಲ್ಲಿ ಕಾಶ್ಯಪ್‌ ರಾಹುಲ್‌ಜೀಯ ಸಂಪರ್ಕಕ್ಕೆ ಬಂದಿದ್ದರು. 
ರಾಹುಲರು ಅವರಿಗೆ ಪಾಲಿಭಾಷೆ ಮತ್ತು ಸಾಹಿತ್ಯಾಧ್ಯಯನಕ್ಕಾಗಿ ವಿದ್ಯಾಲಂಕಾರ ವಿಹಾರಕ್ಕೆ 
ಕಳಿಸಿದ್ದರು. ಅಲ್ಲಿ ಅವರು ಬೌದ್ದ ಭಿಕ್ಷುವಾದರು. ರಾಹುಲರ ಗುರುಬಂಧುವಾದರು. ಶ್ರೀಲಂಕೆಯಲ್ಲಿ 
ಅಧ್ಯಯನ ಮುಗಿಸಿ ಈಗ ರಾಹುಲರ ಜೊತೆ ಪೆನಾಂಗ್‌ ತನಕ ಹೊರಟಿದ್ದರು. 


70 ರಾಹುಲ ಸಾಂಕೃತ್ಯಾಯನ 


ಡೆಕ್‌ ಪಯಣಿಗರಾದ ಈ ಇಬ್ಬರು ಭಕ್ಷುಗಳಿಗೆ ರಂಗೂನ್‌ವರೆಗಿನ ಸಮುದ್ರಯಾನದಲ್ಲಿ ಕಷ್ಟ 
ಸಾಕಷ್ಟಾಯಿತು. ರಂಗೂನ್‌ನಲ್ಲಿ ಐದು ದಿನಗಳ ಕಾಲ ಹಡಗು ತಂಗಿತು. ಹಾಗಾಗಿ ಟ್ವಿನು ಹತ್ತಿ 
ಉತ್ತರದ ಕಡೆ ಪಯಣಿಸಿ ಬರ್ಮಾದ ಪುರಾತನ ಸ್ಥಳಗಳಾದ ಅಮರಪುರ ಮತ್ತು ಆವಾಗಳಿಗೆ ಹೋಗಿ 
ಅಲ್ಲಿನ ಭಗ್ಗಾವಶೇಷಗಳನ್ನು ನೋಡಿದರು. ರಂಗೂನಿಗೆ ಹಿಂದಿರುಗಿ ಅಲ್ಲಿನ ಹಿಂದೀ ವಾರ್ಷಿಕ 
ಉತ್ಸವದಲ್ಲಿ ಭಾಗವಹಿಸಿ ಭಾಷಣವನ್ನು ನೀಡಿದರು. 

ಮತ್ತೆ ಹಡಗು ಪ್ರಯಾಣ ಮುಂದುವರಿದು ಏಪ್ರಿಲ್‌ 4ರಂದು ಪೆನಾಂಗ್‌ ತಲುಪಿದರು. ಆಲ್ಲಿ 
ಬುದ್ಧಿಸ್ಟ್‌ ಎಸೋಸಿಯೇಶನ್‌ನ ಸುಂದರ ಮಂದಿರ-ವಿಹಾರವಿತ್ತು. ಕಾಶ್ಯಪರು ಉಳಿಯಬೇಕಾದ 
ಜಾಗ ಅದೇ. ರಾಹುಲರು ಅಲ್ಲಿಂದ ಮುಂದೆ ಟ್ರಿನಿನಲ್ಲಿ ಸಿಂಗಾಫೆರ ತಲುಪಿದರು. ಈ 
ದ್ವೀಪ-ನಗರಿಯ ಮುಖ್ಯ ಪ್ರದೇಶಗಳನ್ನೆಲ್ಲ ನೋಡಿ ಅಲ್ಲಿಂದ ಏಪ್ರಿಲ್‌ 2]ರಂದು (I935) 
"ಅನ್ಕೊಮಾರು' ಹಡಗಿನಲ್ಲಿ ಜಪಾನಿಗೆ ಹೊರಟರು. ಈಗವರು ಏಕಾಂಗಿ. "ವಾದನ್ಮಾಯ'ದ ಪ್ರೂಫ್‌ 
ಜೊತೆಗಿತ್ತು. ಜಪಾನ್‌ ಕುರಿತ ಪುಸ್ತಕಗಳ ಓದು ಕೂಡ ಸಾಗಿತ್ತು. 

ಏಳನೆಯ ದಿನ ಹಡಗು ಹಾಂಗ್‌ಕಾಂಗ್‌ ತಲುಪಿತು. ರಾಹುಲರು ಕೆಳಗಿಳಿದು ಟ್ಯಾಕ್ಷಿಯಲ್ಲಿದ್ದೀಪದ 
ಸುತ್ತ ತಿರುಗಾಡಿ ಬಂದರು. ಅಲ್ಲಿಂದ ಆರು ದಿನಕ್ಕೆ ಶಾಂಘ್ಯಾ ತೀರ ಸೇರಿದ ರಾಹುಲರು ಚೀನದ ಈ 
ಬ್ರಹತ್‌ ನಗರವನ್ನು ವೀಕ್ಷಿಸಿದರು. ಮುನ್ನಡೆಯಿತು ಹಡಗು, ಮೇ 3ರಂದು ಎರಡೂ ಕಡೆ ಜಪಾನೀ 
ನೆಲ ಕಾಣತೊಡಗಿತು. ಬಲಕ್ಕೆ ಕ್ಯೂಶೂ ದ್ವೀಪ. ಎಡಕ್ಕೆ ಹೋನ್ಕೂ ದ್ವೀಪ. ಒಂದು ಫಯರ್‌ ಬೋಟಿನಲ್ಲಿ 
ಡಾಕ್ಟರು ಮತ್ತು ಇನ್ನಿತರ ಕೆಲ ಅಧಿಕಾರಿಗಳು ಹಡಗಿನೊಳೆಗೆ ಬಂದರು. ಪ್ರವಾಸದ ಗುರಿ ಕೇಳಿದರೆ 
"ನಾನೊಬ್ಬ ಬೌದ್ದ ಭಿಕ್ಷು. ನಿಮ್ಮ ಬೌದ್ದ ದೇಶದ ಅಧ್ಯಯನಕ್ಕೆ ಬಂದಿದ್ದೇನೆ" ಎಂದು ಉತ್ತರಿಸಿದರು 
ರಾಹುಲಜೀ. ಯೋಕೋಹಾಮಾ ತನಕ ಹಡಗಿನ ಟಿಕೆಟ್‌ ಆಗಿತ್ತು. ಕೋಬೇ ಬಂದರಿನಲ್ಲಿ ನಾಲ್ಕು ದಿನ 
ತಂಗಿದಾಗ ಒಸಾಕಾ ಮುಂತಾದ ಆಸುಪಾಸಿನ ನಗರಗಳನ್ನು ಐತಿಹಾಸಿಕ ಸ್ಥಳಗಳನ್ನು ನೋಡಿದರು. 
ಸಮೀಪದ ಹೊರಿಯೋಜೀ ಬೌದ್ದ ಮಂದಿರ ನೋಡಿ ಬಂದರು. ಇದು ಜಪಾನಿನ ಅತಿ ಪುರಾತನ 
ವಿಹಾರ. ಇಲ್ಲಿನ ಅತಿ ಪ್ರರಾತನ ದೇಗುಲ ಕ್ರಿ.ಶ.ಆರನೇ ಶತಮಾನದ್ದು. ಪ್ರಧಾನ ದೇಗುಲದ ಗೋಡೆಯ 
ಮೇಲೆ ಅಜಂತಾ < ६०४० ಚಿತ್ರಗಳಿವೆ. ಹರ್ಷಕಾಲೀನ ಮೋಡಿ ಅಕ್ಷರಗಳ ಪೂರ್ಣ ವರ್ಣಮಾಲೆಯಿ 
ರುವ ಭಾರತೀಯ ಹಸ್ತಲಿಪಿಯೊಂದು ಇಲ್ಲಿ ಸುರಕ್ಷಿತವಾಗಿದೆ. 

ಕ್ಕೋಟೋ ನಗರದಲ್ಲಿನ ವಿಶಾಲವಾದ ಹಿಗಾಶೀ ಹೋಂಗ್‌ ಗನಜೀ ಮಂದಿರವನ್ನು ನೋಡಿದರು. 
ಅಲ್ಲಿನ ಓತಾನಿ ಯುನಿವರ್ಸಿಟಿಗೆ ಹೋದರು. ಪ್ರಸಿದ್ಧ ಬೌದ್ದ ವಿದ್ವಾಂಸ ಡಾ। ಸುಜುಕಿ ಅವರು ಮನೆಗೆ 
ಹೋದರೆ ಅವರಿರಲಿಲ್ಲ. ಅವರನ್ನು ಶ್ರೀಮತಿ ಸುಜುಕಿ ಸ್ವಾಗತಿಸಿದರು. 

ಹಡಗು ಮೇ 0 (I935)ರಂದು ಯೋಕೋಹಾಮಾ ಬಂದರು ತಲುಪಿತು. ಅಲ್ಲಿಂದ ಅವರು 
ಇಲೆಕ್ರಿಕ್‌ ಟ್ರಿನು ಹಿಡಿದು ಟೋಕಿಯೋಗೆ ಹೋದರು. 932ರಲ್ಲಿ'ಬರ್ಲಿನ್‌ನಲ್ಲಿ ಜಪಾನಿನ ಶ್ರೀ 
ಸಕಾಕೀಬಾರ ಅವರ ಪರಿಚಯವಾಗಿತ್ತು. ಟೋಕಿಯೋಕ್ಕೆ ಬಂದಾಗ ತಮ್ಮಲ್ಲುಳಿಯಲು ಅವರು 
ಆಮಂತ್ರಣ ನೀಡಿದ್ದರು. ರಾಹುಲರು ಅವರಲ್ಲಿಗೆ ಹೋದರು. ಜೂನ್‌ 26ರ ವರೆಗೆ ಟೋಕಿಯೋದಲ್ಲಿ 
ಸಕಾಕೀಬಾರಾ ಅವರೊಂದಿಗೇ ಉಳಿದುಕೊಂಡರು. ಸಕಾಕಿಬಾರಾ ರಾಹುಲರ ಆರಾಮಕ್ಕಾಗಿ ತುಂಬ 
ಕಾಳಜಿ ವಹಿಸಿದರು. 


ಏಶಿಯಾದ ಮಹಾಯತ್ರೆ 7 


ಟೋಕಿಯೋದಲ್ಲಿ ಇದ್ದಷ್ಟು ಕಾಲವೂ ವಿದ್ವಾಂಸರನ್ನು ಕಾಣುವುದು, ವಿದ್ಯಾಸಂಸ್ಥೆಗಳಿಗೆ ಭೇಟಿ, 
ಇತ್ಯಾದಿಗಳಲ್ಲೇ ಕಳೆದುಹೋಯಿತು. ಜಪಾನಿನ ಪ್ರೊ. ಇನೋಯೆ, ನಾಗಾಯೀ, ಕಾವಾಗೂಚೇ, 
ಕೆಮೂರಾ, ವತನಬೇ, ತಾಕೇದಾ ಮುಂತಾದ ಬೌದ್ಧ ಏದಾಂಸರ ಭೇಟಿಯಾಯಿತು. ಕಾವಾಗೂಚೇ 
ಅವರ ಟಿಬೆಟ್‌ ಪ್ರವಾಸಕಥನವನ್ನು ರಾಹುಲರು ಮೊದಲೇ ಓದಿಕೊಂಡಿದ್ದರು ಕಿಮೂರಾ 
ಟೋಕಿಯೋದಲ್ಲಿ 02.26 ಬೌದ್ದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿದ್ದರು. 

ರಾಹುಲರ ಈ ಅಲಿಮೂರಿ ಬದುಕಿನಿಂದಾದ ಒಂದು ಒಳ್ಳೆಯದೆಂದರೆ ಅವರು ಸ್ಥಳೀಯ 
ರೀತಿ-ರಿವಾಜುಗಳೊಂದಿಗೆ ಸಹಜವಾಗಿ ಹೊಂದಿಕೊಂಡು ಬಿಡುತ್ತಿದ್ದರು. ಹಡಗಿನಲ್ಲಿಯೇ ಅವರು 
ಪೆನ್ನಿಲಿನಂತಹ ಎರಡು ಕಡ್ಡಿಗಳಿಂದ ತಿಂಡಿ ತಿನ್ನುವ ಅಭ್ಯಾಸ ಆರಂಭಿಸಿದ್ದರು. ಇದರಿಂದಾಗಿ ಜಪಾನಿ 
ನಮೂನೆಯ ಭೋಜನ ಕ್ರಮಕ್ಕೆ ಬೇಗನೇ ಒಗಿಕೊಳ್ಳಲು ಸಾಧ್ಯವಾಯಿತು. ಅವರ ಅಭಿಪ್ರಾಯದಲ್ಲಿ 
"ಊಟ ಮತ್ತು ಸಂಗೀತದ ರುಚಿ" ಹುಟ್ಟುವುದೇ ಹೆಚ್ಚಾಗಿ ಅಭ್ಯಾಸದಿಂದ. 

ಟೋಕಿಯೋದ ನಗರ ಸಂಸ್ಕೃತಿಯನ್ನು ಕಂಡರಿತ ಮೇಲಿ ರಾಹುಲರಿಗೆ ಜಪಾನಿನ ಗ್ರಾಮೀಣ 
ಬದುಕು ನೋಡಬೇಕೆಂದೆನಿಸಿತು. ದ್ವೃತೀಯ ಟಿಬೆಟ್‌ ಪ್ರವಾಸದ ಸಮಯ ಕಾಲಿಂಪೋಂಜನಲ್ಲಿ 
ಅವರಿಗೆ ಜಪಾನಿ ಬೌದ್ದ ವಿದ್ವಾಂಸ ಬ್ಯೋದೋ ಅವರ ಪರಿಚಯವಾಗಿತ್ತು. ಬ್ಯೋದೋ 
ರಾಹುಲರನ್ನು ತನ್ನ ಹಳ್ಳಿ ನಿತ್ತಾಕ್ಕೆ ಬಂದಿರುವಂತೆ ಒತ್ತಾಯಿಸಿದರೆ. ನಿತ್ತಾದಲ್ಲಿ ಬ್ಯೋದೋ 
ಕುಟುಂಬದ ತುಂಬ ರಮಣೀಯ ಹಾಗೂ ಪ್ರಶಾಂತವಾದ ದೇಗುಲ ನಿವಾಸದಲ್ಲಿ ಅವರು ಸುಮಾರು 
ಒಂದೂವರೆ ತಿಂಗಳು ಉಳಿದುಕೊಂಡರು. 

ಬ್ಯೋದೋ ಕುಟುಂಬ ಬೌದ್ದ ಪ್ರುರೋಹಿತರದು. ಅವರು ಸಂಸ್ಕೃತವನ್ನೂ ತಿಳಿದಿದ್ದರು. 
ರಾಹುಲರ ಹೆಚ್ಚನ ಸಮಯವೆಲ್ಲ "ದೀರ್ಫ್ವನಿಕಾಯ'ದ ಹಿಂದೀ ಅನುವಾದ ಮಾಡುವುದರಲ್ಲಿ 
ಹಾಗೂ ಪ್ರೂಫ್‌ ನೋಡುವುದರಲ್ಲಿ ಕಳೆದು ಹೋಗುತ್ತಿತ್ತು. ಉಳಿದ ಸಮಯದಲ್ಲಿ ಅವರು ಅಲ್ಲಿನ 
ಗ್ರಾಮೀಣ ಜನಜೀವನವನ್ನರಿಯಲು ಪ್ರಯತ್ನಿಸುತ್ತಿದ್ದರು. ಒಂದು ದಿನ ಜಪಾನಿನಲ್ಲಿ ಬಲು ದೊಡ್ಡ 
ಸಂಸ್ಕೃತ ಪಂಡಿತ ವೋಗಿಹಾರಾ ಅವರನ್ನೂ ಭೇಟಿ ಮಾಡಿ ಬಂದರು. 

ಜಪಾನೀಯರು ಹಿಮಾಲಯದ ದೇವದಾರುವಿನ ಸೌಂದರ್ಯಕ್ಕೆ ಮುಗ್ದರಾಗುತ್ತಾರೆ. ಅಲ್ಲಿ 
ನಿತ್ತಾದಲ್ಲಿಯೂ ಹಿಮಾಲಯದಿಂದ ತಂದ ದೇವದಾರು ಗಿಡಗಳು ಮಾರಟಕ್ಕಿದ್ದುವು. ನಿತ್ತಾ ಬಿಡುವ 
ಮೊದಲು ತಮ್ಮ ಮಂದಿರದೆದುರು ರಾಹುಲರು ನೆನಪಿಗಾಗಿ ಒಂದು ದೇವದಾರು ಗಿಡ ನೆಡಬೇಕೆಂದು 
ಬ್ಯೋದೋ ಒತ್ತಾಯಿಸಿದರು. ಈ ಕುರಿತು ರಾಹುಲರು ಟಿಪ್ಪಣಿ ಬರೆಯುತ್ತಾರೆ. "ಸ್ಫೃತಿಯಲ್ಲಿ ನನಗೆ 
ಅಂತಹ ವಿಶ್ವಾಸವೇನಿಲ್ಲ. ಆದರೆ ಹತ್ತಾರು ಪೀಳಿಗೆಗಳಿಗಾಗಿ ಒಂದು ಸುಂದರ ವಸ್ತು ಬಿಟ್ಟು ಹೋಗಲು 
ಮನಸ್ಸಿಗೆ ತುಂಬ ಸಂತೋಷವಾಗುತ್ತದೆ."' ರಾಹುಲರು ಟೋಕಿಯೋಗೆ ಹಿಂದಿರುಗಿದರು. 
ಸಕಾಕೀಬಾರಾ ಅವರನ್ನೂ ಜೊತೆ ಮಾಡಿಕೊಂಡು ಪುನಃ ಒಂದು ವಾರ ಕಾಲ ಕ್ಯೋಟೋ, 
ನಾರಾಗಳನ್ನು ಸುತ್ತಿ ಬಂದರು. ಸಕಾಕೀ ಬಾರಾ ಅವರಿಂದ ಬೀಳೊಳುವಾಗ ರಾಹುಲರಿಗೆ 
ತುಲಸೀದಾಸರ ಚೌಪದಿ ಸೆನಪಾಯಿತು, "ಬಿಛುರತ ಏಕ ಪ್ರಾಣ ಹರಿ ಲೇಯೀ', ಅಲ್ಲಿಂದ 
ಏಕಾಂಗಿಯಾಗಿ ಕೋಯಾಸಾನ್‌'ಗೆ ತೆರಳಿದರು 

ಹಿಮಾಲಯ ಪರ್ವತವನ್ನು ನೆನಪಿಸುವ ಕೋಯಾಸಾನ್‌ನ ಸೌಂದರ್ಯಕ್ಕೆ ರಾಹುಲರು ಮಾರು 
ಹೋದರು. "ನಾನೆಲ್ಲೋ ದೂರ ದೇಶಕ್ಕೆ ಬಂದಿದ್ದೇನೆಂತ ಅನಿಸುತ್ತಲೇ ಇಲ್ಲ" ಎಂದು ಅವರು 


72 ರಾಹುಲ ಸಾಂಕೃತ್ಯಾಯನ 


ಬರೆದಿದ್ದಾರೆ. ಕೋಯಾಸಾನ್‌ನ ಸಂಗ್ರಹಾಲಯ, ಬೌದ್ದ ಸಂಸ್ಥೆಗಳಿಗೆ ಭೇಟಿ ನೀಡಿದ್ದಲ್ಲದೆ 
ವದ್ದಾಂಸರನ್ನೂ ಕಂಡು ಬಂದರು. 

“ಹೋದ ದಾರಿಯಲ್ಲೇ ಹಿಂತಿರುಗುವುದಲ್ಲ' ಎಂಬುದು ರಾಹುಲರ ಸಂಚಾರಿ ಬದುಕಿನ ನಿಯಮ. 
ಅವರು ಮಂಚೂರಿಯಾ ಹಾದೂ ಸೋವಿಯತ್‌ ರಷ್ಯಾಕ್ಕೆ ಹೋಗಲು ಬಯಸುತ್ತಿದ್ದರು. ಯುರೋಪಿಗೆ 
ಹೋದಾಗ (932) ಅಲ್ಲಿಂದ ರಷ್ಯಾಕ್ಕೆ ಹೋಗಲು ಪ್ರಯತ್ನಿಸಿದ್ದರೂ ಅದು ಕೈಗೂಡಿರಲಿಲ್ಲ. ಈ ಸಲ 
ರಷ್ಯಾ ಮಾರ್ಗವಾಗಿ ಸ್ವದೇಶಕ್ಕೆ ಹಿಂದಿರುಗಲು ಹಣ ಸಾಕಪ್ಪಿರಲಿಲ್ಲ. ಇದೇ ವೇಳೆ ಅಮೆರಿಕಾದ ಪತ್ರಿಕೆ 
"ಎಶಿಯಾ'ಕ್ಕೆ ಟಿಬೇಟಿನ ಚಿತ್ರಕಲೆಯ ಕುರಿತು ರಾಹುಲರು ಬರೆದುಕೊಟ್ಟ ಲೇಖನಕ್ಕೆ ಎಂಭತ್ತು ಡಾಲರ್‌ 
(ಮುನ್ನೂರು ರುಪಾಯಿ) ಸಂಭಾವನೆ ಬಂತು. ಭಾರತದಿಂದ ಆನಂದಜೀ ಕೂಡ ಸುಮಾರು ಅಷ್ಟೇ 
ಹಣ ಕಳಿಸಿದ್ದು, ಅದೂ ಬಂತು. ರಷ್ಯಾಕ್ಕೆ ಹೋಗುವುದು ನಿಶ್ಚಯವಾಯಿತು. ಆಗ ಕೊರಿಯಾದಲ್ಲಿ 
ಜಪಾನೀ ಆಡಳಿತವಿದ್ದುದರಿಂದ ಅಲ್ಲಿಗೆ ಹೋಗಲು ಯಾವ ಅಡ್ಡಿ ಆತಂಕಗಳಿರಲಿಲ್ಲ. 

ಆಗಸ್ಟ್‌ 9. (935)ರಂದು ಹಡಗು ಹತ್ತಿ ಒಂಭತ್ತು ಗಂಟೆಯ ಸಮುದ್ರ ಯಾನದ ಬಳಿಕ 
ರಾಹುಲರು ಕೊರಿಯಾದ ಫೂಸಾನ್‌ ಬಂದರು ತಲುಪಿಕೊಂಡರು. ಅಲ್ಲಿಂದ ರೈಲು ಹಿಡಿದು 
ರಾಜಧಾನಿ ಕೆಈಜೋಗೆ ಹೋಗಿ ಹೀಗಾಶೀ ದೇವಾಲಯಕ್ಕೆ ತೆರಳಿದರು. ಮರುದಿನ ಅಲ್ಲಿನ 
ಧರ್ಮಗುರುಗಳೊಂದಿಗೆ ಕೊಜಶಾನ್‌ (ವಜ್ರ ಪರ್ವತ) ನೋಡಲು ಹೊರಟರು. ಅವರ 
ಆಗಮನದಿಂದ ಏಳೆಂಟು ಶತಮಾನಗಳ 80९57 ಅವಧಿಯ ಬಳಿಕ ಭಾರತೀಯ ಭಕ್ಷುವೊಬ್ಬ 
ರಾಹುಲರ ರೂಪದಲ್ಲಿ ಕೊರಿಯಾಕ್ಕೆ ಆಗಮಿಸಿದಂತಾಯಿತು. 

ಕೊಜಿಶಾನ್‌ ಪರ್ವತ ಕ್ಷೇತ್ರದ ಶಿಖರಗಳನ್ನು, ಬೌದ್ದ ವಿಹಾರಗಳನ್ನೆಲ್ಲ ನೋಡುತ್ತ ಕೆಕಜೊಗೆ 
(ಸಿಯೋಲ್‌) ಹೋಗಿ ನಗರ ದರ್ಶನ ಮಾಡಿ ಪುನಃ ರೈಲಿನಲ್ಲಿ ಕೊರಿಯಾ ಗಡಿ ದಾಟಿ 
ಮಂಚೂರಿಯಾದ ರಾಜಧಾನಿ ಮುಕ್ತನ್‌ (ಶೇನ್‌ಯಾಜ)ಗೆ. ಅಲ್ಲಿಯೂ ಬೌದ್ದ ವಿಹಾರಗಳನ್ನು 
ನೋಡಿ, ಒಂದು ಲಾಮಾ ಮಂದಿರದಲ್ಲಿ ಮಂಗೋಲ ಭಿಕ್ಷುಗಳನ್ನು ಭೇಟಿ ಮಾಡಿ ಮತ್ತೆ ರೈಲು ಹಿಡಿದು 
ಸಿಬಕಿಜ ಮತ್ತು ಹರ್‌ಬಿನ್‌ಗೆ. ಅಲ್ಲನ ಬೌದ್ದ ಮಠಗಳಲ್ಲಿ ಭಾರತೀಯ ಭಿಕ್ಷುಗಳು ಸಂಭ್ರಮದಿಂದ 
ಸ್ವಾಗತಿಸಿದರು. ಆಗಸ್ಟ್‌ 28ರಂದು ಮಂಚೂರಿಯಾದ ಕೊನೆಯ ಸ್ಟೇಶನ್‌ ಮಂಚೂಲಿಗೆ. ಇನ್ನು 
ಮುಂದಿನದು ಮಾಸ್ಕೋ ವರೆಗಿನ 08647 ಪ್ರಯಾಣ. ಬೇರೆ ಟ್ರೈನು ಹಿಡಿಯಬೇಕು. ಸೈಬೀರಿಯಾದ 
ಚಳಿಗೆ ಮುನ್ನೆಚ್ಚರಿಕೆಯಾಗಿ ಬೇರೆ ಬಟ್ಟಿಗಳನ್ನು, ಒಂದು ಓವರ್‌ಕೋಟನ್ನೂ ಖರೀದಿಸಿದರು. ಭಿಕ್ಷು 
ಉಡುಗೆ ಸಧ್ಯಕ್ಕೆ ಪೆಟಿಗೆ ಸೇರಿತು. 

ಮಂಚೂಲಿಯಿಂದ ಆಗಸ್ಟ್‌ 29ರಂದು (935)ರಂದು ರೈಲು ಹೊರಟಿತು. ಮಾಸ್ಕೋ ತನಕ 
ಒಂದು ವಾರದ ಪ್ರಯಾಣ. ಸೋವಿಯತ್‌ ದೇಶದ ಮೊದಲ ಸ್ಟೇಶನ್ನಿನಲ್ಲಿ ಸಾಮಾನುಗಳ ತಪಾಸಣೆ 
ಮಾಡಿದ್ದಲ್ಲದೆ, ವೀಸಾದ ಅವಧಿ ಹೆಚ್ಚಿಸಿದರು. ರಾಹುಲರ ರೋಲ್‌ಫ್ಲೆಕ್ಟ್‌ ಕೆಮರಾವನ್ನು ಕಟ್ಟಿ ಅದರ 
ಮೇಲೆ ಸೀಲು ಹಾಕಿದರು. 

ಸೆಪ್ಪೆಂಬರ್‌ 4ರ ನಡುರಾತ್ರಿ ರೈಲು ಮಾಸ್ಟೋ ತಲುಪಿತು. ಮಾಸ್ಕೋದಲ್ಲಿ ಡಾಲರನ್ನು ರಶ್ಯನ್‌ 
ಕರೆನ್ಸಿಗೆ ಬದಲಿಸಿಕೊಳ್ಳಲು ಬಿಡುವಾಗಲೇ ಇಲ್ಲ. ಹಾಗಾಗಿ ಊಟ ಪಾನೀಯಕ್ಕೆ ಬೇಕಾದ ಸಾಮಗ್ರಿ 
ಕೊಳ್ಳಲು ಕೂಡ ಹತ್ತಿರ ರಷ್ಯನ್‌ ಹಣದ ಬಿಡಿಗಾಸೂ ಇರಲಿಲ್ಲ. ಒಳ್ಳೆಯ ಸಹ ಪ್ರಯಾಣಿಕರು 


ಏಶಿಯಾದ ಮಹಾಯಾತ್ರೆ 73 


ಸಿಕ್ಕದ್ದರು. ಕಷ್ಟವಾಗದಂತೆ ನೋಡಿಕೊಂಡರು. ಸೆಪ್ಪಂಬರ್‌' 8ರಂದು ರಾತ್ರಿ ದ್ರೈಲು ಬಾಕೂ ತಲುಪಿತು. 
ಮೂರು ದಿನ ಅಲ್ಲಿದ್ದು, ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನೋಡಿದರು. ಬಾಕೂ ಸಮೀಪದ 
ಜ್ವಾಲಾದೇವಿ ದೇವಾಲಯಕ್ಕೆ (ಅಗ್ನಿಪೂಜಕರ ದೇವಾಲಯ) ಹೋಗಿ ಅಲ್ಲಿ ನಾಗರೀ ಲಿಪಿಯ ಶಿಲಾ 
ಲೇಖಗಳನ್ನು ಅವರು ಸರಾಗವಾಗಿ ಓದತೊಡಗಿದ್ದಾಗ ಅದನ್ನು ಕಂಡು ಮಾರ್ಗದರ್ಶಿಗೆ ಅಚ್ಛರಿಯೋ 
ಅಚ್ಚರಿ. 

-ಣನ್ನು ತೈಲ ಬಾವಿಯ ಈ ನಗರದಿಂದ ಹಡಗು ಹಿಡಿದು ಕ್ಯಾಸ್ತಿಯನ್‌ ಸಮುದ್ರ ದಾಟಿ 
ಇರಾನನ್ನು ಪ್ರವೇಶಿಸಬೇಕು. ಸೆಪ್ಪಂಬರ್‌ I]ರ ಮುಂಜಾವು ಇರಾನಿನ ಮೊದಲ ಬಂದರು 
"ಪಹಲವೀ'ಯಲ್ಲಿ ಹಡಗಿನಿಂದ ಇಳಿದ ರಾಹುಲರಿಗೆ ಭಾಷೆಯ ತೊಡಕಿರಲಿಲ್ಲ. ಪಾರ್ಸಿ ಭಾಷೆ 
ಚೆನ್ನಾಗಿಯೇ ಬರುತ್ತಿತ್ತು. ಇರಾನ್‌ ತಲುಪಿದರೂ ಉಡುಗೆ ಬದಲಿಸದೆ ಇನ್ನೂ ಕೋಟು 
ಪ್ಯಾಂಟಿನಲ್ಲಿಯೇ ಇದ್ದರು. ಮೋಟರನ್ನೇರಿ ಟಿಹರಾನ್‌ ತಲುಪಿ ಒಂದು ಹೋಟೆಲಿನಲ್ಲಿ ತಂಗಿದರು. ಆ 
ಕಾಲದಲ್ಲಿ ಇರಾನಿನಲ್ಲಿ ವಸ್ತುಗಳು ಬಹಳ ಆಗ್ಗಕ್ಕೆ ದೊರೆಯುತ್ತಿದ್ದುವು. 

ರಾಹುಲರಿಗೆ ಅಲ್ಲಿನ ಪ್ರಮುಖ ನಗರ ನೋಡುವ ಆಸಕ್ತಿ. ಇಸ್ಲಾಮ್‌ ಆಗಮಿಸುವ ಮೊದಲು 
"ಇಸಘಫಹಾನ್‌' ನಗರ ಇರಾನಿನ ಬಹಳ ಪ್ರಸಿದ್ದ ಪಟಣವಾಗಿತ್ತು. ಇಸಘಹಾನ್‌ನಲ್ಲಿ ಪ್ರಾಚೀನ 
ಸ್ಮಾರಕಗಳಿವೆ, ಅಲ್ಲಂದ ದಕ್ಷಿಣಕ್ಕೆ ಶೀರಾಜ್‌. ಹತ್ತಿರದಲ್ಲೇ ಪ್ರರಾತನ ಅವಶೇಷಗಳಿರುವ, 
ಹಖಾಮನೀ ಸಾಮ್ರಾಟರ ನಗರವಾದ ಪರಸೇಪುಲೀಸ್‌ (ಪಾರಸಪುರಿ). ಬೋಳು ಗುಡ್ಡಗಳು, ನೀರಸ 
ದೃಶ್ಯಗಳು. "ಪ್ರಾಕೃತಿಕ ಸೌಂದರ್ಯದಿಂದ ವಂಚಿತವಾದ ಈ ಪ್ರದೇಶದಲ್ಲಿ ಹಾಫಿಜ್‌ ಮತ್ತು 
ಶಾದೀಯಂತಹ ಕವಿಗಳು ಕವಿಗಳಾದದ್ದು ಹೇಗೆ ಎಂದು ಆಶ್ಚರ್ಯವಾಗುತ್ತದೆ. ಇರಾನಿನ 
ಮಹಾಮಹಾ ಶೆಹನ್‌ಶಾರ ಕಾಲದಲ್ಲಿಯೂ ಇದು ಹೀಗೆಯೇ ಒಣಗಿ ಬೋಳಾಗಿ ರಾಚುವಂತಿತ್ತೆ ? 
ಆ ಕಾಲದಲ್ಲ ಪಾರಸಪುರೀ ಸಮಸ್ತಸಭ್ಯ ಜಗತ್ತಿನ ರಾಜಧಾನಿಯಾಗಿತ್ತು. ದಾರಾನ ರಾಜ್ಯಕ್ಕೆ ಪೂರ್ವದ 
ಸಿಂಧೆ, ಪಶ್ಚಿಮದ ಗ್ರೀಸ್‌, ಈಜಿಪ್ಸ್‌ ಕೂಡ ಸೇರಿದ್ದುವು. ಪರ್ವತದ ಬುಡದಲ್ಲಿ ದಾರಾನ 
ಅರಮನೆಯಿತ್ತು. ಈಗಲೂ ಅದರ ಕುರುಹಾಗಿ ದೊಡ್ಡ ದೊಡ್ಡ ಕಂಬಗಳು ಅಲ್ಲಿ ನಿಂತಿದ್ದುವು". 

ಸಿಪ್ಪೆಂಬರ್‌ 26ರಂದು ಟಿಹರಾನ್‌ಗೆ ಹಿಂದಿರುಗಿ ಅಲ್ಲಿ ಎರಡು ದಿನವಿದ್ದರು. ಮಶಹದ್‌ 
(ಈಶಾನ್ಯ ಇರಾನ್‌)ನಿಂದ ಕಾಬೂಲು ಮಾರ್ಗವಾಗಿ ಬಾರತಕ್ಕೆ ಹಿಂದಿರುಗಬೇಕೆಂದಿದ್ದರು. ಆದರೆ 
ವೀಸಾ ಸಿಗಲಿಲ್ಲ. ಮಶಹದ್‌ಗೆ ಹೋಗುವುದೆಂದುಕೊಂಡರು, ಅಲ್ಲಿಂದಲಾದರೂ ಬಹುಶಃ ವೀಸಾ 
ಸಿಕ್ಕೀತೇಮೋ ಎಂಬ ನಿರೀಕ್ಷೆಯಿಂದ. ಟೆಹರಾನ್‌ನಿಂದ ಮಶಹದ್‌ವರೆಗೆ ಮೂರು ದಿನ ಹಗಲು ರಾತ್ರಿ 
ಸಾಕುಸಾಕೆನಿಸುವ ಪ್ರಯಾಣ. ಡ್ರೈವರನ ಹತ್ತಿರವೇ ಕುಳಿತಿದ್ದರಿಂದ ಕಾಲು ಇಡಲೂ ಅಥವಾ ಒರಗಲು 
ಕೂಡ ಜಾಗ ಇರಲಿಲ್ಲ. 

ಮಾರ್ಗ ಮಧ್ಯೆ ಫಿರೋಜ್‌ಕುಹ್ಮ ಶಾಹರೂದ್‌, ನೇಶಾಪೋರ್‌ ಪಟ್ರಣಗಳು ಸಿಕ್ಕಿದುವು 
ಎಂದೋ ಒಂದು ಕಾಲದಲ್ಲ ನೇಶಾಫೋರ್‌ ಇರಾನಿನ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು. ಇಲ್ಲಿ ಪ್ರಸಿದ್ದ 
ಕವಿ ಹಾಗೂ ಗಣಿತಜ್ಞ-ಜ್ಯೋತಿಷಿ ಉಮರ್‌ ಖಯ್ಯಾಮ್‌ನ (ಸುಮಾರು ]]00ನೇ ಇಸವಿ) ಸಮಾಧಿ 
ಇದೆ. ಅಲ್ಲಿಗೆ ಕರೆದೊಯ್ಯಲು ಬಸ್ಲಿನವನಿಗೆ ರಾಹುಲರು ಹೆಚ್ಚು ದುಡ್ಡು ಕೊಡಲು ತಯಾರಿದ್ದರ್ಲೂ ಆತ 
ಬಸ್ತನ್ನು ಆ ಕಡೆಗೆ ತಿರುಗಿಸಲು ತಯಾರಿರಲಿಲ್ಲ. 


74 ರಾಹುಲ ಸಾಂಕೃತ್ಯಾಯನ 


ಮಶಹದ್‌ನಿಂದ ಹಿರಾತ್‌-ಕಾಬುಲ್‌ (ಅಫ್‌ ಘಾನಿಸ್ತಾನ) ರಸ್ತೆ ತೆರೆದಿತ್ತು. ರಾಹುಲ್‌ಜಿ ಈ 
ಮಾರ್ಗವಾಗಿಯೇ ಹಿಂದಿರುಗಬಯಸಿದ್ದರು. ಆದರೆ ವೀಸಾ ಸಿಗಲು ಇನ್ನೂ ಹತ್ತು ದಿನ ಬೇಕು ಎಂದು 
ಮಶಹದ್‌ನಲ್ಲಿ ತಿಳಿಯಿತು. ಬೇರೆ ಉಪಾಯ ಕಾಣದೆ ಬಲೂಚಿಸ್ತಾನದ ಬೋಲನ್‌ ದರ್ರೆಯ ಕಷ್ಟಕರ 
ಮಾರ್ಗದಿಂದ ಹಿಂದಿರುಗುವ ಸಿದ್ದತೆ ಮಾಡಿಕೊಳ್ಳಬೇಕಾಯಿತು. 

ಮಶಹದ್‌ ಶಿಯಾ ಜನರ ಪ್ರಸಿದ್ಧ ಯಾತ್ರಾಸ್ಥಳೆ-ಸುಂದರ ಪಟ್ಟಣ. ಅಲ್ಲಿಂದ ಇಪ್ಪತ್ತೆಂಟು 
ಕಿಲೋಮೀಟರ್‌ ದೂರದಲ್ಲಿರುವ ಮಹಾಕವಿ ಫಿರ್‌ದೌಸೀಯ ಸಮಾಧಿ ನೋಡಿ ಬಂದು, ರಾತ್ರಿ 
ಮಶಹದ್‌ ಪಟ್ಟಣವನ್ನು ಒಂದು ಸುತ್ತು ವೀಕ್ಷಿಸಿ ಬರೋಣವೆಂದು ಹೊರಟಿದ್ದಾಗ ಯಾರೋ ಅವರ 
ದುಡ್ಡಿನ ಚೀಲವನ್ನು ಹಾರಿಸಿಬಿಟ್ಟರು. ಆದರಲ್ಲಿ ಸುಮಾರು ತೊಂಭತ್ತು ರುಪಾಯಿಯಷ್ರು ಅಮೇರಿಕಾ 
ಮತ್ತು ಇರಾನ್‌ ನಾಣ್ಯಗಳಿದ್ದುವು. ಚೆಕ್‌ ಮುರಿಸಿ ದುಡ್ಡಿನ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿ ಬಂತು. 

935 ಅಕ್ಟೋಬರ್‌ 3ರ ರಾತ್ರಿ ಒಂಭತ್ತು ಗಂಟಿಗೆ ಬಸ್ತು ಮಶಹದ್‌ನಿಂದ ಹೊರಟಿತು. ಐದು 
ದಿನಗಳ ಈ ಬಸ್‌ ಪ್ರಯಾಣ ಹೇಗಿತ್ತೆಂದರೆ "ಕೇಳಬೇಡಿ. ಬಹುಶಃ ನನ್ನ ಇಡೀ ಜೀವಮಾನದಲ್ಲಿ ಇನ್ನು 
ಯಾವ ಪ್ರಯಾಣದಲ್ಲಿಯೂ ಇಷ್ಟು ತೊಂದರೆ ಆಗಿರಲಿಕ್ಕಿಲ್ಲ. ಸಾಮಾನು ಹೇರಿಕೊಂಡು ಹೋಗುವ 
ಲಾರಿ ಇದು. ಕೆಳಗೆ ಎರಡು ಭಾಗದಲ್ಲಿ ಸಾಮಾನು ತುಂಬಿಸಿದ್ದರು. ಹಿಂದಿನ ಕಾಲುಭಾಗವಿಡೀ ಮಾಲು 
ತುಂಬಿ ಬಿರಿಯುತ್ತಿತ್ತು. ಟಾಪು ಕೂಡ ಭಾರದಿಂದ ಒಡೆದೇ ಹೋಗುವಂತಿತ್ತು. ಲಾರಿ ಮೇಲ 
"'ಮಖ್‌ಸೂಸ್‌ ಹಮ್‌-ಬಾರ್‌-" (ಭಾರ ಒಯ್ಯಲು ಮಾತ್ರ) ಎಂದು ಬರೆದಿದ್ದರೂ ಹದಿನೆಂಟು 
ಪ್ರಯಾಣಿಕರನ್ನು ತುರುಕಿದ್ದರು. ಒಂಭತ್ತು ಹಿಂದುಸ್ತಾನೀ, ಒಂಭತ್ತು ಇರಾನಿ. ಮೊದಲ ರಾತ್ರಿ ಕುಳಿತೇ 
ಕಳೆದು ನಂತರ ಮಲಗುವ ಮಾತು ಬಂತು. ನಾನು "ನಾವು ನಮ್ಮ ತಲೆಯನ್ನು ಮಾತ್ರ ನಮ್ಮದೆಂದು, 
ಬಾಕಿ ಶರೀರವನ್ನು ಮೂಟೆರಾಶಿ ಎಂದೇ ಅಂದುಕೊಳ್ಳೋಣ” ಎಂದೆ. ಹಾಗೇ ಆಯಿತು. 

ತುರ್ಬತೇ-ಹ್ಟದರೀ, ಕಾಮನ್‌, ದಿರಜಂದ್‌ ಮೂಲಕ ಹಾದು ಆಕ್ಟೋಬರ್‌ 7ರಂದು ಲಾರಿ 
ಜಾಹಿದಾನ್‌ಗೆ ಬಂದು ತಲುಪಿತು. ದಾರಿಯಲ್ಲಿ ಇರಾನ್‌ ಮತ್ತು ಅಂದಿನ ಬ್ರಿಟಿಶ್‌ ಬಾರತದ 
(ಬಲೂಚಿಸ್ತಾನ್‌) ಗಡಿ ಸಿಕ್ಕಿತು. ಮುಂದೆ ಸಾಗುತ್ತಿದ್ದಾಗ ಲಾರಿ ಉಸುಕಿನಲ್ಲಿ ಸಿಕ್ಕಿಕೊಂಡಿತು. 
"ಶತಮಾನಗಳಿಂದ ಈ ನೂರಾರು ಮೈಲು ಚಾಚಿಕೊಂಡಿರುವ ನಿರ್ಜಲ ನಿರ್ಜನ ಕಾಂತಾರ 
ಹಿಂದೂಸ್ತಾನದ ರಕ್ಷಣೆ ಮಾಡುತ್ತಿತ್ತು. ದೊಡ್ಡ ಸೈನ್ಯ ತೆಗೆದುಕೊಂಡು ಈ ಕಡೆಯಿಂದ ಬರಲು 
ಶತ್ರುಗಳಿಗೆ ಧೈರ್ಯವಾಗುತ್ತಿರಲಿಲ್ಲ. ಆದರೆ ಈಗ ಲಾರಿಗಳು ಈ ನಿರ್ಜನ ಪ್ರದೇಶದ ಪ್ರಯಾಣವನ್ನು 
ಕೆಲವು ಗಂಟೆಗಳಿಗೆ ಇಳಿಸಿವೆ. ನಾವು ಅಕ್ಟೋಬರ್‌ 0ರಂದು ಒಂದು ಗಂಟಿಗೆ ನೋಕಕುಂಡಿೀ 
ತಲುಪಿಕೊಂಡೆವು." 

ನೋಕಕುಂಡೀಯಿಂದ ರೈಲಿನಲ್ಲಿ ಪ್ರಯಾಣ ಮುಂದುವರಿಯಿತು. ಹೊರಗಿಣಿಕಿದರೆ ಬರಿದು 
ಗುಡ್ಡಗಳು, ಮರಳುಗಾಡು. ಮಧ್ಯಾಹ್ನದ ಹೊತ್ತಿಗೆ ರ್ರಲು ಬೋಲನ್‌ ದರ್ರೆ ಪ್ರವೇಶಿಸಿ ಅನೇಕ 
ಸುರಂಗಗಳನ್ನು ಹೊಕ್ತು ಹೊರಟಿತು. ಮುಂದಿನ ಸ್ಪೇಜನ್ಸ್‌ ಜಂಕ್ಷನಿನಲ್ಲಿ ಕ್ಷೆಟ್ಟಾದ ಕಡೆ ತೆರಳುವ 
ಗಾಡಿಯಲ್ಲಿ ಕುಳಿತು ]9356 ಆಕ್ಟೋಬರ್‌ 2ರಂದು ಸಂಜೆ ರಾಹುಲರು ಲಾಹೋರ್‌ಗೆ ಬಂದಿಳಿದರು. 
ಲಾಹೋರಿನಲ್ಲಿ ಆರು ದಿನವಿದ್ದು, ದಿಲ್ಲಿಯಲ್ಲಿ ತುಸು ವಿಶ್ರಮಿಸಿ, ಪ್ರಯಾಗ ತಲುಪಿದರು. ಲಾಹೋರ್‌ 
ತಲುಪುವ ಮೊದಲೇ ಕೋಟು ०,०६० ಬಿಟ್ಟು ರಾಹುಲರು ಭಿಕ್ಟುವಿನ ಉಡುಗೆ ಧರಿಸಿರಬೇಕು. 


ಏಶಿಯಾದ ಮಹಾಯಾತ್ರೆ 75 


ಈ ಯಾತ್ರೆಯಲ್ಲಿ ರಾಹುಲರು "ದೀರುನಿಕಾಯ'ದ ಹಿಂದೀ ಅನುವಾದವನ್ನು 
ಪೂರ್ತಿಗೊಳಿಸಿದರು. “ಜಪಾನ್‌” ಪುಸ್ತಕವನ್ನು ಕೂಡ. ಈ ಎರಡನ್ನೂ ಪ್ರಯಾಗದಲ್ಲಿ ಪ್ರಸ್ಲಿಗೆ 
ಕೊಟ್ಟರು. ಆ ದಿನಗಳಲ್ಲಿ ರಾಹುಲರು ಪುಸ್ತಕಗಳನ್ನು ಸ್ಪತಃ ಅಲಹಾಬಾದಿನ ಪ್ರಸಿದ್ದ ಲಾ ಜರ್ನಲ್‌ 
ಪ್ರೆಸ್ಲಿನಲ್ಲಿ ಅಚ್ಚು ಹಾಕಿಸಿ ಆ ಬಳಿಕ ಯಾವುದಾದರೂ ಪ್ರಕಾಶಕರನ್ನು ಗೊತ್ತು ಮಾಡಿಕೊಳ್ಳುತ್ತಿದ್ದರು 

ಟಾನ್ನೆಲ್ಸ್‌ ಉಲ್ಬಣಿಸಿತು. ಆಪರೇಶನ್‌ಗಾಗಿ ರಾಹುಲರು ಪಾಟ್ಡಾಕ್ಕೆ ಹೋದರು, ಜೈಸ್ವಾಲರ 
ಮನೆಗೆ. ಧೂಪನಾಧಜೀ ಮತು ಆನಂದಜೀ ಕೂಡ ಆಗ ಅಲಿಯೇ ಇದರು. ಮೂವರೂ ಸೇರಿ 
ಸಾರನಾದಕೆ ಹೋದಾಗ ಅಲಿ ರಾಹುಲರು, ಹದಿನೆಂಟು ವರ್ಷಗಳ ಬಳಿಕ ತನ ಮೂವರು 
ಸಹೋದರರನು (ಶಾಾಮಲಾಲ್‌, ಗಿರಿಧಾರಿ ಮತ್ತು ಶ್ರೀನಾಥ) ನೋಡಿದರು 

ನಂತರದ ಸುಮಾರು ಒಂದು ತಿಂಗಳ ಕಾಲ ಪ್ರಯಾಗದಲ್ಲಿ ಪುಸ್ತಕಗಳ ಪ್ರೂಫ್‌ ನೋಡುವುದರ 
ಕಳೆಯಿತು. ಮತ್ತೆ ಜೈೆಸ್ತಾಲರೊಂದಿಗೆ ಪಾಟ್ನಾಕ್ತೆ ನಡೆದರು. ಮುಂಬರುವ ಬೇಸಿಗೆಯಲ್ಲಿ ಪುನಃ ಅವರು 
ಟಿಬೇಟಿಗೆ ಹೋಗಬೇಕಿತ್ತು 

935 ದಶಂಬರ 23ರಂದು, ಪಾಟ್ನಾದಲ್ಲಿ ಇದ್ದಾಗಲೇ, ರಾಹುಲರಿಗೆ ಜರ ಬರತೊಡಗಿತು. 
ಮ್ರ ಸೂರಿನಲ್ಲಿ ನಡೆಯಲಿರುವ ಪ್ರಾಚ್ಯ ನವೆ ನಗಬೇಕಿದ್ದ ಜೆ ಸ್ಲಾಲರು. "ನಾನು 
ಇದ್ದು ಬಿಡಲೇ', ಎಂದು ಕೇಳಿದರು ಕೂಡ. ಆದರೆ ಆ ಹೊತ್ತಿಗೆ ಅಂತಹ ಆಪಾಯದ 
ಸೂಚನೆಯೇನೂ ಕಾಣಿಸಿರಲಿಲ 

ಗೆ ಬರುತ್ತಿದ್ದ ಜರ ಬರುತ್ತ ಬರುತ ಮೂರು ದಿನಗಳ ಬಳಿಕ ನೂರೆದು ಡಿಗ್ರಿ ತಲುಪಿತು 
ಸತೆಗೆ ಸೇರುವುದೇ ಸರಿ ಎಂದು ರಾಹುಲರು ಆಅಂದುಕೊಳುತ್ತಿದಂತೆ ಹೇಳಿ ಕಳಿಸಿರ ಹಾಗೆ 
ಧೂಪನಾಥರು ಬಂದರು. ಜ್ವರ ಕೊಂಚವೂ ಇಳಿಯದೆ ಮುಖ ಕೆಂಪೇರಿತ್ತ. ಇದು ಟೆಫಾಯ್‌ 


ನದು ಸಷ ಮಾಡಿಸಿತು 


[ 

ಸೆ 

ಕಾ 
c 
\ 


ಐದು ದಿನವಿಡೀ ಮೂರ್ಭಾವಸ್ಟೆಯಲ್ಲಿದರು ರಾಹುಲಜೀ. ಮಲಮೂತ್ರ ಯಾವುದರ ಪ್ರಜ್ಞೆ 


ದೆ ಹೀಗೆ ಮಲಗಿದ ಅವರನ್ನು ट ನಾ ತ ಹಗಲು ರಾತ್ರಿ ನೋಡಿಕೊಂಡರು. ಪೇಪರಿನಲ್ರ 
ಸುದ್ದಿ ಓದಿ ಅನೇಕ ಮಿತ್ರರು ನೋಡಲು ಬಂದರು. ರಾಹುಲರ ಮಾತುಗಳಲ್ಲೇ 
ಕೇಳಬೇಕೆಂದರೆ-'']936ರ ದಶಂಬರ 30ರಿಂದ ಜನವರಿ 3ರ ವರೆಗೆ ಐದು ದಿನಗಳ ಕಾಲ 
ಸಾವು-ಬದುಕಿನ ನಡುವೆ ತುಯ್ದಾಡುತ್ತಿದ್ದೆ. ಯಾವ ಕ್ರಣದಲ್ಲಾಗಲಿ ನನ್ನ ಜೀವ 
ಹೋಗಬಹುದೆನಿಸುವ 23 ನೋಡಿ ಣಪವಾಧರು ಬಹಳ ಖಿನರಾದರು. ಅವರಂತೂ 
ಲ್ರಿಯವರೆಗೆ ಯೋಚಿಸಿದ್ದರೆಂದರೆ ಶವ ಸುಟ್ಟು ಆಸ್ತಿಯನ್ನು ತನ್ನೂರಿಗೆ ಕೊಂಡೊಯ್ದು ಅಲ್ರಿ ಸ್ತೂಪ 
ನಿರ್ಮಿಸಬೇಕು ಎಂಬಲ್ಲಿವರೆಗೂ. ಆಷ್ಟು ಕಾಹಿಲೆಯಲ್ಲಿಯೂ ನಾನು ಬೊಬ್ಬಡುತ್ತಿರಲಿಲ್ಲ ಒಂದು 
ಹಾಹಾ ಇಲ ಬದ ಮಾತಿಲ್ಲ, ಏನಿಲ್ಲ. ಮೂರ್ಭಾವಸ್ಥಯಲ್ಲಯೂ ನಾನು ರಾಮ ಅಥವಾ 
ದೇವರ ಹೆಸರೆತ್ತಲಿಲ್ಲ ಎಂದು ಕೇಳಿ ನನಗಂತೂ ತುಂಬಾ ಸಂತೋಷವಾಯ್ದ. ನಾನು 
ವಾಸ್ಟಿಕನಾಗಿರುವುದಕ್ಕೆ ಒಂದು ಗಟ್ಟಿ ಸಾಕ್ಷಿಯಾಗಿತ್ತು ಇದು. "ಒಮ್ಮೆ ನಿಮ್ಮ ಬಾಯಿಯಿಂದ 
ಧರ್ಮಕೀರ್ತಿಯ ಹೆಸರು ಬಂದಿತ್ತು' ಎಂದು ಧೂಪನಾಥರು ಹೇಳಿದರು. ಇದು ಸ್ವಾಭಾವಿಕ. 
ಮರಣದ ಬಗ್ಗೆ ನನಗೆ ಹರ್ಷವಾಗಲೀ ವಿಷಾದವಾಗಲಿೀ ಸ್ವಲ್ಪವೂ ಇರಲಿಲ್ಲ. ಆದರೆ ಧರ್ಮಕೀರ್ತಿಯ 


76 ರಾಹುಲ ಸಾಂಕೃತ್ಯಾಯನ 


"ಪ್ರಮಾಣ ವಾರ್ತಿಕ'ವನ್ನು ಪೂರ್ಣ ಸಂಪಾದಿಸಿ ಪ್ರಕಟಿಸಲು ನನ್ನಿಂದಾಗಲಿಲ್ಲವೆಂಬ ಚಿಂತೆ ಮಾತ್ರ 
ಕಾಡುತ್ತಿತ್ತು." 

ಇಪ್ಪತ್ತು ದಿನ ಆಸ್ಪತ್ರೆಯಲ್ಲದ್ದು ರಾಹುಲರು ಜೈಸ್ವಾಲರ ಮನೆಗೆ ಮರಳಿದರು. ಜೈಸ್ವಾಲರು ಕೂಡ 
ಮೈಸೂರಿನಿಂದ ಹಿಂದಿರುಗಿದರು. ಇನ್ನೂ ನಿಶ್ರಕ್ಷಿ ಇದ್ದರೂ ಮಹಾಶಿವರಾತ್ರಿಯಂದು ರಾಹುಲರು 
ನೇಪಾಳ ತಲುಪಲೇ ಬೇಕಿತ್ತು. ಫೆಬ್ರವರಿಯಲ್ಲಿ ನಡೆಯಲಿರುವ ಮುಂಗೇರ್‌ ಸಾಹಿತ್ಯ ಸಮ್ಮೇಳನದಲ್ಲಿ 
ಅಧ್ಯಕ್ಷ ಭಾಷಣ ಮಾಡಿ ಹಾಗೆಯೇ ನೇಪಾಳ ಪ್ರವೇಶಿಸಿ ಬಿಡಲು, ಅಂತಹ ನಿತ್ರಾಣ ಸ್ಥಿತಿಯಲ್ಲಿಯೂ, 
I936 ಫೆಬ್ರವರಿ 7ರಂದು ರಕೌಲ್‌ಗೆ ತೆರಳಿದರು. ಜೊತೆಗೆ ಧೂಪನಾಥರೂ ನೇಪಾಳಕ್ಕೆ 
ಹೊರಟಿದ್ದರು. 


ತ್ರತೀಯ ಟಿಬೇಟ್‌ ಯಾತ್ರೆ 
ಲ 


ಹಿಂದಿನ ಸಲ (I934 ಇ) ರಾಹುಲರು ಕಾಲಿಂಫೋಂಜ - ಫರಿ ದಾರಿಯಾಗಿ ಟಿಬೇಟಿಗೆ ಹೋಗಿ 
ನೇಪಾಳ ಮಾರ್ಗವಾಗಿ ಭಾರತಕ್ಷೆ ಮರಳಿದ್ದರಷೆ. ಈಗ ತ್ತತೀಯ ಬಾರಿಗೆ, ಪ್ರಥಮ ಸಲದಂತೆ, 
ನೇಪಾಳ ಮಾರ್ಗದಿಂದ ಹೊರಟಿದರು. ಎರಡನೇ ಟಿಬೆಟ್‌ ಪ್ರವಾಸದಲ್ಲಿ ಪೊಈಖಜ, ಶಲೂ 
ಗೋರ್‌ ಮತ್ತು ಸಾಕ್ಲಾ ಮಠಗಳಲ್ಲಿ ಅನೇಕ ಮಹತ್ತಪೂರ್ಣ ತಾಳೆ ಗ್ರಂಥಗಳು ದೊರಕಿದುವು. ಈ 
ಮೂರನೇ ಪ್ರವಾಸದಲಿಯೂ ಸಾಕಾ ಸಮೀಪದ ಲಖಜ ಭೆನಪೋ ವಿಹಾರದ ಹಳೆಯ 
ಕೊಠಡಿಯಲ್ಲಿ "ಪ್ರಮಾಣವಾರ್ತಿಕ' (ಟೀಕೆ ಮತ್ತು ಭಾಷ್ಠ) ಹಾಗೂ "ಯೋಗಾಚಾರ 
ಭೂಮಿ'ಯಂತಹ ७३ ०3 ಮಹತ್ತದ ಗ್ರಂಥಗಳ ತಾಳೆಕಟ್ಟುಗಳು ದೊರೆತವು. 

ಈಚೆಗಷೇ ನ ದವಡೆಯಿಂದ ಪಾರಾಗಿ ಬಂದಿದ್ದರಿಂದ ಇನ್ನೂ ಪರ್ವತಗಳನ್ನು 
ಬರಿಗಾಲಿನಲ್ಲಿ ಏರಿ ದಾಟುವಷು ಶಕ್ತಿ ಆ ಇರಲಿಲ್ಲ. ಆದುದರಿಂದ ನಾಲ್ಕು ಕೂಲಿಗಳು ಹೊರುವ 
ಮಂಚಲು ಬಾಡಿಗೆಗೆ ಪಡೆದು ರಾಹುಲರು ಕಾಠ ೦ಡೂ ತಲುಪಿದರು-ಧರ್ಮಮಾನ ಸಾಹು ಅವರ 
ಮನೆಗೆ; ಫೆಬ್ರವರಿ I8 (I936)ರ ರಾತಿ ಅದು. .ಏಪ್ರಿಲ್‌ ]40 ವರೆಗೆ ಸುಮಾರು ಎರಡು ತಿಂಗಳು 
ಕಾಠ್ಮಂಡೂನಲ್ಲೇ ಉಳಿದರು. "ನಾನು ನನ್ನ ಎರಡು ತಿಂಗಳ ವಾ ಆರನಿಕಾಯ' ಮತ್ತು 
"ಜಪಾನ್‌ ಪುಸ್ತಕಗಳ ಕರಡು ತಿದ್ದುವ ಕೆಲಸದೊಂದಿಗೆ ಅಲ್ಲಿಯೇ ನೇಪಾಳದ ವಂಶಾವಳಿ, ನಾಣ್ಯ, 
ತಾಳೆ ಪತ್ರಗಳದೂ ಅಧ್ಯಯನ ನಡೆಸುತ್ತ ಇದ್ದೆ"- ಮುಂದೆ ನೇಪಾಳದ ಇತಹಾಸದ ಕುರಿತಂತೆ 
'ರಾಹುಲರು ಒಂದು ದೊಡ ಪುಸಕವನೇ ಬರೆದರು. ನೇಪಾಳಕೆ ರಾಹುಲರ ಜೊತೆಗೆ ಧೂಪನಾಥರೂ 
ಹೋಗಿದ್ದರಲ್ಲ, ನಂತರ ಜೆಸ್ನಲರೂ ಅಲ್ಲಿಗೆ ಬಂದು ತಲುಪಿಕೊಂಡರು. ರಾಹುಲರು, ಅವರಿಗೆ 
ಕಾಠ್ಮಂಡೂ ಮತ್ತು ಆಸುಪಾಸಿನ ಐತಿಹಾಸಿಕ ಸ್ಮಾರಕಗಳನ್ನು ತೋರಿಸಿದರು. ಸ್ವಯಂಭೂ ಚೈತ್ಯದ 
ಒಂದು ಶಿಲಾಲೇಖದಲ್ರಿ-ಬಂಗಾಳದ ಸುರತಾಣ ಶಮಸದೀನ ಭಾಂಗರಾ (ಸುಲಾನ್‌ ಶಮುಧೀನ್‌ 
ಬಾಗರಾ) I350ನೇ ಇಸವಿಯಲ್ಲಿ ನೇಪಾಳಕೆ ಬಂದ, ಅಲ್ಲಿನ ಅನೇಕ ದೇವಾಲಯಗಳನ್ನು ಕೆಡವಿ 
ನಾಶಪಡಿಸಿದ-ಎಂದಿತ್ತು. ಆದರೆ ರಾಜಗುರು ಪಂಡಿತ್‌ ಹೇಮರಾಜ ಶರ್ಮಾ ಅವರ ಪ್ರಕಾರ 
ನೇಪಾಳಕ್ಕೆ ಯಾವುದೇ ಮು ಲ್ಮಾನ್‌ ವಿಜಯಿ 5०७६४ 2 ९. ಇರಲ್ಲಿ, ಭಾರತಕ್ಕೆ ಮರಳಿದ ಜೈಸ್ಹಾಲರು 
ಈ ಐತಿಹಾಸಿಕ ಸತ್ತವನು ಪಕಾಶಕೆ ತಂದರು 

ಈ ಬಾರಿ ಟಿಬೇಟ್‌ ಯಾತೆಯಲಿ ರಾಹುಲರೊಡನೆ ಶ್ರೀಲಂಕೆಯ ಆಅಭಯಸಿಂಹ ಪರೇರಾ 
ಹೂರಟಿದ್ದರು. ಶ್ರೀ ಪರೇರಾ ಹತ್ತು ಹನ್ನೆರಡು ವರ್ಷಗಳಿಂದ ವಾರಣಾಸಿಯಲ್ಲಿ ಸಂಸ್ಕೃತ ಅಧ್ಯಯನ 
ನಡೆಸಿ ಈಗ "ನಾ ಯಾಚಾರ್ಯ'ದ ಅಂತಿಮ ಪರೀಕೆಗೆ ಕುಳಿತಿದರು. ರಾಹುಲರು ಅವರಿಗೆ "ಬೋಟ್‌ 
ಭಾಷೆಯಲ್ಲಿ ಬೌದ ನ್ನಾಯದ ಎಷೋ ಮಹತ್ತಪೂರ್ಣ ಹಾಗೂ ದುರ್ಲಭ ಗ್ರಂಥಗಳಿವೆ 


78 ರಾಹುಲ ಸಾಂಕೃತಾ ಯನ 


ಬಿ 


ಭಾರತೀಯ ನ್ಯಾಯ ವಿಕಾಸವನ್ನು ಚೆನ್ನಾಗಿ ತಿಳಿಯಬೇಕೆಂದರೆ, ಅವುಗಳ ಸಂಸ್ಕೃತ ಮೂಲಗಳು 
ಮರೆಯಾಗಿ ಹೋಗಿರುವುದರಿಂದ, ಈ ಗ್ರಂಥಗಳನ್ನು ಒದಿಕೊಳ್ಳುವುದು ತುಂಬ ಮುಖ್ಯ-ಒಂದು 
ವೇಳೆ ನೀವು ಟಿಬೇಟಿಗೆ ಹೋಗಬೇಕೆಂದಿದ್ದರೆ ಪರೀಕ್ಷೆ ಮುಗಿಸಿದವರು ನೇಪಾಳಕ್ತೆ ಬಂದುಬಿಡಿ. ನಾನು 
ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ಟಶೀಲುಂಪೋದಲ್ಲಿ ಒಬ್ಬ ವಿದ್ವಾಂಸರ ಬಳಿ 
ಓದುವ ಏರ್ಪಾಟು ಮಾಡಿಸುತ್ತೇನೆ" ಎಂದಿದ್ದರು. ಅಭಯಸಿಂಹ ಟಿಬೇಟಿಗೆ ಹೋಗಲು ಕಾಠ್ಮಂಡೂ 
ತಲುಪಿಕೊಂಡರು. 

ರಾಹುಲರಿಗೀಗ ಶಕ್ತಿ ತುಂಬಿಕೊಂಡಂತೆ ಅನಿಸಿದರೂ ಗಡಿಯ ಕಡೆಗಿನ ಪ್ರಯಾಣಕ್ಕಾಗಿ 
ರಾಜಗುರುಗಳು ಎರಡು ಕುದುರೆಗಳ ವ್ಯವಸ್ಥೆ ಮಾಡಿಕೊಟ್ಟರು. ಭಕ್ಷುವಿನ ಪೀತವಸ್ತ್ರಧಾರಿಯಾಗಿದ್ದರು 
ರಾಹುಲರು. ರಸ್ತ ಪರಿಚಯವಿತ್ತು. ತಾತಪಾನಿಯಿಂದ ಮುಂದೆ ಭೋಟನ (ಟಿಬೇಟಿನ) ಗಡಿ 
ಮುಟ್ಟುತ್ತಲೇ ಪರ್ವತದ ಏರು ಪ್ರಾರಂಭವಾಯಿತು. ಗ್ಲೇನಮ್‌ ತಲುಪಿದರು. ಅಲ್ರಿ ಶಿಗರ್ಚೆಯ 
ಫೋಟೋಗ್ರಾಫರ್‌ ತೇಜರತನ ತನ್ನ ಟಿಬೇಟೀ ಪತ್ನಿಯ ಜೊತೆ ಹಿಂದಿರುಗುತ್ತಾ ಇದ್ದರು. 
ಮಾರ್ಗದಲ್ಲಿ ಮತ್ತಿಬ್ಬರು ಜೊತೆ ಸಿಕ್ಕಿದರು. ಆಅಭಯಸಿಂಹ ಟೆಬೇಟಿನ ಪರಿಸ್ಥಿತಿ ರೀತಿ ರಿವಾಜುಗಳಿಗೆ 
ಹೊಂದಿಕೊಳ್ಳಲು ವದ್ಯಾಡುತ್ತಿದ್ದರು. 

ಮೇ ಆರರ ಪ್ರಾತಃಕಾಲದಲ್ಲಿ ರಾಹುಲರು ಮತ್ತು ಅಭಯಸಿಂಹರು ಸಾಕ್ಕಾ ತಲುಪಿದರು. ಈ 
ಬಾರಿಯೂ ಡೋನಿರ್‌ ಛೇನ್‌ -ಪ್ಲೋ ಅವರ ಹಾರ್ದಿಕ ಸ್ವಾಗತ ದೊರೆಯಿತು. ಸುಮಾರು 
ಐದುವಾರಗಳ ನಂತರ ಅಭಯ ಸಿಂಹರನ್ನು ಓಶೀಲುಂಪೋಗೆ ಹೊರಡಿಸಿ ತಾನು ಎರಡೂವರೆ 
ತಿಂಗಳು ७७ ಉಳಿದುಕೊಂಡು ರಾಹುಲರು ಶೋಧನೆ ಮುಂದುವರಿಸಿದರು. ಕಳೆದ ಬಾರಿ 
ಸಾಕ್ಕಾದಲ್ಲಿದ್ದಾಗ ಆವರಿಗೆ "ವಾತಿಕಾಲಂಕಾರ' (ಪ್ರಜ್ಞಾಕರ ಗುಪ್ತಕ್ಕತ ಪ್ರಮಾಣ 
ವಾರ್ತಿಕ-ಭಾಷ್ಠ)ದ ಒಂದೂವರೆ ಪರಿಚ್ಛೇದವುಳ್ಳ ಹಸ್ತಪ್ರತಿ ಸಿಕ್ಕಿತ್ತು. ಆದರೆ ಅವರು ಆರ್ಧ 
ಪರಿಚ್ಛೇದವನ್ನು ಮಾತ್ರ ಬರೆದುಕೊಂಡು ಹೋಗಿದ್ದರು. ಈ ಸಲ ನೆಗಡಿ ಹಾಗೂ ಜ್ವರದ 
ಬಳಲಿಕೆಯಲ್ಲಿಯೂ ಗ್ರಂಥದ ಉಳಿದ ಭಾಗಗಳನ್ನು ಬರೆದಿಟ್ಟುಕೊಂಡರು. 

ಡೋನಿರ್‌ ಛೇನ್‌ -ಪೋ, ಆತನ ಪತ್ತಿ (ಚಾಮ ಕುಶೋ) ಭೇರಿಜ ಪಲ್ಮೊೋ ಮತ್ತು ಕುಟುಂಬದ 
ಇತರರು ಭಿಕ್ಷು ರಾಹುಲರಿಗೆ ಏನೊಂದೂ ಅನಾನುಕೂಲವಾಗದಂತೆ ಕಾಳಜಿಯಿಂದ 
ನೋಡಿಕೊಂಡರು. ಸಾಕ್ಕಾಮಠದ ಮಹಂತ ರಾಜರು (ಮಠಾಧೀಶರು) ಎಲ್ಲ ಬಗೆಯ ಸಹಾಯ 
ನೀಡಲೂ ಸಿದ್ದವಿದ್ದರು. ಒಂದು ದಿನ ಆತ "ಒಮ್ಮೆ ಲಾಖಜ ಛೇನ್ಮೋ ಗೃಹದಲ್ಲಿ ಛಗ್ಗೇ-ಲ್ಹಾಖಜ 
ಹೆಸರಿನ ಪುಸ್ತಕಾಲಯದ ಬಾಗಿಲು ತೆರೆಸಿ ನೋಡಿ ಬಿಡಿ” -ವಎಂದರು. ಕಳೆದ ಸಲ ರಾಹುಲರು ಈ 
ಮನೆಯ ಬಾಗಿಲ ತನಕ ಹೋಗಿದ್ದರು. ಆದರೆ ಒಳಗಡೆ ಅಮೂಲ್ಯ ಗ್ರಂಥ ರಾಶಿ ಇರಬಹುದೆಂಬ 
ಅಂದಾಜು ಕೂಡ ಆವರಿಗೆ ಕಿಂಚಿತ್ತೂ ಇರಲಿಲ್ಲ. ಅವರ ನಾಲ್ಕು ಟಬೆಟು ಪ್ರವಾಸಗಳಲ್ಲ ಅತ್ಯಂತ 
ಮಹತ್ವದ ತಾಳೆಗ್ರಂಥಗಳು ದೊರಕಿದ್ದು ಇಲ್ಲಯೇ. ಇದರ ವಿವರಣೆಯನ್ನು ಅವರ ಮಾತುಗಳಲ್ಲಯೇ 
ಕೇಳಬೇಕು. ಮೇ 25 (936)ರ ಸ್ಮರಣೀಯ ದಿನ ಬಂತು.....ನಾನು ಛಗ್ಬೇ - ಲ್ಹಾಖಜಗೆ ಮಧ್ಯಾಹ್ನ 
ಹೋದೆ. ಆ ನೇರ, ಉದ್ದಾನುದ್ದ, ಭಯ ಹುಟ್ಟಿಸುವಂತಹ ಮೆಟ್ರಲುಗಳನ್ನು ಎರುವಾಗ ಆಲ್ಲಿ 
ಯಾವುದೇ ಸಂಸ್ಕೃತ ಪುಸ್ತಕ ಇರಬಹುದೆಂಬ ಬಗ್ಗೆ ಅಂತಹ ಆಸೆಯೇನೂ ಇರಲಿಲ್ಲ. ಮನೆ ತಲುಪಿ 


ತ್ರತೀಯ ಟಿಬೇಟ್‌ ಯಾತ್ರೆ 79 
ಲ 


ಬಲಕೆ ತಿರುಗಿದರೆ ಮೊದಲ ಕೊಣೆ ಕಾಣಿಸಿತು. ಹೊರಗಿಂದ ನೋಡಿದರೆ ಮಾಮೂಲಿ ಅಂದರೆ ಬರೀ 
ಮಾಮೂಲಿ ಅನಿಸುವಂತಿತ್ತು. ನೂರಾರು ವರ್ಷ ಹಳೆಯ ಬಾಗಿಲು ಮತ್ತು ಚೌಕಟ್ಟುಗಳು 
ವಿಕಾರವಾಗಿ ಕಾಣುತ್ತಿದ್ದುವು. ಭಿಕ್ಷು ಆಫೀಸರ್‌ ಬೀಗದ ಸೀಲ್‌ ಒಡೆದ, ಬೀಗಕ್ಕೆ ಸುತ್ತಿದ ಬಟ್ಟಿ 
ಬಿಡಿಸಿದ, ಬೀಗದ ಕೈ ತಿರುಗಿಸಿದ - ಕೀಲಿ ತೆರೆದುಕೊಂಡಿತು. ಬಾಗಿಲನ್ನು ಹಿಂದಕ್ಕೆ ತಳ್ಳಿದ. ಎಷ್ಟು 
ವರ್ಷಗಳಿಂದ ತುಂಬಿಕೊಂಡ ಧೂಳೋ ಒಮ್ಮೆಗೇ ಮೇಲೆದ್ದು ಇಡೀ ಕೊಠಡಿಯಲ್ಲಿ ಹೊಗೆಯಂತೆ 
ತುಂಬಿಕೊಂಡಿತು. ಸ್ಪಲ್ಪ ತಡೆದು ನಾವು ಒಳ ಹೊಕ್ಕೆವು. ನೆಲದ ಮೇಲಿ ಕಾಲಿಟ್ಟರೆ ಹೆಜ್ಜೆ ಮೂಡುವಷ್ರು 
ಧೂಳಿತ್ತು. ನಾಲ್ಲೂ ದಿಕಲ್ಲಿ ಗೋಡೆಗೊರಗಿ ಮರದ ಸ್ಲಾಂಡುಗಳು ನಿಂತಿದ್ದುವು. ಇವುಗಳ ಮೆಲೆ 
ಬಟೆಯಲ್ಲಿ ಸುತ್ತಿಟ ಅಥವಾ ಬಿಡಿಸಿಟ್ಟ ಸಾವಿರಾರು ಪುಸ್ತಕಗಳು. ಟಿಬೇಟಿನ ಇತಿಹಾಸ ವಿದ್ವಾಂಸರು 

ಲೇ ಬರೆದ, ಓದಿದ ಪುಸ್ತಕಗಳು. ಟಿಬೇಟೀ ಸಾಹಿತ್ಯ ಮತ್ತು ಇತಿಹಾಸದ ಅಮೂಲ್ಯ 


"ಆದರೆ ನಾನು ನನ ಸಮಯ ಮತು ಶಕಿಗನುಗುಣವಾಗಿ ಮಾತ, ಕೆಲಸ ಮಾಡಬಲವನಾಗಿದೆ. 
ಅಗತ್ಯವಾಗಿ ನನಗೆ ಬೇಕಾದದು ಸಂಸ್ಕತ ಗ್ರಂಥಗಳು. ಅಲಿ ಇಲಿ ಹುಡುಕುತ ಕೆ ತಾಳೆಗಂಥಗಳ 


mn 


ಳು -+ 
ಮೇಲೋಡಿತು. ಇವುಗಳನ್ನು ಬಟ್ಟೆಯಲ್ಲಿ ಸುತ್ತಿರಲಿಲ್ಲ. ಆಚೆಯಿಂದ ಈಚೆವರೆಗು ತೂತುಬಿದ್ದ 
ಗಂಟಿನೊಳಗೆ ದಪ್ತ ದಾರದಿಂದ ಕಟ್ಟಿಟ್ಟ ಇವು ಒಂದೇ ಸ್ಥಳದಲ್ಲಿ ಸಿಕ್ಷಿದುವು - ಒಂದು, ಎರಡು, 
ಮೂರು, ನಾಲ್ಕು....ಇಪ್ಪತ್ತು ಗ್ರಂಥ ಗಳು.' ಕೆಲವು ಕಟ್ಟುಗಳು ಟಿಬೇಟೀ ಗ್ರಂಥಗಳ ನಡುವೆ ಇದ್ದುವು 
ನಾನು ತೆರೆದು ನೋಡಲಾರಂಭಿಸಿದೆ. "ವಾರ್ತಿಕಾಲಂಕಾರ' (ಪ್ರಮಾಣವಾರ್ತಿಕ-ಭಾಷ್ಮ) 
ಪೂರ್ತಿಯಾಗಿ ಅಲ್ಲಿರುವುದು ನೋಡಿ ನನ್ನ ಆನಂದಕ್ಷೆ ಪಾರವಿಲ್ರವಾಯ್ತು. ಕರ್ಣಕಗೋಮಿಕೃತ 


"ಸವತ್ತಿ ಟೀಕಾ' ಕೂಡ ಅಲ್ಲಿತ್ತು. ಅಂದರೆ "ಪ್ರಮಾಣ ವಾರ್ತಿಕದ ಟೀಕಾ ಮತ್ತು ಭಾಷ". ಮಹಾ 


ದಾರ್ಶನಿಕ ಅಸಂಗನ ಮಹತ್ತಪೂರ್ಣ ಪುಸ್ತಕ "ಯೋಗಾಚಾರ ಭೂದಿ ಬಡ. 
"ಚಾಂದ್ರ ಕರಣ'ದ ಟೀಕೆಯನ್ನೂ ನೋಡಿದೆ. ಇನ್ನಿರುವುದು ಬರವಣಿಗೆಯ ಗುಂಗು ಮಾತ್ರ 


ಬೌದ್ದ ದಾರ್ಶನಿಕ ಆಸಂಗ(350 ಇ)ನ "ಯೋಗಾಚಾರ ಭೂಮಿ” ಚೀನೀ ಮತ್ತು ಟಿಬೇಟಿಃ 
ಅನುವಾದದಲ್ಲಿ ದೊರೆಯುತ್ತಿತ್ತು. ರಾಹುಲರಿಗೆ ಸಾಕ್ಮಾದಲ್ಲ ಅದರ ಸಂಸ್ಕತ ಮೂಲ ಸಿಕ್ಕಿತು 

ಅಸಂಗನ ತಮ್ಮ ವಸುಬಂಧು (400 ಇ.)ವಿನ ಉದ್ಭಂಥ ಅಭಿಧರ್ಮಕೋಶ ದ ಬಗ್ಗೆ ತನ್ನ 
ಸಂಸ್ಕೃತ ಟೀಕೆ(ವೃತ್ತಿ)ಿಯನ್ನು ರಾಹುಲರು ತಮ್ಮ ಪ್ರಥಮ ಟಿಬೆಟ್‌ ಪ್ರವಾಸಕ್ಕೆ ಮೊದಲೇ 
ಬರೆದಾಗಿತ್ತು. ಎರಡನೇ ಪ್ರವಾಸದಲ್ಲಿ ಅವರಿಗೆ ಸಾಕ್ಮಾದಲ್ಲಿಯೇ ಅಭುಧರ್ಮ ಕೋಶ-ಮೂಲ 
ಸಿಕ್ಕಿತ್ತು 

ಮೂರನೇ ಪ್ರವಾಸದಲ್ಲಿ ಗ್ಲೋರ್‌ನ ವಿಹಾರಣಲ್ಲಿ ವಸುಬಂಧುವೇ ತನ್ನ "ಅಭಿಧರ್ಮ ಕೋಶ'ದ 
ಮೇಲಿ ಬರೆದ ವಿಸಾರವಾದ ಭಾಷ್ಟವೂ ದೊರೆಯಿತು. ರಾಹುಲರು ಅದರ ಫೋಟೋ 
ತೆಗೆದುಕೊಂಡರು. 

ವಸುಬಂಧುವಿನ ಶಿಷ್ಠ ದಿಜನಾಗ (425 ಇ)ನ ಪ್ರಮಾಣ ಸಮುಚ್ಛಯ' ಗ್ರಂಥ ಟಿಬೇಟೀ 
ಅನುವಾದದಲ್ಲಿ ಮಾತ್ರ ಸಿಗುತ್ತದೆ. ರಾಹುಲರು ತನ್ನ ನಾಲ್ಕೂ ಟಿಬೇಟ್‌ ಯಾತ್ರೆಗಳಲ್ಲ ಈ ಗ್ರಂಥಕ್ಕಾಗಿ 
ಬಹಳ ಹುಡುಕಾಡಿದರೂ ಸಿಗಲಿಲ್ಲ. ಮೂಲ "ಪ್ರಮಾಣ ಸಮುಚ್ಛಯ' ಟಿಬೇಟಿನ ಯಾವುದಾದರೂ 


80 ರಾಹುಲ ಸಾಂಕೃತ್ಯಾಯನ 


ಮದ, ಸ್ಪೂಪ ಅಥವಾ ಮೂರ್ತಿಯ ಒಳಗೆ ಒಂದಲ್ಲ ಒಂದು ದಿನ ಸಿಕ್ಕಿಯೇ ಸಿಗುತ್ತದೆಂದು ಅವರ 
ಭರವಸೆಯಾಗಿತ್ತು. ಧರ್ಮಕೀರ್ತಿ(600 ಇ)ಯ "ವಾರ್ತಿಕ'ವು ದಿಜನಾಗನ "ಪ್ರಮಾಣ 
ಸಮುಚ್ಛಯ'ದ ಮೇಲಿನ ಸ್ವತಂತ್ರ ವ್ಯಾಖ್ಯಾನ. ಪ್ರಮಾಣ ವಾರ್ತಿಕವು ಬೌದ್ದ ನ್ಯಾಯದ ಒಂದು 
ಪ್ರೌಢ ಗ್ರಂಥ. ಧರ್ಮಕೀರ್ತಿಯ ಪ್ರತಿಸ್ಪರ್ಧಿಗಳು ಕೂಡ ಅವನ ಪ್ರತಿಭೆಯನ್ನು ಒಪ್ಪಿಕೊಂಡಿದ್ದಾರೆ. 
ಷ್ಯಾದ ಪ್ರೊ। ಶ್ಲೆರ್‌ವಾತ್‌ಸ್ಟೀ ಧರ್ಮಕೀರ್ತಿಯನ್ನು ಭಾರತದ ಕ್ಯಾಂಟ್‌ ಎಂದರೆ ಅವರ ದರ್ಶನ 

ಹೆಗೆಲ್‌ಗೆ ಸಮೀಪವೆಂದು ಗಣಿಸಿದ್ದರು ರಾಹುಲ್‌ಜೀ. 

ಧರ್ಮಕೀರ್ತಿ ಚೋಳ (ತಮಿಳು) ದೇಶದ ಬ್ರಾಹ್ಮಣ. ಬ್ರಾಹ್ಮಣರ ಶಾಸ್ತ್ರಗಳು, ವೇದ 
ವೇದಾಂಗಗಳನ್ನು ಅಧ್ಯಯನ ಮಾಡಿದ ಬಳಿಕ ಆತ ಬೌದ್ದ ಶಾಸ್ತ್ರಾಧ್ಯಯನಕ್ಕೆ ತೊಡಗಿದರು. 
ಬ್ರಾಹ್ಮಣರು ಆತನಿಗೆ ಬಹಿಷ್ಟಾರ ಹಾಕಿದಾಗ ನಾಲಂದಾ ಮಹಾವಿಹಾರಕ್ಕೆ ತೆರಳಿ ಬೌದ್ದ ಸಂಘಕ್ಕೆ 
ಸೇರಿಕೊಂಡ. 

ಧರ್ಮಕೀರ್ತಿಯ "ನ್ಯಾಯ ಬಿಂದು' ಗ್ರಂಥ ಸಿಗುತ್ತಿತ್ತು. ತನ್ನ ಎರಡನೇ ಟಿಬೇಟ್‌ ಯಾತ್ರೆಯಲ್ಲಿ 
ರಾಹುಲರು ಅವನ "ವಾರನ್ಮಾಯ'ದ ತಾಳೆಗ್ರಂಥವನ್ನು ಹುಡುಕಿ ತೆಗೆದು, ಪ್ರಕಟಿಸಿದ್ದರು. ಮೂರನೇ 
ಯಾತ್ರೆಯಲ್ಲಿ ಅವನ ಪ್ರಮುಖ ಗ್ರಂಥ "ಪ್ರಮಾಣ ವಾರ್ತಿಕ'ದ ಸಂಸ್ಕೃತ ಮೂಲ ಪೂರ್ತಿಯಾಗಿ 
ಸಿಕ್ಕಿತು. ಅಷ್ಟೇ ಅಲ್ಲ, ಅದರ ಮೇಲೆ ಲೇಖಕನ ವೃತ್ತಿ (ಸ್ವವೃತ್ತಿ), ಕರ್ಣಕಗೋಮಿಯ ಟೀಕೆ, ಪ್ರಜ್ಞಾಕರ 
ಗುಪ್ತನ ಭಾಷ್ಯ (ವಾರ್ತಿಕಾಲಂಕಾರ) ಮತ್ತು ಶಲೂ ಮಠದಲ್ಲಿ ಮನೋರಥ ನಂದಿ ಬರೆದ ಒಂದು 
ಬಹು ಸುಂದರ ವೃತ್ತಿ ಸಹ ದೊರಕಿತು. ಧರ್ಮಕೀರ್ತಿಯ ಇನ್ನೊಂದು ಗ್ರಂಥ “ಹೇತು ಬಂದು'ವನ್ನು 
ನಂತರ ರಾಹುಲರು ಟಿಬೇಟ್‌ ಅನುವಾದ ಹಾಗೂ ಸಂಸ್ಕೃತ ಟೀಕೆಯ ಆಧಾರದ ಮೇಲೆ ಮೂಲ 
ಸಂಸ್ಕೃತದಲ್ಲಿ ಸಿದ್ಧಪಡಿಸಿದರು. ಹೀಗೆ ಧರ್ಮಕೀರ್ತಿಯ ಏಳು ಗ್ರಂಥಗಳಲ್ಲಿ ಐದು ಗ್ರಂಥಗಳು 
ದೊರೆತಂತಾಯಿತು. ಉಳಿದ ಎರಡು ಗ್ರಂಥಗಳ ಟಿಬೇಟೀ ಅನುವಾದ ಸಹ ಲಭ್ಯ. 

ಈ ರೀತಿ, ಧರ್ಮಕೀರ್ತಿಯನ್ನು ಉಳಿಸಿ ಬೂಭ್ಪಬೇಕೆಂಬ ರಾಹುಲರ ಒಂದು ದೊಡ್ಡ ಕನಸೂ 
ಪೂರ್ಣಗೊಂಡಿತು. ಈ ಮೂರನೇ ಯಾತ್ರೆಯಲ್ಲಿ ಗ್ಲೇನಮ್‌ನಿಂದ ಹೊರಟ ಬಳಿಕ ಒಂದು ರಾತ್ರಿ 
ಅವರಿಗೆ ಯಾರೋ ದಿಜನಾಗನ "ಪ್ರಮಾಣ ಸಮುಚ್ಛಯ" ಮತ್ತು ಧರ್ಮಕೀರ್ತಿಯ 
'ಪ್ರಮಾಣವಾರ್ತಿಕ'ಗಳನ್ನು ತನ್ನ ಕೈಯಲ್ಲಿಟ್ಟಂತೆ ಕನಸಾಗಿತ್ತು. ಸಾಕ್ಕಾ ಸಲುಪಿದ ಮೇಲೆ ಅರ್ಧ ಕನಸು 
ನನಸಾಯಿತು. 

ಧರ್ಮಕೀರ್ತಿಯನ್ನು ಭಾರತೀಯ (ಬೌದ್ದ) ನ್ಯಾಯದ ಮಹಾನ್‌ ಉದ್ದಾರಕನೆಂದು 
ಗಣಿಸುತ್ತಾರೆ. ಆಧುನಿಕ ಕಾಲದಲ್ಲ ಧರ್ಮಕೀರ್ತಿಯ ಪಫುನರುದ್ದಾರದ ಮಹತ್ಪಾರ್ಯವನ್ನು 
ರಾಹುಲರು ಮಾಡಿದರು. 

ಮುಂದಿನ ಒಂದು ತಿಂಗಳಿಡೀ ಸಾಕ್ಕಾದಲ್ಲ ದೊರಕಿದ ಗ್ರಂಥಗಳನ್ನು ಬರೆಯುವುದರಲ್ಲಿ 
ರಾಹುಲರು ಮುಳುಗಿ ಹೋದರು. ಪುಸ್ತಕಗಳ ಸೂಚಿಪತ್ರವನ್ನೂ ತಯಾರಿಸಿದರು. ८5०९८ 23ರಂದು 
ಒಬ್ಬ ಮಾರ್ಗದರ್ಶಕನನ್ನು ಜೊತೆಗೆ ಕರೆದುಕೊಂಡು ಮತ್ತೆ ಶಲೂ ಕಡೆಗೆ ಹೊರಟರು. ಶಲೂ 
ವಹಾರದಲ್ಲ ರಿಸುರಲಾಮಾ ಸ್ವಾಗತಿಸಿದರು. ಅಲ್ಲಿಗೆ ಹತ್ತಿರದ ವಿಹಾರದ ಪುಸ್ತಕಾಲಯದಲ್ಲಿ 
ರಾಹುಲರಿಗೆ ಸಿಕ್ಕಿದ ತಾಳೆ ಗ್ರಂಥಗಳಲ್ಲಿ ಎರಡು ಮಹತ್ವಪೂರ್ಣ ಪುಸ್ತಕಗಳಿದ್ದುವು-ಮನೋರಥ 


Ne 


ತೃತೀಯ ಟಿಬೇಟ್‌ ಯಾತ್ರೆ 8 


ನಂದೀ ಬರೆದ "ಪ್ರಮಾಣವಾರ್ತಿಕ-ವೃತ್ತಿ' ಮತ್ತು "ಪ್ರಮಾಣ ವಾರ್ತಿಕ-ಮೂಲ'ದ ಮೂರನೇ 
ಪರಿಚ್ಛೇದ. 

ಟಿಬೇಟಿನಲ್ಲಿ ರಾಹುಲರು ಸಂಚರಿಸುವ ರೀತಿಯಲ್ಲಿ ಅನೇಕ ತರಹದ ಅಪಾಯಗಳಿದ್ದುವು. 
ಸಾಕ್ಕಾದ ಮಹಂತರಾಜನ ತಮ್ಮ ಅವರಿಗೆ ತಿಳಿ ಹೇಳಿದನು ಕೂಡ 'ಟಿಬೇಟಿನ ಅಪಾಯದ 
ಪ್ರದೇಶಗಳಲ್ಲಿ ಎಲ್ಲೆಲ್ಲೂ ಕಟುಕ ದರೋಡೆಕೋರರಿರುತ್ತಾರೆ. ನೀವು ಹೀಗೆ ಒಬ್ಬಿಬ್ಬರನ್ನು 
ಕರೆದುಕೊಂಡು ತಿರುಗುತ್ತೀರಿ, ಇದು ಒಳ್ಳೆಯದಲ್ಲ". 

ಅದಕ್ಕೆ ರಾಹುಲರು "ಇಷ್ಟರವರೆಗೆ ಅಂತಹ ಡಾಕೂ ಸಿಕ್ಕಿಲ್ಲ ಈ ಹೆದರಿಕೆಗಳನ್ನೆಲ್ಲ 
ಮನಸ್ತಲ್ಲಿಟ್ಟುಕೊಂಡಿದ್ದರೆ ಟಿಬೆಟಿಗೆ ಹೊರಡಲಿಕ್ಕೇ ನನ್ನಿಂದ ಆಗುತ್ತಿರಲಿಲ್ಲ. ಅಪಾಯಕ್ಕೆ 
ಸಿದ್ದವಿದ್ದುಕೊಂಡೇ ನಾನೇನೆಲ್ಲ ಮಾಡಲು ಸಾಧ್ಯವಾಯಿತೋ ಅದರ ಬಗ್ಗೆ ನನಗೆ ಪೂರ್ಣ 
ಸಂತೋಷವಿದೆ. ಸಾಯುವ ಮಾತಿರಲಿ, ಹಾಗೆ ನೋಡಿದರೆ ನಾನು ಈ ವರ್ಷ ಈಗಷ್ಟೇ ಸತ್ಸು 
ಬದುಕಿದ್ದೇನೆ. ಆ ಹೊತ್ತಿನಲ್ಲಿ ನನಗೆ ಧರ್ಮಕೀರ್ತಿಯ ಉದ್ಭಂಧ "ಪ್ರಮಾಣ ವಾರ್ತಿಕ'ವನ್ನು 
ಜಗತ್ತಿನೆದುರು ಇಡಲಾರದೇ ಹೋದೆನಲ್ಲ ವಂಬ ಒಂದೇ ದುಃಖ ಕೊರೆಯುತ್ತಿತ್ತು'- ಎಂದು 
ಉತ್ತರಿಸಿದರು. 

ಶೀಘ್ರವೇ ರಾಹುಲರು ಡಾಕೂಗಳನ್ನು ಎದುರಿಸಬೇಕಾಗಿ ಬಂತು, ಅವರು ಶಲೂವಿನಿಂದ 
ಶಿಗರ್ಚೆಗೆ ಹೋದಾಗ. ಅಲ್ಲಿಂದ ಕೇವಲ ಮೂರು ಗಂಟಿ ದಾರಿಯಲ್ಲ ಸಿಗುವ ನೇರೀಕಾಭಾ 
ವಿಹಾರದಲ್ಲಿ ಕೆಲ ತಾಳೆಗ್ರಂಥಗಳು ಇವೆ ಎಂಬ ಸುಳಿವು ಸಿಕ್ಕಿತು. ಕುದುರೆಯೇರಿ ಏಕಾಂಗಿಯಾಗಿ ಅಲ್ಲಿಗೆ 
ಹೋಗಿ ನೋಡಿದರೆ ಗ್ರಂಥಗಳೂ ಸಿಗಲಿಲ್ಲ ಅರ್ಧ ದಾರಿಯಲ್ಲಿ ಕುದುರೆಯನ್ನು ಆದರ ಮಾಲಿಕ 
ಜಬರ್ದಸ್ಸಿನಿಂದ ಎಳೆದುಕೊಂಡು ಹೋದ. ಬೌದ್ದ ಭಕ್ಷುವಿನ ಪೀತವಸ್ತದಲ್ಲ ಈಗ ಕಾಂಗಿ 
ರಾಹುಲರು. ಅವರೇ ಬರೆದಂತೆ- 

"ಗಂಟೆ ಐದೂವರೆ ಹೊಡೆದಿತ್ತು. ದಾರಿಯಲ್ಲಿ ಕತ್ತಲಾಗಿ ಬಿಡುವ ಭಯವಿತ್ತು. ನಾನೊಬ್ಬನೆ. 
ಟಿಬೇಟಿನಲ್ಲಿ ಗ್ರಾಮದ ಹೊರವಲಯದಲ್ಲಿ ಎಲ್ಲಾ ಕಡೆ ಪ್ರಾಣಾಪಾಯವಿರುತ್ತದೆ. ನಾನು 
ಬೇಗಬೇಗನೇ ಹೆಜ್ಜೆ ಹಾಕಿದೆ. ಟಿಬೇಟ್‌ ಭಿಕ್ಷುವಿನ ವೇಷದಲ್ಲಿದ್ದಿದ್ದರೆ ಯಾರಿಗೂ ನನ್ನನ್ನು ನೋಡಲು 
ಕೂಡ ಧೈರ್ಯ ಬರುತ್ತಿರಲಿಲ್ಲ. ಆದರೆ ನಾನೋ ಹಳದಿ ಬಣ್ಣದ ಕಾಷಾಯದಲ್ಲದ್ದೆ. ಮುಂದ ಇಬ್ಬರು 
ವ್ಯಕ್ತಿಗಳು, ಬಹುಶ: ಪಕ್ಕದಲ್ಲೇ ಕುರಿ ಮೇಯಿಸುತ್ತಿದ್ದರು, ನನ್ನ ಬಳಿಗೆ ಬಂದು "ವ್ಯಾಪಾರಿ, ಶರಾಬಿಗೆ 
ಕಾಸು ಕೊಡು" ಎನ್ನತೊಡಗಿದರು. ಅವರು ಭಿಕ್ಷೆ ಬೇಡುತ್ತಿಲ್ಲವೆಂದು ಸ್ವರದಲ್ಲೇ ತಿಳಿಯುತ್ತಿತ್ತು. ನಾನು 
ದುಡ್ಡು ಕೊಟ್ಟು ನನ್ನ ಬಳಿ ದುಡ್ಡಿದೆ ಎಂದು ಯಾಕೆ ತೋರಿಸಿಕೊಳ್ಳಬೇಕು ? ನನ್ನ ಹತ್ತಿರ ದುಡ್ಡಿಲ್ಲ ಎಂದೆ. 
ಅವರು ಬೆದರಿಸುವ ದನಿಯಲ್ಲಿ ಮತ್ತೆ ಅದನ್ನೇ ಹೇಳಿದರು. ನಾನು ನಿಲುವಂಗಿಯನ್ನು ತುಸು ಸರಿಸಿದೆ, 
ಆಗ ಕೆಮರಾದ ಚರ್ಮದ ಬೆಲ್ಸ್‌ ಚೆನ್ನಾಗಿ ಕಾಣಿಸಿತು. ಬಲಗೈಯನ್ನು ಬಗಲಿಗಿಳಿಸಿದೆ. ಕೂಡಲೆ ಅವರ 
ಚಹರೆ ಬದಲಾಗಿ ಜಾಗ ಖಾಲಿ ಮಾಡಿದರು. ಅದು ಪಿಸ್ಮೂಲು ಅಲ್ಲ ಕೆಮರಾ ಅಂತ ಅವರಿಗೇನು 
ಗೊತ್ತಿತ್ತು. ನನ್ನ ರೋಲ್‌ಫ್ಲಕ್ಟ್‌ ಆ ದಿನ ಅದ್ಭುತ ತಾಯತದ ಕೆಲಸ ಮಾಡಿತೆಂಬುದಕ್ಕೆ ಯಾವ 
ಸಂಶಯವಿಲ್ಲ. ನನ್ನ ಹತ್ತಿರ ಆಯುಧವೇ ಇರಲಿಲ್ಲ. ಅವರ ಬಳಿಯೋ ಟಿಬೇಟ್‌ ಚಾಕುಗಳಿದ್ದುವು. 
ಅಂತೂ ನಾನು ಕಾಲು ಬೀಸಿ ಬೀಸಿ ಹಾಕುತ್ತಾ ಕತ್ತಲೆಗೆ ಮುಂಚೆ ಶಿಗರ್ಚೆ ತಲುಪಿಕೊಂಡೆ." 


82 ರಾಹುಲ ಸಾಂಕೃತ್ಯಾಯನ 


ಶಿಗರ್ಚೆಯಲ್ಲಿ ಆಗಲೇ ಅಭಯಸಿಂಹರಿದ್ದರು. ಫೋಟೋಗ್ರಾಫರ್‌ ಮತ್ತು ಅಭಯಸಿಂಹರನ್ನೂ 
ಕರೆದುಕೊಂಡು ರಾಹುಲರು ಶಲೂಗೆ ಹೋದರು. ಸುಮಾರು ಒಂದು ವಾರದ ತನಕ ಗ್ರಂಥಗಳ 
ಫೋಟೋ ತೆಗೆಯುವ ಕಾರ್ಯ ಸಾಗಿತು. ಉಳಿದ ಕೆಲ ಮಹತ್ವಪೂರ್ಣ ಗ್ರಂಥಗಳನ್ನು ಮೂರು 
ತಿಂಗಳ ಕಾಲ ಇಟ್ಟುಕೊಳ್ಳಲು ಗುಂಬಾದ ಅಧಿಕಾರಿ ಲಾಮಾಗಳು ಅನುಮತಿ ಕೊಟ್ಟದ್ದೊಂದು 
ವಿಶೇಷದ ಮಾತು. 

ರಾಹುಲರು 7१678 ತಲುಪಿದರು. ಅಲ್ಲಯೂ ಗ್ರಂಥಗಳ ಬರವಣಿಗೆ, ಅವುಗಳ ಫೋಟೋ 
ತೆಗೆಯುವಿಕೆ ಇತ್ಯಾದಿ ಕಾರ್ಯ ನಡೆಯಿತು. ಗ್ಯಾನ್‌ಚಿಯಿಂದ ಭಾರತಕ್ಕೆ ಸಂಪರ್ಕ ಸೌಲಭ್ಯವೂ 
ಇದ್ದುದರಿಂದ ಸಾಕ್ಯಾದಲ್ಲಿ ಅಮೂಲ್ಯವಾದ ಗ್ರಂಥಗಳು ಸಿಕ್ಕಿದ ವಾರ್ತೆ ಜೈಸ್ತಾಲರಿಗೂ ರಷ್ಕಾದ 
ಪ್ರೊಫೆಸರ್‌ ಶ್ಲೆರೊವೆಸ್ಟಿಯವರಿಗೂ ಆಗಲೇ ತಲುಪಿತ್ತು. ಜೈೆಸ್ತಾಲರು ವಾರ್ತೆಯನ್ನು 
ಎಸೋಸಿಯೇಟೆಡ್‌ ಪ್ರೆಸ್ಟ್‌ಗೆ ಕೊಟ್ರು ಅಲ್ಲಿಂದ ಅದು ದೇಶವಿಡೀ ಪತ್ರಿಕೆಗಳಲ್ಲೆಲ್ಲ ಸುದ್ದಿಯಾಗಿತ್ತು. 
ತಾನು ಆ ಪುಸ್ತಕಗಳನ್ನು ನೋಡಲು ಡಾ ವೋಸ್ತಿಕೋಫರೊಂದಿಗೆ ಭಾರತಕ್ಕೆ ಬರಬೇಕೆಂದಿದ್ದೇನೆ 
ಎಂದು ಫ್ಲೆರ್‌ವಾತ್‌ಸ್ಟೀಯಿಂದ ಪತ್ರ ಬಂತು. ರಾಹುಲರು ಗ್ಯಾನಚಿಯಿಂದ ಮಹತ್ತದ ಪುಸ್ತಕಗಳ 
ಹಸ್ಥಲೇಖನ ಮತ್ತು ಫೋಟೋಗಳನ್ನು ಜೈಸ್ವಾಲರಿಗೆ ಕಳಿಸಿಕೊಟ್ಟರು. ಅವನ್ನು ಹಿಡಿದುಕೊಂಡು 
ಟಿಬೇಟಿನಲ್ಲಿ ಸಂಚರಿಸುವುದು ಸರಿಯಲ್ಲ ಎನಿಸಿತು. 

ಗ್ಲೋರ್‌ಗೆ ಹೋಗಿ ಅಲ್ರಿಂದ ನರ್ಥಂಗ್‌, ಅಲ್ಲಿಂದ ಶಿಗರ್ಚಿಗೆ ಹೋಗಿ ಮತ್ತೆ ಗ್ಲೋರ್‌ಗೆ ಬಂದರು - 
ರಾಹುಲಜೀ. ಈ ಬಾರಿ ಆಲ್ಲಿ ವಸುಬಂಧುವಿನ "ಅಭಿಧರ್ಮ ಕೋಶ-ಭಾಷ್ಯ'ದ ಸಂಪೂರ್ಣ ಗ್ರಂಥ 
ಹಾಗೂ ಇತರ ಕೆಲ ನ್ಯಾಯ ಗ್ರಂಥದ ಭಾಗಗಳು ದೊರೆತವು. ಪುನ: ಸಾಕ್ಪಾಕೆ ತೆರಳಿದರು. ಅಲ್ರಿ 
“ಯೋಗಾಚಾರ್ಯ ಭೂಮಿ'ಯ ಬರವಣಿಗೆಯ ಕೆಲಸ ಮುಗಿಯಿತು. ಡೋನಿರ್‌ -ಫೇನ್‌ ಪೋ ಅವರ 
ಜಾಮ್‌ಕುಶೋಃ (ಪತ್ತಿ) ಮತ್ತು ಕುಟುಂಬದ ಇತರರು ತುಂಬ ಸ್ನೇಹದಿಂದ ನೋಡಿಕೊಂಡರು, ನೆರವು 
ನೀಡಿದರು. 

936ರ ಅಕ್ಟೋಬರ್‌ 30ರಂದು ಸಾಕ್ಕಾದಿಂದ ರಾಹುಲರು ಭಾರತಕ್ಕೆ ಹೊರಟರು. 
ಜೊತೆಗೊಂದು ಜನ ಮಾಡಿಕೊಟ್ಟರು ಡೊನಿರ್‌ಲಾ. ಸಾಕಾದ ಮಹಂತರಾಜರು ಕೂಡ ಒಂದು ಜನ 
ಹಾಗೂ ಮೂರು ಹೇಸರಗತ್ತೆಗಳನ್ನು ಗೊತ್ತು ಮಾಡಿಸಿಕೊಟರು. ಈ ಬಾರಿ ರಾಹುಲರು 
ಲಾಭಛೇವ್‌ -ಗಂಗೋಟಕ್‌ (ಸಿಕ್ಕಿಂ)ನ ಕಿರಿದಾದ ರಸ್ತೆಯಲ್ಲಿ ಹಿಂದಿರುಗುತ್ತ ಇದ್ದರು. ಲಾಭೇನ್‌ನಲ್ಲಿ 
ಸಾಕ್ಕಾದಿಂದ ಜೊತೆಗೆ ಬಂದವರು ರಾಹುಲರನ್ನು ಏಕಾಂಗಿ ಬಟ್ಟು ವಾಪಾಸು ಹೋದರು. ನವೆಂಬರ್‌ 
7ರಂದು ರಾಹುಲರು ಬರೆದದ್ದು: 'ನಾನವತ್ತು ಸಾಬೂನು ಹಚ್ಚಿಕೊಂಡು ಬಿಸಿ ನೀರಿನಲ್ಲಿ ಬೆಳಿಗ್ಗೆ ಸಂಜೆ 
ಎರಡು ಬಾರಿ ಮಿಂದೆ. ತಿಂಗಳುಗಳಿಂದ ಶೇಖರವಾದ ಕೊಳೆ ಶರೀರದಿಂದ ಅದೇ ದಿನ ತೊಳೆದು 
ಹೋಯಿತೇ ಹೇಳಲಾರೆ. ಬಟ್ಟೆ ಒಗೆದುಕೊಂಡೆ. ಆದರೆ ಇನ್ನೂ ಹೇನು ಪೂರ್ತಿ ಹೋಗಿರಲಿಲ್ಲ." 

ಪಯಣ ಗಂಗೋಟಕ್‌ ಕಡೆಗೆ ಸಾಗಬೇಕಿತ್ತು. ಕುದುರೆ ಸಿಗುವ ಯಾವ ಆಸಯೂ ಇರಲಿಲ್ಲ. ಭಿಕ್ಷು 
ರಾಹುಲರು ಲಾಭೇನ್‌ ನಲ್ಲಿ ಉಳಿದುಕೊಂಡ ಮನೆಯ ವ್ಹದ್ದರು 'ನನ್ನ ಬಳಿ ಎರಡು ಕತ್ತೆಗಳಿವೆ. ನನ್ನ 
ಮಗಳು ಮೇತೋಕ್‌ (ಹೂವು) ಕತ್ತೆಗಳ ಜೊತೆಗೆ ಬಂದಾಳು, ಆದರೆ ಸಾಮಾನು ಹೇರುವಾಗ 
ಇಳಿಸುವಾಗ ನೀವು ಸಹಾಯ ಮಾಡಬೇಕಾದೀತು" ಎಂದರು. ಮುಂದಿನ ಪಯಣದ ಕುರಿತು 


ತೃತೀಯ ಟೆಬೇಟ್‌ ಯಾತ್ರೆ 83 


ರಾಹುಲರೇ ಸ್ಪತಃ ಬರೆದಿರುವುದನ್ನು ಓದೋಣ. "ನವೆಂಬರ್‌ 8ರಂದು ಚಹ ಕುಡಿದು ಏಳೂವರೆ 
ಗಂಟಿಗೆ ನಾವು ನಾಲ್ಬು ಜೀವಗಳು - ನಾನು, ಮೇತೋಕ್‌ (ಇಪ್ಪತ್ತು ವರ್ಷದ ಆರೋಗ್ಯವಂತ ತರುಣಿ), 
ಹಾಗೂ ನೋರ್ಬು (ಮಣಿ), ಛೇರಿಜಿ (ದೀರ್ಧಾಯು) ಎಂಬ ಹೆಸರಿನ ಕತ್ತೆಗಳು - ಲಾಛೇನ್‌ನಿಂದ 
ಹೊರಟೆವು. ನಾನು ಯೋಚಿಸುತ್ತಿದ್ದೆ: ಅನೇಕ ವರ್ಷಗಳಿಂದ ಒಂದು ಆಸೆಯಿತ್ತು. ಕತ್ತೆ, ಹೇಸರಗತ್ತೆ 
ಅಥವಾ ಕುರಿಗಳ ಮೇಲೆ ನನ್ನ ಸ್ವಲವೇ ಸಾಮಾನುಗಳನ್ನು ಹೇರಿಕೊಂಡು ಸ್ವಚ್ಛಂದ ಸಂಚರಿಸಬೇಕು 
ಎಂದು. ಕಾಲ ಕಳೆದಂತೆ ಕೆಲಸ ಎಷ್ಟು ಜಾಸ್ತಿಯಾಯಿತೆಂದರೆ ಆ ಇಚ್ಛೆಯನ್ನು ಪೂರ್ರೆಸಿಕೊಳ್ಳುವ ಆಸೆ 
ಮುಂದಮುಂದೆ ಹೋಯಿತು. ಆದರೆ ಈಗ ಮೂರು-ನಾಲ್ದು ದಿನಗಳ ಮಟ್ಟಿಗೆ ನನ್ನ ಕತ್ತೆ-ಕುಟುಂಬ 
ರಚನೆಯಾಗಿ ಬಿಟ್ಟಿತ್ತು. ನಾನೋ ಸಿದ್ದಗದಹಪಾ-84 ಸಿದ್ದರ ಕಾಲದಲ್ಲಿ ಒಂದು ವೇಳೆ ನಾನು ಹೀಗೆಯೇ: 
ಕೆಲ ವರ್ಷ ಸ್ವಚ್ಛಂದ ವಹರಿಸಿದ್ದೇ ಆದರೆ ಜನ ನನ್ನನ್ನು ಅದೇ ಹೆಸರಿನಿಂದ ಕರೆಯುತ್ತಿದ್ದರು." 

ಮಾರ್ಗದಲ್ಲಿ ಮೇತೋಕಳಿಗೆ ವಿಪರೀತ ಜ್ವರ ಬಂತು. ರಾಹುಲರು ಅವಳ ಆರೈಕೆಯನ್ನಲ್ಲದೆ ಕತ್ತೆ 
ಚಾಕರಿಯನ್ನೂ ಮಾಡಬೇಕಾಗಿ ಬಂತು. ಹೇಗೋ ದಿಕ್‌ಛೂ ತಲುಪಿದರು. ಅಲ್ಲಿಂದ ಮೇತೋಕ್‌ 
ಮತ್ತು ಅವಳ ಕತ್ತೆಗಳನ್ನು ಲಾಛೇನ್‌ಗೆ ವಾಪಾಸು ಕಳಿಸಿ ಬಿಟ್ಟು ಪಯಣ ಮುಂದುವರಿಸಿ ಗಂಗೋಟಕ್‌ 
ಹಾದು ನವೆಂಬರ್‌ 4ರಂದು ಸಿಲಿಗುರಿ ತಲುಪಿದರು. ಡಾರ್ಜಿಲಿಂಗ್‌ನಿಂದ ಅದೇ ಹೊತ್ತಿಗೆ ಗೇಶೇ 
ಧರ್ಮವರ್ಧನರೂ ಬಂದರು. ಇಬ್ಬರೂ ರ್ರೈಲುಗಾಡಿಯೇರಿ ಕಲೆಗೆ ಹೊರಟು ಹೋದರು. 

ಕಲ್ಪತ್ತಾದಿಂದ ಪಾಟ್ಡಾಕ್ಕೆ ತೆರಳಿ ಅಲ್ಲಿಯೇ ಏಪ್ರಿಲ್‌ 2ರ ತನಕ (I937) ಐದು ತಿಂಗಳ ಕಾಲ, 
ಜೈಸ್ವಾಲರ ಮನೆಯಲ್ಲಿ ಉಳಿದುಕೊಂಡರು. ಪಂಡಿತರೀರ್ವರೂ ಸಂಶೋಧನೆಯಲ್ಲಿ ಮಗ್ನರಾದರು. 
ರಾಹುಲರ ಪ್ರಯತ್ನದಿಂದ ಪಾಟ್ನಾದ ಬಿಹಾರ ರಿಸರ್ಚ್‌ ಸೆಂಟರಿನಲ್ಲಿ ಟಿಬೇಟಿ ಸಾಹಿತ್ಯದ ಎಷ್ಟು 
ಒಳ್ಳೆಯ ಸಂಗ್ರಹ ಸಿದ್ದವಾಯಿತೆಂದರೆ ಟಿಬೇಟಿನಿಂದ ಹೊರಗೆ ಬೇರೆಲ್ಲೂ ಅಂತಹ ಸಂಗ್ರಹವಿರಲಿಲ್ಲ. 

ಪ್ರೊ। ಶೆರ್‌ವಾತ್‌ಸ್ಟೀ ರಾಹುಲರನ್ನು ರಷ್ಯಾಕ್ಕೆ ಕರೆಯಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದರು. ಇತ್ತ 
ರಾಹುಲರೂ ಆ ಸಿದ್ದತೆಯಲ್ಲಿ ತೊಡಗಿದ್ದರು. ಪ್ರಯಾಗಕ್ಕೆ ಹೋಗಿ ಅಲ್ಲ ಪುಸ್ತಕಗಳ ಮುದ್ರಣ ಕಾರ್ಯ 
ನೋಡಿಬಂದರು. ನಂತರ ಬೇಸಗೆಯಲ್ಲಿ ಆನಂದಜೀ ಅವರನ್ನು ಕರೆದುಕೊಂಡು ಲಾಹುಲ್‌ ಕಡೆಗೆ 
ಹೊರಟರು. ಜೂನ್‌ ತಿಂಗಳ ಎರಡು ವಾರ ಉರುಸ್ವಾತೀ(ನಗರ)ಯಲ್ಲ ರ್ಯೋರಿಕ್‌ 
ಕುಟುಂಬದೊಂದಿಗೆ ಉಳಿದುಕೊಂಡರು. ಅಲ್ಲಿದ್ದಾಗಲೇ ಜೈಸ್ಟಾಲರ ಆಸ್ವಾಸ್ವ್ರದ ತಂತಿ ಬಂತ್ತು 
ರಾಹುಲರು ಪಾಟ್ನಾಕ್ಕೆ ಹೊರಟು ಹೋದರು. 

ಜೈಸ್ತಾಲರ ಆರೋಗ್ಯ ತುಸು ಸುಧಾರಿಸಿದೊಡನೆ ರಾಹುಲರು ಸಾರನಾಥ, ಪ್ರಯಾಗ, ಲಕ್ಷೋ 
ಮುಂತಾದ ಕಡೆಗೆ ಸಂಚಾರ ಹೊರಟು ಅಗೋಸ್ತು 5 (937)0 ಮುಂಜಾನೆ ವಾಪಸ್‌ ಪಾಟ್ನಾಕ್ತಿ 
ಬಂದು, ಜೈಸ್ಟಾಲರ ಮನೆಯೊಳಗೆ ಕಾಲಿಟರೆ ಬಿದಿರಿನ ಚಟ್ಟ ಕಾಣಿಸಿತು. 

ಹಿಂದಿನ ಸಂಜೆ ಜೈಸ್ಟಾಲರು ತೀರಿಕೊಂಡಿದ್ದರು. ರಾಹುಲರು ಆವರ ಚಟ್ಟಕ್ಕೆ ಹಗಲು ಕೊಟ್ಟರು. 
ಅವತ್ತಿನ ಡೈರಿಯಲ್ಲಿ ಅವರು ಬರೆದಿರುವ ಸಾಲುಗಳು: "ಹಾ ಮಿತ್ರ ! ಹಾ ಬಂಧು! ಹಾ ಗುರುವೆ 
!...ನಿನ್ನಿಂದ ನಾನೆಷ್ಟು ಕಲಿತೆ ಎಂದು ನಿನಗೇ ತಿಳಿದಿಲ್ಲ. ಇಷ್ಟು ಶೀಘ್ರ ಪ್ರಯಾಣ! ಈಗಷ್ಟೇ ಸಂದರ್ಭ 
ಬಂದಿತ್ತು...ಎಲ್ಲಾ ಆಸೆ ಬೂದಿಯಲ್ಲಿ ಸೇರಿ ಹೋಯಿತು-ಜಗತ್ತಿಗಾಗಿ ಏನಾದರೂ ಮಾಡಲೇ 
ಬೇಕು-ನಿನ್ನ ಸ್ನೇಹ ಪಡೆದವರು ಅನೇಕರು-ಅವರಲ್ಲಿ ನಾನೂ ಒಬ್ಬನಾಗಿದ್ದೆ.” 


ಸು 
ಧಿ 


ಸೋವಿಯತ್‌ ದೇಶಕ್ಕೆ ಎರಡನೆಯ ಬಾರಿ 


ರಾಹುಲರಿನ್ನೂ ಪಾಟ್ನಾದಲ್ಲಿ ಇರುವಾಗಲೇ ಸೋವಿಯತ್‌ ರಷಾಕ್ಕೆ ಬರಲು ಟೆಹರಾನ್‌ 
(ಇರಾನ್‌)ನಲ್ಲಿ ವೀಸಾ ಸಿದ್ದವಿದೆ ಎಂದು ಡಾ! ಶ್ಲೆರ್‌ವಾತ್‌ಸ್ಟೀಯಿಂದ ಪತ್ರ ಬಂತು. ರಷ್ಯಾಕ್ಕೆ ಹೋಗುವ 
ತಯಾರಿಗಾಗಿ ಅವರು ಪ್ರಯಾಗಕ್ಕೆ ಹೋದರು. ಅಲ್ಲ ವಿಶ್ವವಿದ್ಯಾಲಯದಲ್ಲ ಪಂಡಿತ ಜವಾಹರಲಾಲ 
ನೆಹರೂ ಅವರ ಆಧ್ಯಕ್ಷತೆಯಲ್ಲಿ "ಹಮಾರೀ ಕಮಜೋರಿಯಾಂ' (ನಮ್ಮ ದೌರ್ಬಲ್ಯಗಳು) ಎಂಬ 
ವಿಚಾರವಾಗಿ ಮಾಡಿದ ಭಾಷಣದ ಪ್ರಸ್ತಾಪ ಈ ಪುಸ್ತಕದ ಆರಂಭದಲ್ಲೇ ಬಂತಪ್ಟೆ ? 

ಅಲ್ಲಿಂದ ದೆಹಲಿ ಹಾದು ಸಿಮ್ರಕ್ಕೆ ಹೋಗಿ ಇರಾನಿನ ವೀಸಾ ಪಡೆದರು. ಸೆಪ್ಪಂಬರ್‌ 9, 
937ರಂದು ಟಿನಿನಲ್ಲಿ ಪಯಣಿಸಿ ಕ್ಷೆಟ್ಟಾ ತಲುಪಿದರು. ಇಲ್ಲಿಯೇ ಅವರು ಭಿಕ್ಷುವಿನ ಪೀತವಸ್ತ್ರ 
ಕಳಚಿಟ್ಟು ಪ್ಯಾಂಟು ಕೋಟು ತೊಟ್ಟಿರಬೇಕು. ಮುಂದೆ ನೋಕಕುಂಡೀ ತನಕ ಟ್ರಿನಿನಲ್ಲ ಪಯಣಿಸಿದರು. 
ಎರಡು ವರ್ಷಗಳ ಹಿಂದೆ ಬಿರ್ಜಂದ್‌, ಮಶಹದ್‌ ಮತ್ತು ಜಾಹಿದಾನ್‌ ದಾಟಿ ನೋಕಕುಂಡೀ 
ತಲುಪಿದ ಆ ಜಟಿಲ ಮಾರ್ಗದಲ್ಲಿಯೇ ಲಾರಿಯಲ್ಲಿ ಪಯಣಿಸಿ ಸೆಪ್ತಂಬರ I937ರಂದು ಟೆಹರಾನ್‌ 
ತಲುಪಿದರು. 

ಅಲ್ಲಿ ಸೋವಿಯತ್‌ ರಷ್ಯಾದ ವೀಸಾ ತರಲೆಂದು ಹೋದರೆ, ಅದನ್ನು ಜೂನ್‌ನಲ್ಲೇ 
ನೀಡಲಾಗಿತ್ತೆಂದೂ, ಅದು ಈಗ ರದ್ದಾಗಿದೆಯೆಂದೂ ತಿಳಿದು ಬಂತು. ಅತ್ತ ಇತ್ತ ಅಲಿದಾಡಿ ತಂತಿ 
ಕಟಕಟಾಯಿಸಿದ ಮೇಲೇಯೇ ಮತ್ತೆ ವೀಸಾ ಸಿಕ್ಕಿತು. ಇದಕ್ಟಾಗಿ ಟಿಹಾರನ್‌ನಲ್ಲಿ ಒಂದೂವರೆ ತಿಂಗಳ 
ಕಾಲ ಉಳಿದುಕೊಳ್ಳಬೇಕಾಯಿತು. ಸಮಯ ಕಳೆಯುವುದೇ ಕಷ್ಟವಾಗಿ ಬಹುಶಃ ಪ್ರತಿ ದಿನ ಒಂದಲ್ಲ 
ಒಂದು ಭಾಷೆಯ ಸಿನೆಮಾ ನೋಡಲು ಹೋಗುತ್ತಿದ್ದರು. ಕೆಲ ದಿನಗಳ ಬಳಿಕ ಪಾರ್ಸಿ ಭಾಷೆಯ 
ಪ್ರೊಫೆಸರ್‌ ಆಗಾ ಹುಮಾಯಿಯ ಒಳ್ಳೆಯ ಜೊತೆ ಸಿಕ್ಕಿ ಅವರೊಡನೆ ಪಾರ್ಸಿ ಮತ್ತು ಸಂಸ್ಕೃತ 
ವಿಚಾರವಾಗಿ ಚರ್ಚೆ ಮಾಡುತ್ತ ರಾಹುಲರ ಸಮಯ ಚೆನ್ನಾಗಿ ಕಳೆಯಿತು. 

ಟಿಹರಾನಿನಿಂದ ರಾಹುಲರು ಮೋಟರು ಹತ್ತಿ ಪಹಲವೀ ಬಂದರಿಗೆ ಹೋದರು. ಹಡಗನ್ನೇರಿ 
ಕ್ಯಾಸ್ತೀಯನ್‌ ಸಮುದ್ರ ದಾಟಿ ಬಾಕೂನಲ್ಲ ಇಳಿದರು. ಎರಡು ವರ್ಷಗಳಲ್ಲ ಬಾಕೂ ಸಾಕಷ್ಟು 
ಬದಲಾಗಿತ್ತು. ಅಲ್ಲಿಂದ ಮೂರು ದಿನಗಳ ರ್ರಲು ಪ್ರವಾಸದ ನಂತರ, 937ರ ನವೆಂಬರ್‌ 5ರಂದು, 
ಮಾಸ್ಕೋ. ಅವರು ಹೋಗಬೇಕಾದ್ದು ಲೆನಿನ್‌ಗ್ರಾಡಿಗೆ, ಸೋವಿಯತ್‌ ಅಕಾಡೆಮಿಯ ಆಮಂತ್ರಣದ 
ಮೇರೆಗೆ. ಆದುದರಿಂದ ಸೋವಿಯತ್‌ ನೆಲದಲ್ಲಿ ಕಾಲಿಟ್ಟ ಬಳಿಕ ಅವರಿಗೆ ಸಕಲ ಸೌಕರ್ಯಗಳೂ 
ಸಹಜವಾಗಿ ಲಭ್ಯವಿದ್ದುವು. ಒಂದು ದಿನ ಮಾಸ್ಟೋದಲ್ಲಿದ್ದು ಅಲ್ಲಿನ ಕೆಲ ಸ್ಮಾರಕಗಳನ್ನು ನೋಡಿ 
ರೈಲಿನಲ್ಲಿ ನವೆಂಬರ್‌ [70०७० ಲೆನಿನ್‌ಗ್ರಾಡ್‌ ತಲುಪಿದರು. ಅಲ್ಲಿ ಒಂದು ಒಳ್ಳೆಯ ಹೋಟೆಲಿನಲ್ಲಿ 
ಉಳಿಯುವ ವ್ಯವಸ್ಥೆಯಾಯಿತು. 


ಸೋವಿಯತ್‌ ದೇಶಕ್ಕೆ ಎರಡನೆಯ ಬಾರಿ 85 


ಡಾ। ಶ್ಲೆರ್‌ವಾತ್‌ಸ್ಟೀಯವರ ಜೊತೆಗಿದ್ದು ಬೌದ್ಧ ನ್ಯಾಯದ ಕೆಲ ಗ್ರಂಥಗಳನ್ನು ಬೆಳಕಿಗೆ ತರಬೇಕು, 
ಕೆಲವು ಗ್ರಂಥಗಳು ಐರೋಪ್ಯ ಭಾಷೆಗಳಿಗೆ ಅನುವಾದವಾಗಬೇಕು ಎಂಬೆಲ್ಲ ಹಂಬಲದಿಂದ 
ಲೆನಿನ್‌ಗ್ರಾಡ್‌ಗೆ ಬಂದಿದ್ದರು ರಾಹುಲಜೀ. ಸೋವಿಯತ್‌ ವಿಜ್ಞಾನ ಅಕಾಡೆಮಿಯ ಪ್ರಾಚ್ಯ 
ಸಂಸ್ಥಾನರ  ಇಂಡೋ-ಟಬೆಟಿಯನ್‌ ವಭಾಗದಲ್ಲ ರಾಹುಲರಿಗೆ ಕುರ್ಚಿ-ಮೇಜಿನ 
ವ,ವಸೆಯಾಯಿತು 

ಡಾ! ಶೆರ್‌ವಾತ್‌ಸೀ ಎಲಾ ವವಸ್ಥೆ ಮಾಡಿ ಜೂನ್‌ನಲ್ಲಿ ರಾಹುಲರಿಗೆ ತಂತಿ ಕಳಿಸಿದರು. ಆದರೆ 
ಅದು ತಲುಪುವುದು ವಿಳಂಬವಾಗಿ ಅಕಾಡೆಮಿ ಎಲ್ಲ ವಿಚಾರಕ್ಕೂ ಪುನಃ ಒಪ್ಪಂದ 
ಮಾಡಿಕೊಳ್ಳಬೇಕಾಯಿತು. ಅತ್ತ ಭಾರತದಲ್ಲಿ ಬಿಹಾರ ಸರಕಾರ ರಾಹುಲರ ಟಿಬೇಟ್‌ ಅಭಿಯಾನಕಾಗಿ 
ಆರುಸಾವಿರ ರುಪಾಯಿ ಮಂಜೂರು ಮಾಡಿತ್ತು. ಚಳಿಗಾಲ ಮುಗಿಯುತ್ತಲೂ ಟಿಬೇಟಿಗೆ 
ಹೊರಡಬೇಕಾಗಿತ್ತು. ಇತ್ತ ಸೋವಿಯತ್‌ ಅಕಾಡೆಮಿಯೂ ಬೇಗ ನಿರ್ಧಾರ ತೆಗೆದುಕೊಳ್ಳದೆ 
ಮಂದಗತಿ ಅನುಸರಿಸುತ್ತಿದ್ದುದರಿಂದ ಕೊನೆಯಲ್ಲಿ ರಾಹುಲರು ಭಾರತಕ್ಲೆ ಹಿಂದಿರುಗಲು 
ನಿರ್ಧರಿಸಿದರು. ಎರಡೇ ಎರಡು ತಿಂಗಳು, ಅದೂ ಕಷದಲ್ಲಿ, ಲೆನಿನ್‌ಗ್ರಾಡಿನಲ್ಲಿದರೂ ಅಷೇ 
ಸಮಯವನ್ನು ಅವರು ಚೆನ್ನಾಗಿ ಉಪಯೋಗಿಸಿಕೊಂಡರು. 

ಲೆನಿನ್‌ಗ್ರಾಡ್‌ ಮುಟ್ಟಿದ ದಿನವೇ ಅವರು ಡಾ ಶೆರ್‌ವಾತ್‌ಸ್ಪೀಯವರನ್ನು ಹೋಗಿ 
ಭೇಟಿಮಾಡಿದರು. ಕಾಲಿಗೆ ಪೆಟ್ರು ಬಿದ್ದ ಕಾರಣ ಮಂಚದ ಮೇಲೆ ಒರಗಿಕೊಂಡಿದ್ದ ಡಾ! 
ಶೆರ್‌ವಾತ್‌ಸೀ "'ಸಾಗತಮ್‌ ಇದಮಾಸನಂ ಉಪವಿಶ್ನತಾಮ್‌"'ಎಂದು ಹೇಳಿ ಅವರನ್ನು 
ಸಾಗತಿಸಿದರು. ತನ ಶಿಷ್ಠ ರೆವಿನೋವಿಚ್‌ ಅವರಿಗೆ ರಾಹುಲರ ದೇಖಾರೇಖಿಯ ಜವಾಬಾರಿ 
ವಹಿಸಿದರು. ಲೆನಿನ್‌ಗ್ರಾಡಿನ ಸ್ಮಾರಕಗಳು, ಸಂಗ್ರಹಾಲಯವನ್ನೆಲ್ಲ ನೋಡಿಬಂದ ರಾಹುಲರು 
ನಾಲ್ಪನೇ ದಿನದಿಂದ ಸಂಸ್ಥಾನಕ್ಕೆ ಹೋಗತೊಡಗಿದರು. ಅಲ್ಲಿ ಟಿಬೇಟ್‌ ಅನುವಾದದೊಡನೆ 
“ವಾರ್ತಿಕಾಲಂಕಾರ'ದ ಸಂಸ್ಥತ ಗ್ರಂಥವನ್ನು ಸೇರಿಸುವ ಕಾರ್ಯ ಆರಂಭಿಸಿದರು. ತನ್ನ 
ಟಿಬೆಟೆಯನ್‌ ಉಣ್ಣೆಯ ಬಿಳೀ ಸೂಟು ಧರಿಸಿ ಅದರ ಮೇಲೆ ಚರ್ಮದ ಹಓವರ್‌ಕೋಟ್‌ 
ಹಾಕಿಕೊಂಡು ಹೋಟೆಲಿನಿಂದ ಸಂಸ್ಥಾನಕ್ಕೆ ಹೆಚ್ಚಾಗಿ ಕಾಲ್ಲಡೆಯಲ್ಲಯೇ ಹೋಗುತ್ತಿದ್ದರು. 

ಇಂಡೋ-ಟಿಬೇಟಿಯನ್‌ ವಿಬಾಗದ ಎಲೇನಾ (ಲೋಲಾ) ಕೊಜೆರೊವಸಾಯಾಳ ಆರೋಗ 
ರಿಯಿರಲಿಲ. ಹಾಗಾಗಿ ಹತು ದಿನಗಳ ಮೇಲಷೇ ರಾಹುಲರಿಗೆ ಅವಳ ಭೇಟಿಯಾಯಿತು 
ರಾಹುಲಜೀ ಬರದಂತೆ ಆಕೆಗೆ ಫ್ರಂಟ್‌, ಇಂಗ್ಲಿಷ್‌, ರಷ್ಠನ್‌ ಮತ್ತು ಮಂಗೋಲಿಯನ್‌ ಭಾಷೆಗಳಲ್ಲ 
ಮಾತಾಡಲು ಬರುತಿತು. ಭೋಟ್‌-ರಷ್ಠನ್‌ ಕೋಶವನು ಕೂಡ ಆಕೆ ಸಿದಪಡಿಸುತ ಇದಳು 
ರಾಹುಲರು ಆಕೆಗೆ ಸಂಸ್ಕತ ಕಲಿಸುವುದು, ಆಕೆ ಅವರಿಗೆ ರಷ್ನನ್‌ ಕಲಿಸುವುದು ಎಂದು ಮಾತಾಯಿತು 

ರಾಹುಲರು ಲೋಲಾಳಿಗಾಗಿ ಸಂಸತ ಪಾಠಗಳನು ಬರೆದರು. ನಿಧಾನವಾಗಿ ಬ್ರರೂ 
ನಿಕಟವಾಗುತ್ತ ಬಂದರು. ಕೊನೆಗೆ ಅವರು ಒಂದಾಗುವ ದಿನವೂ ಬಂತು. ರಾಹುಲರು 
ಹೋಟಿಲಿನಲ್ಲಿಯೇ ಉಳಿದುಕೊಂಡಿದ್ದರೂ ಆಗಾಗ ಲೋಲಾಳ ಮನೆಗೂ ಹೋಗುತ್ತಿದ್ದರು. 
ಲೆನಿನ್‌ಗ್ರಾಡ್‌ ವಾಸದಲ್ಲಿ ಅವರು ಅನೇಕ ಸಿನೆಮಾಗಳನ್ನು ನೋಡಿದರು, "ಸೋವಿಯತ್‌ ಭೂಮಿ" 
ಪುಸಕ ಕಾಗಿ ಸಾಕಷ್ಟು ಸಾಮಗಿ ಸಂಗ್ರಹಿಸಿದರು. 


ಸೋವಿಯತ್‌ ಎಕಾಡೆಮಿ ನಿರ್ಧಾರ ತೆಗೆದುಕೊಳಲು ಇನೂ ತಡವಾಗುತಲೇ ಇತು. ಅತ 
ಟಿಬೇಟ್‌ “ಅಭಿಯಾನದ ಸಮಯ ಹತಿರ ಬಂದದರಿಂದ ರಾಹುಲರು ಭಾರತ್‌ೆ ವಾಪಸಾಗಬೇಕೆಂದು 
ಕೊಂಡರು. I]938 ಜನವರಿ I3ರಂದು ರಾಹುಲರನು ಬೀಳೊಡುವ ದಿನ, ಅವರಿಗಾಗಿ ಒಂದು ಸಾಯೀ 
ವ್ಯವ ಮಾಡಲಿಕಾಗಲಿಲವಲಾ ಎಂದು ಡಾ।ಶೆರ್‌ವಾತ್‌ಸೀಗೆ ಸಾ ಬಾವಿಕವಾಗಿಯೇ ದುಃಖವಾಗಿತು 
ರಾಹುಲರನ್ನು ಬೀಳ್ದೊಡುವಾಗ ಎಲ್ಲರಿಗಿಂತಲೂ ಹೆಚ್ಚು ದುಃಖಿಸಿದವಳು-ಲೋಲಾ. 

ಆದರೆ ಬಹುಶಃ ಆ ಹೊತ್ತಿನಲ್ಲಿ ಯಾರಿಗೂ ಇನ್ನೆಂಟು ತಿಂಗಳಲ್ಲಿ ಆಕೆ ರಾಹಲ-ಪುತ್ರನಿಗೆ 
ತಾಯಿಯಾಗಲಿರುವಳೆಂಬ ಕಲನೆ ಇದ್ದಿರಲಿಕಿಲ: ರಾಹುಲರಿಗೆ ಮಗ ಇಗೋರ್‌ ಹುಟಿದ ವಾರ್ತೆ 
(ಸೆಪೆಂಬರ್‌' 5, I938) ಮೊದಲು ತಿಳಿದದೇ ಬಹುಶಃ I939ರ ಮಾರ್ಚ್‌ 4ರಂದು. ಅವತು 
ಅವರು ಹೀಗೆ ಬರೆದರು: "ಪ್ರೊ. ಫ್ಲೆರ್‌ವಾತ್‌ಸ್ಲೀಯ ಪತ್ರ ಬಂತು-ಆದರಲ್ಲಿ ಲೋಲಾಳಿಗೆ 
ಆರೋಗ್ಯವಂತ ಸುಂದರ ಗಂಡು ಮಗು ಜನಿಸಿದೆ ಎಂದು ಬರೆದಿದ್ದಾರೆ. ಮಗ ಹುಟ್ಟಿದ ಸುದ್ದಿ ಕೇಳಿ 
ಸಂತೋಷವಾಗಲೇ ಬೇಕು. ಯಾಕೆಂದರೆ ಪುತ್ರನೇ ಮನುಷ್ಯನ ಪುನರ್ಜನ್ಮ ಹಾಗೂ ಪರಲೋಕ. 
ಪತ್ರದೊಂದಿಗೆ ಫೋಟೋ ಕೂಡಾ ಇತ್ತು' - ಆ ವೇಳೆ ರಾಹುಲರು ಅಮವಾರಿ ಸತ್ಯಾಗ್ರಹದಲ್ಲಿ 

ಲೊಂಡು ಛಪರಾದ ಜೆ ಲಿನಲ್ರಿ ಬಂದಿಯಾಗಿದು 

I945ರ ಜೂನ್‌ನಲ್ಲಿ ರಾಹುಲರು ಪುನಃ ಲೆನಿನ್‌ಗ್ರಾಡಿಗೆ ಹೋದಾಗಲೇ, ಅವರು ಮಗ 
ಇಗೋರ್‌ನನು ನೋಡಿದ್ದು. ಆ ಸಲ ಅಲಿ ಎರಡು ವರ್ಷ ಕಾಲ ಅವರ "ಗಾರ್ಹಸ್ಥ' ನಡೆಯಿತು 
ರಾಹುಲರು ಬಾರತದಲಿಯೇ ಲೋಲಾಳನು ತಮ್ಮ ಪತಿ ಮತು ಇಗಗೋರ್‌ನನು ತನ್ನ ಮಗನೆಂ 
ಮುಚ್ಚುಮರೆಯಿಲ್ಲದೆ ಒಪ್ಪಿಕೊಂಡಿದ್ದರು. ಆದರೆ ಲೋಲಾಳೊಂದಿಗೆ ವಿಧಿಬದ್ದವಾಗಿ 
ವಿವಾಹವಾಗುವ ಯಾವ ಅಗತ್ತದಿಲವೆಂದು ಅವರಿಗೆ ಕಂಡಿತೇನೋ. ಆನಂದಜೀ ಬರೆದ ಮೀರತ್‌ 
ಸಮ್ಮೇಳನ ಕಾಲದ (ದಶಂಬರ 948) ಒಂದು ನೆನಪು. ಯಾರೋ ಒಬ್ಬ ಬಿಹಾರೀ ಸಜ್ಜನ ಕೇಳಿದ: 
"ಬಾಬಾ, ಮದುವೆಯಾದಿರಂತೆ ?' 

ರಾಹಲರೆಂದರು ''ಯಾರು ಹೇಳುತಾರೆ ? ಬಿಲ್ಕುಲ್‌ ४ 

ह ಬಾಬಾ, ತಂದೆಯೂ ಆಗಿಬಿಟ್ಟೀದ್ದೀರಂತೆ ?' 

"ಆದಾದರೆ ನಿಜ, ಬಿಲ್ಬುಲ್‌ ನಿಜ' 

ಇದಕ್ಕೆ ಆನಂದಜೀ ಟಿಪ್ಪಣಿ: "ಈ ರೀತಿಯ ಸತ್ಯವನ್ನು ವಲ್ಲೋ ಒಬ್ಬ ಉಪನಿಷತ್‌ ಕಾಲದ ಯಷಿ 
ಮಾತ್ರ ನುಡಿಯಬಲ್ಲ' 

ಕಳೆದ ಸಲದ एंड, ಯಾತ್ರೆಯಲ್ಲಿ ರಾಹುಲರು ಬಾಕೂ ತಲುಪ ಇರಾನ್‌ -ಬಲೂಚಿಸ್ತಾನದ 
ದಾರಿಯಾಗಿ ಭಾರತಕ್ಷೆ ಹಿಂದಿರುಗಿದ್ದರು. ಈ ಸಲ ಕಾಬೂಲ್‌ (ಅಫ್‌ ಘಾನಿಸ್ತಾನ) ಮತ್ತು ಖೈಬರ್‌ 
ಕಣಿವೆ ಮುಖಾಂತರ ಹಿಂದಿರುಗಬೇಕಾಗಿತು. ಆದರಿಂದ ಮಾಸೋದಿಂದ ತೆರ್ಮಿಜ್‌ವರೆಗೆ ದೀರು 
ರೆಲು ಪ್ರಯಾಣ ಮಾಡಿದರು. ಐದು ದಿನಗಳ ಕಾಲ ತೆರ್ಮಿಜ್‌ ಮತ್ತು ಆಸುಪಾಸಿನ ಪ್ರದೇಶಗಳನ್ನು 
ನೋಡಿಯಾದ ಮೇಲೆ ಅಮೂ ನದಿ ದಾಟಿ ಅಫ್‌ಘಾನಿಸ್ತಾನದ ಗಡಿಯೊಳಗೆ ಪ್ರವೇಶಿಸಿದರು. 
ಮುಂದೆ ದಾರಿಯಲ್ಲಿ ಸಿಗುವ ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಿಸುತ್ತಾ ಫೆಬ್ರವರಿ 3 (938)ರಂದು, 
ಕಾಬುಲ್‌ ತಲುಪಿದರು. ಆಫ್ಲಿ ಐದು ದಿನವಿದ್ದು ಆ ನಗರದಲ್ಲಿ ಚೆನ್ನಾಗಿ ಸುತ್ತಾಡಿದರು 


हिना 


ಸೋವಿಯತ್‌ ದೇಶಕ್ಕೆ ಎರಡನೆಯ ಬಾರಿ 87 


ಕಾಬೂಲ್‌ನಿಂದ ಪೇಶಾವರದ ವರೆಗೆ ಲಾರಿಗೆ ಐದು ರುಪಾಯಿ ಟಿಕೆಟು ತೆತು ಫೆಬ್ಬವರಿ 9ರಂದು 
ೇಶಾವರ ತಲುಪಿದ್ದಾಯಿತು. 'ಗ್ರಂಥಾನ್ನೇಷಣೆ ಮತು ಫೋಟೋ ತೆಗೆಯುಕೊಳಲು ಟಿಬೇಟಿಗೆ 
*ಹೋಗಬೇಕಾಗಿದ್ದ ಕಾರಣ ಸೋವಿಯತ್‌ನಿಂದ ಇಷ್ಟು ಬೇಗ ಹಿಂದಿರುಗಬೇಕಾಯಿತು. ಈಗ ನಾನು 
ಭಿಕ್ಷು ವೇಷದಲ್ಲಿರಲು ಇಷ್ಟಪಡುತ್ತಿರಲಿಲ್ಲ. ಆದರೆ ಟಿಬೇಟಿಗೆ ಹೋಗಲು ಅದು ಬಹಳ 
ಅಗತ್ತವಾಗಿತು. ಇಲ್ಲವಾದರೆ ಅಲ್ಲಿನ ವಿಹಾರಗಳ ಕತ್ತಲು ತುಂಬಿದ ಪುಸಕಾಲಯಗಳನ್ನು 
ತೆರೆಯುವುದು ಸುಲಭವಾಗುವುದಿಲ್ಲ. ಆದುದರಿಂದ ಪೇಶಾವರಕ್ಕೆ ಬಂದು ಕೋಟು-ಪ್ಯಾಂಟು ಕಳಚಿ, 
ಪುನಃ ಪೀತವಸ್ನಧಾರಿಯಾದೆ 
ರಾಹುಲರು ಪೇಶಾವರದಿಂದ ರೈಲಿನಲ್ಲಿ ಸಹರಾನ್‌ಪುರಕ್ಕೆ ಪಯಣಿಸಿ ಅಲ್ಲಿ ಪಂಡಿತ 
ಕನ್ನೈಯಾಲಾಲ್‌ ಮಿಶ್ರ-'"'ಪ್ರಭಾಕರ" - ರ ಮನೆಗೆ ಹೋದರು. ಆಗ ಅವರು ಹೇಗಿದ್ದರೆಂದರೆ - 
ತಲೆಯ ಮೇಲೆ ಉಣ್ಣೆಯ ದೊಡ್ಡ ಟೋಪಿ, ಬೆಲೆಬಾಳುವ ಬಟ್ಟೆಯ ಚೆಸ್ತರ್‌ ಅಂತಹದೇ ಪ್ಯಾಂಟು 
ಚಕಚಕ ಮಿಂಚುವ ಬೂಟು ! ರಾಹುಲರ ಮತು ಮಿಶ್ರ, ಭೇಟಿ ಇದೇ ಪ್ರಥಮ 
ಯಾವುದು ಸತ್ನ ? ಪೇಶಾವರದಲಿಯೇ ಪುನಃ ಪೀತವಸ್ನ್ತಧಾರಿಯಾದದ್ದೇ ಅಥವಾ ಮುಂದೆ 
ಸಹರಾನ್‌ಪ್ರರ ತಲುಪಿ ಬೂಟು - ಪ್ಲಾಂಟು ತೊಟಿರುವುದೇ ? 
ಇಂತಹ ಅನೇಕ ಪ್ರಸಂಗಗಳು ರಾಹುಲರ ಜೀವನದಲ್ಲಿವೆ. ಅವುಗಳ ಬಗ್ಗೆ ಸ್ವಯಂ ಅದರೇ ಬರೆದ 
ಮಾತುಗಳು ಬೇರೆಯವರು ಬರೆದಿರುವುದಕ್ಷಿಂತ ತುಸು ಭಿನ್ನಬಿವೆ. ಇಂತಹ ವಿಷಯಗಳಲ್ಲಿ 
ರಾಹುಲರು ಬರೆದ ಡೆ ರಿಗಳೇ ನಿರ್ಣಾಯಕ 
ಕು ರಾಹುಲರು ಸಹರಾನ್‌ಪುರದಿಂದ ಪಾಟ್ನಾಕ್ಷೆ ಹೋದರು. ४६ ಟಿಬೇಟ್‌ -ಅಭಿಯಾನದ 
ತು ಎನೇನು ವವಸೆಯಾಗಿದೆ ಎಂದು ತಿಳಿದುಕೊಂಡು ಸಾರನಾಥಕೆ ಬಂದು "ಸೋದಿಯತ್‌ 
ಬೂಮಿ" ಪ್ರುಸಕ ಬರವಣಿಗೆಯಲ್ಲಿ ಮಗ್ನರಾದರು, ಒಂದೇ ತಿಂಗಳಲ್ಲಿ ಮುಗಿಸಿ, ಪ ಯಾಗಕ್ಕೆ ಹೆ 
ಪಾಂಡು ಲಿಪಿ ಲಾ ಜರ್ನಲ್‌ ಪ್ರೆಸ್ಸಿಗೆ ಕಂಪೋಸಿಂಗ್‌ಗೆ ಕೊಟುಬಿಟರು. ರಾಹುಲರಿಗೆ ಈ ಪ್ರೆ 
ಬಹಳ ಅನುಕೂಲದೆಂದು ಹಿಂದೆಯೇ ನೋ ಪೆ? ಅಲ್ಲಿ ಒಮ್ಮೆಗೇ ಅನೇಕ ಫಾರ್ಮುಗಳ 
ಮ್ಹಾಟರ್‌ ಕಂ ಗಿ ಸಿಗುತ್ತಿತ್ತು. ಉತ್ತಮ ಮುದ್ರಣ ಕೂಡ. ಪ್ರಾಯಶಃ ಪುಸ್ತಕವನ್ನು ಪ್ರೆಸ್ಲಿಗೆ 
ಕೊಟ ಮೇಲೆಯೇ ಪ್ರಕಾಶಕರನ್ನು ಹುಡುಕುತ್ತಿದರು ರಾಹುಲಜಿೀಃ 
ಶೇ ಧರ್ಮವರ್ಧನರು ಸಾರನಾಧಥದಲ್ಲಿಯೇ ಇದ್ದರು. ಅವರೂ ಟಿಬೇಟಿಗೆ ಹಿಂದಿರುಗಬೇಕಿತ್ತು. 
ುಪ್ರಿಲ್‌ [8, |938ರಂದು ಈ ಇಬರೂ ಯಾತ್ರಿಕರು ಕಾಲಿಂಫೋಂಜ ತಲುಪಿದರು. 


ಚತುರ್ಥ ಟಿಬೇಟ್‌ ಯಾತ್ರೆ 


ಟಿಬೇಟಿಗೆ ಮೊದಲ ಮೂರು ಬಾರಿ ರಾಹುಲರು ತನ್ನ ಸಾಮರ್ಥ್ಯದ ಮೇಲೆಯೇ ಹೋಗಿ ಬಂದಿದ್ದರೆ 
ಈ ಸಲ ಬಿಹಾರ ಮತ್ತು ಟಿಬೇಟ್‌ ಎರಡೂ ಸರಕಾರಗಳ ಸವಲತ್ತು ದೊರೆಯಿತು. ಬಿಹಾರ ಸರಕಾರ 
ಆರು ಸಾವಿರ ರುಪಾಯಿ ನೀಡಿತ್ತು. ಹಾಗಾಗಿ ಈ ಸಲ ಬೇಕಾದ ಎಲ್ಲ ಸಾಧನಗಳಿಂದ ಸುಸಜ್ಜಿತರಾಗಿ 
ಹೊರಟಿದ್ದರು. ಅತ್ತ ಟಿಬೆಟ್‌ ಸರಕಾರ ಪುರಾತನ ಗ್ರಂಥಾಲಯಗಳಿಗೆ ಹಾಕಿದ ಮೊಹರು ಒಡೆದು 
ಒಳಗಿರುವುದನ್ನೆಲ್ಲ ತೋರಿಸಬೇಕೆಂದು ಆಜ್ಞಾ ಪಸಿತ್ತಲ್ಲದೆ ಸವಾರಿ ಮಾಡಲು ಮತ್ತು ಸಾಮಾನುಗಳನ್ನು 
ಹೊರಲು ಮೂರು ಕುದುರೆ ಮತ್ತು ಮೂರು ಕತ್ತೆಗಳನ್ನು ಒದಗಿಸುವ ಆಜ್ಞೆ ಕೂಡಾ ಹೊರಡಿಸಿತ್ತು. 
ಕಾಲಿಂಪೋಂಜ ತಲುಪಿದ ಮೇಲೆ ಪರ್ಮಿಟ್‌ ಪಡೆಯಲು ರಾಹುಲರು ಗಂಗೋಟಕ್‌'ಗೆ 
ಹೋಗಬೇಕಾಗಿ ಬಂದು, ನಂತರ ಆಲ್ಲಿಂದ ಕಲ್ಪತ್ತಾಕ್ಟೆ ಹೋಗಿ ಫೋಟೋಗ್ರಫಿ ಸಾಮಗ್ರಿಗಳ ವ್ಯವಸ್ಥೆ 
ಮಾಡಿಕೊಂಡರು. "ಮೇರೀ ಜೀವನ ಯಾತ್ರಾ'ದ ಎರಡನೇ ಭಾಗದಲ್ಲಿ ಹೀಗೆ ಬರೆದಿದ್ದಾರೆ: 
"ಕಾಲಿಂಫೋಂಜನಿಂದ ಗೇಶೇ ಮತ್ತು ಇತರ ಸಂಗಡಿಗರೊಂದಿಗೆ ನಾನು 938ರ ಮೇ 4ರಂದು 
ಹೊರಟಿದ್ದೆ ಮತ್ತು ಆರು ತಿಂಗಳ ಬಳಿಕ ಅಕ್ರೋಬರ್‌ನಲ್ಲಿ ಗಂಗೋಟಕ್‌ಗೆ ಹಿಂದಿರುಗಿ ಬಂದೆ". 

ಈ ನಾಲ್ಪನೆಯ ಯಾತ್ರೆಯಲ್ಲಿ ಗೇಶೇ ಧರ್ಮವರ್ಧನರಲ್ಲದೆ 'ಇತರ ಸಾಧೀ' ಆಗಿ ಯಾರಿದ್ದರು? 
“ಜೀವನ-ಯಾತ್ರಾ'ದ ನಾಲ್ಕನೇ ಟಿಬೆಟ್‌ ಪ್ರವಾಸದ ಪ್ರಸಂಗದಲ್ಲಿ ಈ ಇತರ ಸಂಗಡಿಗರ ಯಾರ 
ಹೆಸರೂ ಇಲ್ಲ. ಇಷ್ಟೇ ಬರೆದಿದ್ದಾರೆ "ಸಾಕಷ್ಟು ಕೆಲಸವೂ ಆಯಿತಾದರೂ ನನ್ನ ಬಳಿ ಇದ್ದ 
ಸಲಕರಣೆಗಳಿಂದಾಗುವಷ್ರು ಕೆಲಸ ಆಗಲಿಲ್ಲ. ಈ ಇಡೀ ಯಾತ್ರೆಯಲ್ಲಿ ಎಷ್ಟೆಲ್ಲ ತೊಂದರೆ ಹಾಗೂ 
ಮಾನಸಿಕ ಯಾತನೆ ಅನುಭವಿಸಬೇಕಾಗಿ ಬಂತು ಎಂದರೆ ಅದನ್ನು ಬರೆದು ಪುಸ್ತಕವನ್ನು ಇನ್ನೂ 
ದೊಡ್ಡದು ಮಾಡುವ ಆಗತ್ಯ ಕಾಣುವುದಿಲ್ಲ. ಬಿಡಿಬಿಡಿಯಾಗಿ ದೋಷ ಹೆಕ್ಕುವುದೇ ವ್ಯರ್ಥ. 
ಸರಿಯಾದ ಸಾಧನಗಳು ಏಕತ್ರವಾಗದೆ ಇದ್ದದ್ದೇ ದೋಷ... 

ಯಾವ ಯಾವ ವಿಷಯಗಳಿಗೆ ಗಮನ ಕೊಡಬೆಕಾಗಿತ್ತೋ, ಅವಕ್ಕೆ ಗಮನ ಕೊಡದಿದ್ದ ಕಾರಣ 
ಈ ಯಾತ್ರೆ ಅಸಫಲವಾಯಿತೆಂದು ಹೇಳಿ, ಆ ಕಾರಣಗಳನ್ನು ಹೀಗೆ ತಿಳಿಸಿದ್ದಾರೆ. 

() ಟಬೇಟಿಗೆ ಸುಕುಮಾರ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಕೂಡದು. ಮೊದಲೇ 
ಊಹಿಸಿಕೊಂಡು ಹೊರಡಲು ಆಗದ ಇಂತಹ ಸ್ಥಳಗಳಲ್ಲಿಯೂ ಯಾರು ತನ್ನ ಮುಂಚಿನ ಜೀವನದ 
ಇಡೀ ವಾತಾವರಣವನ್ನೇ ಒಯ್ಯಲು ಬಯಸುತ್ತಾನೋ ಆತ ಖಂಡಿತ ಬೇಸರ ಪಡಬೇಕಾದೀತು. 

(2) ಹೋಗುವಾತ ಆ ವೃತ್ತಿಗೆ ಎಷ್ಟು ಬಲವಾಗಿ ಅಂಟಿಕೊಂಡಿರಬೇಕೆಂದರೆ ತಾನೊಬ್ಬ 
ಅಯೋಗ್ಯನಾಗಿ ಸಾಬೀತಾದರೆ ಆಗುವ ಶಾಶ್ವತ ಕೆಡುಕಿನ ಭಯವಿರಬೇಕು ಅಥವಾ ಆತ ಆ ಪಥದ 
ಫಕೀರನಂತಿರಬೇಕು. ಆತನಿಗೆ ಕೆಲಸದ ಪ್ರಾಮುಖ್ಯತೆಯ ಅರಿವಿರಬೇಕು. 


ಚತುರ್ಥ ಟಿಬೇಟ್‌ ಯಾತ್ರೆ 89 


(3) ತಂಡದ ಶಿಸ್ಥನ್ನು ಗೌರವಿಸಬೇಕು. ಇಲ್ಲವಾದರೆ ಅನುಶಾಸನವನ್ನು ನಿಂದಿಸುವ ರೋಗ 
ಇನ್ನೊಬರಿಗೂ ತಗಲುತದೆ 

(4) ಟಿಬೇಟಿನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಲೆ ಹೋಗಲು ಸವಾರಿಗೆ ಮತ್ತು 
ಸಾಮಾನು ಹೊರಲಿಕ್ಕೆ ಹೇಸರಕತ್ತೆಯಾಗಲೀ, ಕುದುರೆಗಳಾಗಲಿೀ ಸಿಗುವುದು ಸುಲಭವಲ್ಲ. 

(5) ಕೆಲಸದಲ್ಲಿ ನಿಮಗಿದ್ದಷ್ಟೇ ಅಭಿರುಚಿ ಜೊತೆಗಾರನಿಗೂ ಇರಬೇಕು. 

ರಾಹುಲರು ತಮ್ಮ ಒಬ್ಬೊಬ್ಬ ಜೊತೆಗಾರನ ಹೆಸರನ್ನು ಪ್ರತ್ಯೇಕವಾಗಿ ಪಸಾಪಿಸಿಿ ಅವನ 
ದೌರ್ಬಲ್ಯಗಳನ್ನು ಬಯಲು ಮಾಡಲು ಇಷ್ಟ ಪಡಲಿಲ್ಲ. ಆದುದರಿಂದ ಅವರು 
"ಜೀವನ-ಯಾತ್ರಾ"ದಲ್ಲಿ ಗೇಶೇ ಒಬ್ಬರನ್ನು ಬಿಟ್ಟು ಉಳಿದ ಯಾರ ಹೆಸರನ್ನೂ ಉಲ್ಲೇಖಸಲಿಲ್ಲ. 
ಆದರೆ ನಾಲ್ಕನೆಯ ಟಿಬೆಟ್‌ ಪ್ರವಾಸದ ಕುರಿತು ಆ ನಂತರದಲ್ಲಿ ಅವರು ಒಂದು ಇಂಗಿಷ್‌ 
ಸಂಶೋಧನಾ-ಪತ್ರಿಕೆಗಾಗಿ ಒಂದು ಲೇಖನ ಬರೆದು ಈ 'ಇತರ ಸಂಗಡಿಗರ" ಹೆಸರುಗಳನ್ನು 
ಕೊಟ್ರಿದ್ದಾರೆ. ಹೊರಡುವ ಆರಂಭದಲ್ಲಿ ಇದ್ದವರು ರಾಹುಲರು ಮತ್ತು ಗೇಶೇ, ಹಾಗೂ 
ಮೂರನೆಯಾತ ಫೋಟೋ ಆರ್ಟಿಸ್ಟ್‌ ಫಣೇ ಮುಖರ್ಜಿ. ಆ ನಂತರ ತಂಡಕ್ಷೆ ಕೂಡಿಕೊಂಡ 
ಮತ್ತಿಬ್ಬರು ಮೂರನೇ ಪ್ರವಾಸದಲ್ಲಿ ಜೊತೆಗಿದ ಅಭಯಸಿಂಹ ಪರೇರಾ ಹಾಗೂ ಫಣೀ 
ಮುಖರ್ಜಿಯ ಸಹಾಯಕ ಕಂವಲ ಕೃಷ್ಟ 

ಕಾಲಿಂಫೋಂಜ - ಫರೀ -ಗ್ಲಾನ್‌ಚೀ ಮಾರ್ಗ ರಾಹುಲರಿಗಾಗಲೇ ಪರಿಚಿತವಾಗಿದ್ದ ಮಾರ್ಗ 
ಮೊದಲ ಸಲ ಟಿಬೇಟಿಗೆ ಹೋದಾಗ ಅವರು ಈ ಮಾರ್ಗವಾಗಿಯೇ ಹಿಂದಿರುಗಿದರಷೆೆ. ಎರಡನೆಯ 
ಸಲ ಈ ಮಾರ್ಗವಾಗಿ ಟಿಬೇಟಗೆ ಹೋಗಿದ್ದರು. ಈ ಸಲ ಫರೀ ತಲುಪಿದಾಗ ರಾಹುಲರಿಗೆ ಜರ 
ಬಂತು. ಆದುದರಿಂದ ಗ್ಯಾನ್‌ಚೀವರೆಗೆ ಚಕ್ಕಡಿಯಲ್ಲ ಪಯಣಿಸಿ ಊರು ತಲುಪಿದ್ದೇ ಮೂರು ನಾಲ್ಕು 
ದಿನ ವಿಶ್ರಾಂತಿ ತೆಗೆದುಕೊಂಡರು. ಈ ಮಧ್ಯೆ ಲಾಸಾದಲ್ಲ ಖರೀದಿ ಮಾಡಿ ಕಳಿಸಿದ ಮೂರು 
ಹೇಸರಕತೆಗಳೂ ಬಂದವು. ಟಿಬೇಟ್‌ ಸರಕಾರದ ಪತ್ರವೂ ಬಂದಿತು. ಈ ಅಧಿಕತ ಪತ್ರ ತೋರಿಸಿ 
ಟಿಬೇಟಿನಲಿ ಎಲ್ಲಿ ಬೇಕಾದರೂ ಮೂರು ಕುದುರೆ ಹಾಗು ಮೂರು ಕತೆಗಳನು ನಿಶ್ಲಿತ ಬಾಡಿಗೆಗೆ 
ಪಡೆಯಬಹುದಿತ್ತು. 

ರಾಹುಲರ ತಂಡ ಮೇ 27ಕ್ಷೆ ಶಲೂ ತಲುಪಿತು. ರಿಸೂರ್‌ ಲಾಮಾ ತಂಡವನ್ನು 
ಎದುರುಗೊಂಡರು. ಇಲ್ಲಿನ ಪುಸಕಾಲಯದಲ್ಲಿ ಈ ಸಲ ಕೆಲ ಹೊಸ ಗ್ರಂಥಗಳು ದೊರೆತವು. 
ಇವುಗಳಲ್ಲಿ ನೆಯಾಯಿಕ ಜ್ಞಾನಶ್ರೀ (725 ಇ)ಯ ಹನ್ನೆರಡು ಪ್ರುಸಕಗಳಿದುವು. "ಯೋಗಾಚಾರ 
ಭೂಮಿ' (ಆಸಂಗ)ಯ ಎರಡು ಪ್ರಕರಣಗಳು, ಮತ್ತೂ ಕೆಲ ಸಂಸ್ಥತ ಗ್ರಂಥಗಳು ಸಿಕಿದುವು 

ಶಲೂವಿನಲ್ಲಿಯೇ ರಾಹುಲರಿಗೆ ಭಾರತೀಯ ಇತಿಹಾಸದ ಸ್ರೋತ-ಸಾಮಗ್ರಿಯಾಗಿ ಒಂದು 
ಮಹತ್ತದ ಟಿಬೇಟಿಯನ್‌ ಗ್ರಂಥ- 'ಭಗ-ಲೋಚವಾ' (ಅನುವಾದಕ) ಧರ್ಮಸ್ತಾಮಿ 
((]97-264 ಇ)ಯ ಒಬ ಶಿಷನಿಂದ ಬರೆಯಲಟ, ಅವರ ಜೀವನ ಚರಿತ್ರೆ - ಸಿಕಿತು. "ಈ 
ಟಿಬೇಟೀ ವಿದಾಂಸ I220ನೇ ಇಸವಿಯ ಸುಮಾರಿನಲ್ಲಿ ಭಾರತಕೆ ಹೋಗಿದ್ದ, ಮತ್ತು ನಾಲಂದಾದಲ್ಲಿ 
ರಾಹುಲ ಶ್ರೀಭದ್ರರ ಬಳಿ ಇದ್ದ. ತುರ್ಕಿೀಯವರು ನಾಲಂದಾವನ್ನೂ ನಾಶಮಾಡಿದರು ಕೆಲ ಮನೆಗಳು 
ಉಳಿದುಕೊಂಡಿದ್ದುವು ಎಂದು ಆತ ಬರೆದಿದ್ದಾನೆ." 


90 ರಾಹುಲ ಸಾಂಕೃತ್ಯಾಯನ 


ಧರ್ಮಸ್ವಾಮಿಯ ಈ ಜೀವನ ವೃತ್ತಾಂತ ಹದಿಮೂರನೇ ಶತಮಾನದ ಪೂರ್ವಾರ್ಧದ 
ಬಿಹಾರದಲ್ಲಿನ ರಾಜಕೀಯ, ಧಾರ್ಮಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳ ಮೇಲೆ ಚೆನ್ನಾಗಿ ಬೆಳಕು 
ಚೆಲ್ಲುತ್ತದೆ. ನಂತರ ಈ ಟಿಬೇಟೀ ಪುಸ್ತಕವನ್ನು (ರಾಹುಲರು ತಂದ ಇದರ ಫೋಟೋ ಪ್ರತಿಯಿಂದ) 
ಡಾ। ಜಾರ್ಜ್‌ ರೋರಿಕ್‌ ಇಂಗ್ಲಿಷಿಗೆ ಅನುವಾದಿಸಿದರು. ಡಾ। ಅಲತೇಕರರು ಒಂದು ವಿಸ್ತಾರವಾದ 
ಖೀಠಿಕೆ ಬರೆದರು. ಕೆ.ವಿ.ಜೈೆಸ್ಟಾಲ್‌ ಇನ್ಸ್‌ಟಿಟ್ಯೂಟ್‌ (ಪಾಟ್ನಾ)ನಿಂದ ಇದು ಪ್ರಕಟವಾಯಿತು 
(959). ಆದರೆ ಈ ಇಬ್ಬರು ವಿದ್ವಾಂಸರೂ ಆ ಗ್ರಂಥ ರಾಹುಲರಿಗೆ ತಮ್ಮ ಮೂರನೇ ಟಿಬೇಟ್‌ 
ಯಾತ್ರೆಯಲ್ಲಿದ್ದಾಗ ನರ್ಥಂಗ್‌ನಲ್ಲಿ ಸಿಕ್ಕಿತು ಎಂದು ಯಾಕೆ ಬರೆದಿದ್ದಾರೋ ತಿಳಿಯುತ್ತಿಲ್ಲ. ರಾಹುಲರ 
ತಂಡ ಶಲೂವಿನಿಂದ ಶಿಗರ್ಚೆ ಮತ್ತು ಅಲ್ಲಿಂದ ಫೊಯೀಖಜ ತಲುಪಿತು. ಅಲ್ರಿ ಕೆಲ ಪುಸ್ತಕಗಳನ್ನು, 
ಚಿತ್ರ ಪಟಗಳ ಫೋಟೋ ಇತ್ಯಾದಿ ತೆಗೆದುಕೊಂಡು ಶಿಗರ್ಚೆಗೆ ಮರಳಿತು. "००६८९ 5ರಿಂದ 30ರ ತನಕ 
ಸುಮ್ಮನೆ ಕುಳಿತುಕೊಳ್ಳಬೇಕಾಗಿ ಬಂತು. ಯಾಕೆಂದರೆ ಗ್ಯಾನ್‌ಚೀಯಿಂದ ಸಾಮಾನು ತರಲು 
ಕಳಿಸಿದವರು ಅಲ್ಲಿಯೇ ಕುಳಿತು ಬಟ್ಟಿದ್ದರು. "ರಾಹುಲರಿಗೆ ಇಪ್ಪತ್ತೈದು ದಿನೆಗಳ ಈ ಅಪವ್ಯಯದಿಂದ 
ಮಾನಸಿಕ ಕ್ಷೇಶ ಎಷಾಗಿರಬಹುದು ಎಂಬುದನ್ನು ಯಥಾರ್ಥವಾಗಿ ಊಹಿಸಬಹುದು. 

ರಾಹುಲರ ತಂಡ ಗ್ಲೋರ್‌ ತಲುಪಿತು. ಅಲ್ಲಿ ಈ ಸಲ ಇಂಧನ ಮತ್ತು ಹೇಸರಗತ್ತೆಗಳ ಮೇವಿಗೆ 
ಬಹಳ ತೊಂದರೆಯುಂಟಾಯಿತು. ಯಾರೋ ಅವರ ಎರಡು ಹೇಸದಗತ್ತೆಗಳಿಗೆ ಕಲ್ಲು 
ಹೊಡೆಹೊಡೆದು ಕುಂಟು ಮಾಡಿಬಿಟ್ಟರು. 

ಅಗೋಸ್ತು 6ರಿಂದ 28ರ ವರೆಗೆ ತಂಡದ ಮೊಕ್ಕಾಂ ನರ್ಥಂಗ್‌ನಲ್ಲಿ. ಆಲ್ಲಿ ಯಾವ 
ತಾಳೆಯೋಲೆಗಳು ಸಿಗಲಿಲ್ರವಾದರೂ ಆಲಿಕಲ್ಲು, ಮಳೆ, ನೆರೆಗಳಿಂದಾಗಿ ಅಹ್ರೊಂದು ದಿನ ಆಲ್ತಿರಲೇ 
ಬೇಕಾಯಿತು. ಅಲ್ಲಿ ಬಳಪದ ಕಲ್ಲಿನ ಮೇಲೆ ಕೊರೆದ ಬೌರಾಸೀ ಸಿದ್ದರ ಮತ್ತು ಕೆಲ ಭಾರತೀಯ 
ಚಿತ್ರಪಟಗಳ ಫೋಟೋ ತೆಗೆದುಕೊಂಡರು. 

ಮುಂದೆ ತಂಡ ಸಾಕಾ ತಲುಪಿ ಅಲ್ಲಿ ಹದಿನೈದು ದಿನ ತಂಗಿತು. ಫೋಟೋ ತೆಗೆಯುವ ಕೆಲಸ 
ಇದ್ದುದರಿಂದ ರಾಹುಲರು ಈ ಸಲ ತನ್ನ ಪೂರ್ವ-ವರಿಚತ ಡೋನಿರ್‌-ಛೇನ್‌ ಫೋ ಅವರಲ್ಲಿ 
ಉಳಿಯದೆ ಮಹಂತರಾಜರ ಪ್ರಾಸಾದದಲ್ಲಿ ಮೊಕ್ತಾಂ ಹೂಡಿದರು. ಆದರೆ ಸಾಕ್ಕಾದಿಂದ 
ಹೊರಡುವ ಮುನ್ನ ಡೋನಿರ್‌ ಭೇನ್‌ ಫೋ ಮತ್ತು ಅವರ ಹೆಂಡತಿಯನ್ನು ಭೇಟಿಮಾಡಹೋದಾಗ 
ಅವರೊಂದಿಗೆ ಉಳಿದುಕೊಂಡಿಲ್ಲ ಎಂದು ಸಹಜವಾಗಿ ಕೋಪಿಸಿಕೊಂಡಳು ಡೋನಿರ್‌ನ ಮಡದಿ. 
ಮಕ್ಕಳಿಲ್ಲದ ಡೋನಿರ್‌ಗೆ ಈಗ ಒಂದು ಹಣ್ಣು ಮಗುವಿತ್ತು - ಅನಾಮಿಕಾ. 

ಅಭಿಯಾನ ತಂಡ ಸೆಪ್ಪೆಂಬರ್‌ 6ರಂದು ಸಾಕ್ಮಾದಿಂದ ಭಾರತಕ್ಕೆ ಹೊರಟಿತು ಮಬ್ದಾದಿಂದ 
ಮುಂದರಿಯುತ್ತಿದ್ದಂತೆ ಅವರಿಗೆ ಡಾಕೂಗಳ ಸುಳಿವು ಸಿಕ್ಕಿ ಸ್ವಲ್ಪ ಹೊತ್ತಿಗೇ ಅವರು ಎದುರು 
ಬಂದಾಯಿತು. ತಂಡ ಮೂರು ಗುಂಪಾಗಿ ಸಾಗುತ್ತ ಇತ್ತು. ಮುಂದಿನ ಗುಂಪಿನವರು ಡಾಕೂಗಳ 
ಪ್ರಶ್ನೆಗೆ "ಸಾಕ್ಕಾದ ಮಹಂತರ ಸಾಮಾನುಗಳಿವೆ. ನಾವು ಮುಂದೆ ಹೊರಟಿದ್ದೇವೆ” ಎಂದರು. 
ಎರಡನೆಯ ಗುಂಪಿನಲ್ಲಿ ರಾಹುಲರು ಮತ್ತು ಸಾಕ್ಕಾದ ಒಬ್ಬ ವ್ಯಕ್ತಿ, ಇಬ್ಬರೂ ಕುದುರೆಯೇರಿ 
ಸಾಗುತ್ತಾ ಇದ್ದರು. ರಾಹುಲರ ಹತ್ತಿರ ಪಿಸ್ತೂಲು ಇತ್ತು. ಜೊತೆಯವರ ಬಳಿ ಖಡ್ಡ ಇತ್ತು. ಹಿಂದಿನಿಂದ 
ಸುಮಾರು ಒಂದೂವರೆ ಕಿ.ಮೀ. ದೂರದಲ್ಲಿ ಮೂರು ಜನರಿರುವ ಮೂರನೇ ಗುಂಪು ಬರುತ್ತಾ ಇತ್ತು. 


ಚತುರ್ಥ ಟಿಬೇಟ್‌ ಯಾತ್ರೆ 9] 


ರಾಹುಲರಿಗೆ ಮೊದಲ ಗುಂಪಿನವರ ಚಿಂತೆಯಾಯಿತು. ಏಕೆಂದರೆ ತಾವು ತೆಗೆದಿದ್ದ ಎಲ್ಲ I400 
ಫೋಟೋಗಳು ಮೊದಲ ಗುಂಪಿನವರ ಬಳಿಯಲ್ಲಿಯೇ ಇದ್ದವು. है 0009 ಪಿಸ್ತೂಲು ಹಿಡಿದು ಕುದುರೆ 
ಮುಂದೋಡಿಸಿದರು. "ಬಂದು ಸಣ್ಣ ರುರಿ ದಾಟಿದ ಮೇಲೆ ಮಳಲದಿನ್ನೆ ಸಿಕ್ಕಿತು. ಅದರಿಂದ ಮುಂದೆ 
ಹೋದರೆ ರಸ್ತೆ ಹತ್ತಿರದಲ್ಲೇ ಡಾಕೂಗಳ ಡೇರೆ ಕಾಣಿಸಿತು. ಅವರ ಎಂಟು ಕುದುರೆಗಳು ಅಲ್ಲಿ 
ಮೇಯುತ್ತಿದ್ದುವು. ನಾನು ಕೈಯಲ್ಲಿ ಪಿಸ್ಫೂಲನ್ನು ಎಚ್ಚರದಿಂದ ಹಿಡಿದುಕೊಂಡು ಮುಂದುವರಿ 
ಯುತ್ತಿದ್ದೆ. ಡಾಕೂಗಳಲ್ಲಿ ಒಬ್ಬ ನಮ್ಮ ಹತ್ತಿರಕ್ಕೆ ಬಂದ. ನನ್ನ ಜೊತೆಯವರ ಸೊಂಟದಲ್ಲಿ ಉದ್ದವಾಗಿದ್ದ 
ಖಡ್ಗ ಹಾಗೂ ನನ್ನ ಕೈಯಲ್ಲಿ ಪಿಸ್ತೂಲು ಇರುವುದನ್ನು ನೋಡಿದ. ಅವನ ಪ್ರಶ್ನೆಗೆ ನನ್ನ ಜೊತೆಯಾತ 
"ಸಾಕ್ಕಾದಿಂದ ಬಂದಿದ್ದೇವೆ” ಎಂದರು. ನಮ್ಮನ್ನು ಅವನು ಅಲ್ಲಿಯೇ ಬಿಟ್ಟು ಪರಾರಿಯಾದ" 

ರಾಹುಲರು ಕುದುರೆಯನ್ನು ಮುಂದೋಡಿಸಿದರು. ಮೊದಲ ಗುಂಪನ್ನು ತಲುಪಿದರು. ಅಲ್ಲಿ 
ಗುಂಪಿನವರು, ಸಾಮಾನುಗಳ ಸಹಿತ ಸುರಕಿತವಿದ್ದರು. ಈಗ ಅವರಿಗೆ ಹಿಂದಿನ ತಂಡದವರ 
ಚೆಂತೆಯಾಯಿತು, ಅವರಲ್ಲಿ ಇಬರ ಬಳಿ ಪಿಸೂಲು ಇದ್ದರೂ ತನ್ನ ಜೊತೆಯವನನ್ನು ಮೊದಲ 
ಗುಂಪಿನಲ್ಲಿ ಬಿಟ್ಟು ಕುದುರೆಯನ್ನು ಹಿಂದಕ್ಕೆ ಓಡಿಸಿದರು. ಸ್ವಲ್ಪ ದೂರದಲ್ಲಿ ಒಂದು ದಿನ್ನೆಯ 
ಮರೆಯಲ್ಲಿ ಪಿಸ್ಫೂಲನ್ನು ಭದ್ರವಾಗಿ ಹಿಡಿದು ನಿಂತುಕೊಂಡರು. ಯಾರಾದರೂ ಕೂಗುವುದು 
ಕೇಳಿಸಿದ್ದೇ ತಡ, ಅವರ ಮೇಲೆ ಆಕ್ರಮಣ ಮಾಡುವುದು ಅವರ ಉದ್ದೇಶವಾಗಿತ್ತು. "ನಾನೆಣಿಸಿದ್ದ 
ಇವತ್ತು ಸಾವಿನೊಂದಿಗೆ ಮುಖಾಮುಖಿಯಾಗುತ್ತದೆ ಎಂದು. ಅಪಾಯ ಎಷ್ಟು ತೀವ್ರವಿತ್ತೋ ಆಷ್ಟೇ 
ತೀವ್ರವಾಗಿ ನನ್ನೊಳಗೆ ದೈಯೋತ್ನಾಹ ತುಂಬಿಕೊಳ್ಳುತ್ತ ಇತ್ತು. ರಕ್ತಸಂಚಾರ ವೇಗಗೊಂಡಿತು. ಸ್ವಲ್ಪ 
ಹೊತ್ತಿನ ಮೇಲೆ ಆ ಗುಂಪಿನವರೆಲ್ಲ ಬಂದರು. ಕೇಳಿದರೆ "ಸಾಕ್ಕಾಲಾಮಾರ ಜನರು ಈಗ ಇಲ್ಲೇ 

ಂದಿನಿಂದ ಬರುತಿದ್ದಾರೆ ಎಂದೆ ಎಂದು ತಿಳಿಸಿದರು ಗೇಶೇ." 

ತಂಡ ಮುಂದೆ ತಜಗರಾ ತಲುಪಿತು. ಅಷರೊಳಗೆ ಡಾಕೂಗಳಿಗೆ ಇವರು ಸಾಕ್ಲಾ ಲಾಮಾರ 
ಜನರು ಎಂದು ಹೇಳಿದ್ದೆಲ್ಲ ಸುಳ್ಳು ಎಂದು ತಿಳಿದು ಬಿಟ್ಟಿತ್ತು. ತಂಡವನ್ನು ಬೆನ್ನಟ್ಟಿ ಬಂದು ಅವರು 
ತಜಗರಾ ಹಳ್ಳಿಯ ಸಮೀಪ ಬಿಡಾರ ಮಾಡಿದರು. ರಾಹುಲರ ತಂಡ, ಹಳ್ಳಿಗರ ಸಹಾಯದಿಂದ 
ಭಾರೀ ಪ್ರಯಾಸಪಟ್ಟು ಮಾರನೆಯ ದಿನ ಅಲ್ಲಿಂದ ಮುಂದಕ್ಕೆ ಸಾಗಿತು 

ಭಾರತಕ್ಕೆ ಹಿಂದಿರುಗಲು ಎರಡು ರಸ್ತೆಗಳಿದ್ದುವು. ಒಂದು ಸ್ವಲ್ಲ ದೀರ್ಫ್ಪವಾಗಿದ್ದ 
ಫರಿ-ಕಾಲಿಂಪೋಂಜನ ರಸ್ತೆ. ಎರಡನೆಯದು ಲಾಭೇನ್‌ -ಗಂಗೋಟಕ್‌ನ ಶೀಘ್ರದ ರಸ್ತೆ. ಡಾಕೂಗಳು 
ಹಿಂಬಾಲಿಸುತ್ತ ಇದ್ದರು. ಹಾಗಾಗಿ ತಂಡ ಲಾಭೇನ್‌ ರಸ ಹಿಡಿಯಿತು. ಸಾಕಷು ದೂರದವರೆಗೆ 
ಡಾಕೂಗಳು ಬಿಡದೆ ಹಿಂಬಾಲಿಸಿದರು. ಕೊನೆಗೂ ಸೆಪಂಬರ್‌ 28ರಂದು ಲಾಛೇನ್‌ ಮತು 938ರ 
ಆಕ್ಟೋಬರ್‌ 2ರಂದು ಗಂಗೋಟಕ್‌ಗೆ ತಂಡ ತಲುಪಿಕೊಂಡಿತು. ಆಲ್ಲಿ ರಾಹುಲರು ಪಿಸ್ತೂಲನ್ನು 
ಪೋಲೀಸರಿಗೆ ಒಪಸಿದರು. 

ಅಲ್ಲಿಂದ ಸಿಲಿಗುರಿಗೆ ಹೋಗಿ ಕಲ್ಪತ್ತಾದ ರೈಲು ಹಿಡಿದರು. 


ರೈತ-ಕಾರ್ಮಿಕರ ಪರ ಸಂಘರ್ಷ 


ಕಲ್ಪತ್ತಾ ತಲುಪಿದ ಮೊದಲ ದಿನವೇ ರಾಹುಲರು ಪತ್ರಿಕಾ ವರದಿಗಾರರಿಗೆ ಇನ್ನು ಮುಂದೆ ತಾವು 
ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿರುವುದಾಗಿ ತಿಳಿಸಿದರು. 

ಅವರು ಈ ತೀರ್ಮಾನ ಯಾಕೆ ಮಾಡಿದರು ? ಓದು-ಬರವಣಿಗೆ ಹಾಗೂ ಸಂಶೋಧನೆಯ 
ಅವಕಾಶ ತೆರೆದಿತ್ತು; ಟಿಬೇಟಿನಿಂದ ಅತ್ಯಮೂಲ್ಯ ಸಾಮಗ್ರಿಗಳನ್ನು ತಂದಿದ್ದರು. ಆದಕ್ಕೆ ಸಂಬಂಧ ' 
ಪಟಂತೆ ದಶಕಗಳ ಕಾಲ ಕೆಲಸ ಮಾಡುತ್ತಲೇ ಇದ್ದುಬಿಡಬಹುದಾಗಿತ್ತು. ನಾಲ್ಕು ಸಲ ಟಿಬೇಟು ಯಾತ್ರೆ 
ಹಾಗೂ ಯುರೇಶಿಯಾದ ಇತರ ಅನೇಕ ದೇಶಗಳ ಪರ್ಯಟನ ಇವನ್ನೆಲ್ಲ ಮಾಡಿ ಮುಗಿಸಿದ 
ಹನ್ನೊಂದು ವರ್ಷಗಳ ದೀರು ಅವಧಿಯ ಬಳಿಕವೂ, ಸಕ್ರಿಯವಾಗಿ ರಾಜಕೀಯಕ್ಕೆ ಧುಮುಕುವ 
ಕಾರಣವಾದರು ಇನ್ನು ಐನಿತ್ತು? 

ರಾಹುಲರಿಗೆ ಅಧ್ಯಯನ ಸಂಶೋಧನೆಗಳಲ್ಲ ನೆಟ್ಟುಕೊಂಡ ಸಂಚಾರಿ ಬದುಕೇ ಅತ್ಯಂತ 
ಪ್ರಿಯವಾದದ್ದೇನೋ ನಿಜ. ಆದರೆ ಶೋಷಿತ ಜನರಿಗಾಗಿ ದುಡಿಯುವ ಸಾಮಾಜಿಕ ಹಾಗೂ 
ರಾಜನೈತಿಕ ಕಾರ್ಯಗಳು ಆದೆಲ್ಲಕ್ಟಿಂತಲೂ ಹೆಚ್ಚಿಗೆ ಮಹತ್ವದೆಂದು ಅವರು ಭಾವಿಸಿದ್ದರು. 
ರಾಹುಲರು ಶುದ್ದವಾಗಿ ಸಂಶೋಧನೆಯಲ್ಲಿಯೇ  ತೊಡಗಿಕೊಂಡಿರುವಂತೆ ಮಾಡಲು 
ಪ್ರಯತ್ನಿಸುತ್ತಿದ್ದ ಡಾ। ಕಾಶೀಪ್ರಸಾದ ಜೈಸ್ವಾಲರು ಕೂಡ ಅವರು ವಾಸ್ತವವಾಗಿ ಜನತೆಯ ಮನುಷ್ಯ 
ಎಂದು ಬರೆದಿದ್ದಾರೆ. 

5 ಟೆಬೇಟಿಗೆ ನಾಲ್ಪನೇ ಸಲದ ಭೇಟಿಯ ನಂತರ ನೇರ ರಾಜಕೀಯ ಕ್ಷೇತ್ರ ತಲುಪಿದ ಕಾರಣವನ್ನು 
ಸ್ಪಯಂ ರಾಹುಲರೇ ಹೀಗೆ ಸ್ಪಷ್ಟ ಪಡಿಸುತ್ತಾರೆ: "ನಾನು ಮೊದಲು ಕೂಡ ನನ್ನ ಮನಸ್ಸಿನ ವೇದನೆ 
ದೂರ ಮಾಡಿಕೊಳ್ಳಲು ರಾಜಕೀಯಕ್ಕೆ ಬಂದಿದ್ದೆ. ಬಡತನ ಮತ್ತು ಅವಮಾನವನ್ನು ದೊಡ್ಡ 
ಅಭಿಶಾಪವೆಂದು ತಿಳಿದಿದ್ದೆ. ಅನಸಹಕಾರದ ವೇಳೆಯಲ್ಲಿಯೂ (92) ನಾನು ಯಾವ ಸ್ವರಾಜ್ಯದ 
ಕಲ್ಪನೆಯಲ್ಲಿದ್ದೆನೋ ಆದು ಕಾಳಸಂತೆ ಸೇಠರುಗಳ ಹಾಗೂ ಬಾಬುಗಳ ರಾಜ್ಯವಾಗಿರಲಿಲ್ಲ. ಅದು 
ರೈತರ ಹಾಗೂ ಕಾರ್ಮಿಕರ ರಾಜ್ಯ; ಯಾಕೆಂದರೆ ಆಗಲೇ ಜನತೆ ಬಡತನ, ಅವಮಾನಗಳಿಂದ 
ಮುಕ್ತವಾಗಲು ಸಾಧ್ಯ. ಈಗಾದರೋ, ದೇಶ-ವಿದೇಶ ನೋಡಿ ಬಂದ ಪರಿಣಾಮವಾಗಿ ಮನಸ್ಸು 
ಇನ್ನಷ್ಟು ನೋಯುತ್ತಿದೆ." 

I92]ರಿಂದ 27ರ ವರೆಗೆ ರಾಹುಲರ ರಾಜಕೀಯ ಚಟುವಟಿಕೆಗಳ ಮೊದಲ ಘಟ್ಟ. ಆಗ, ಅವರು 
ರಾಷ್ಟ್ರೀಯ ಕಾಂಗ್ರೆಸ್‌ನ ಜೊತೆ ಕೆಲಸ ಮಾಡಿದ್ದರು. ಬಿಹಾರದ ಒಬ್ಬ ಪ್ರಮುಖ ನಾಯಕನಾಗಿ 
ಮಿಂಚಿದ್ದರು. ಬಕ್ಷರ್‌ ಮತ್ತು ಹಜಾರೀಬಾಗ್‌ ಜೈಲುಗಳಲ್ಲಿ ಎರಡು ವರ್ಷ ಕಳೆದಿದ್ದರು. ಆವರ 
ಅಂದಿನ ಆರಂಭಿಕ ಲೇಖನಗಳು ಮುಖ್ಯವಾಗಿ ರಾಜಕೀಯದಿಂದಲೇ ಪ್ರೇರಿತವಾದವುಗಳು. 


ರೈತ -ಕಾರ್ಮಿಕರ ಪರ ಸಂಘರ್ಷ 93 


ಆಗ (I938) ಬಿಹಾರದಲ್ಲಿ ಕಾಂಗ್ರೆಸ್‌ ಮಂತ್ರಿಮಂಡಲದ ಆಡಳಿತವಿತ್ತು. ಕಾಂಗ್ರೆಸ್‌ ನೇತಾರರು 
ರ್ರೈತ-ಕಾರ್ಮಿಕ ಬಲದಿಂದ ಬ್ರಿಟಿಶರ ತಾಕತ್ತನ್ನು ಸ್ವಲ್ಪ ಅಡಗಿಸಿದ್ದರು. ಆದರೆ ಕುರ್ಚಿಯಲ್ಲಿ ಕುಳಿತದ್ದೇ 
ತಡ, ಅವರು ರೈತ-ಕಾರ್ಮಿಕರನ್ನು ಮರೆತು ಬಿಟ್ಟರು. ಇಷ್ಟೇ ಅಲ್ಲ ದೊಡ್ಡ ದೊಡ್ಡ ಜಮೀನ್ದಾರ 
ಕಾಂಗ್ರಸ್‌ ನಾಯಕರು, ಕಾರ್ಮಿಕರಿಗೆ ಹಾಗೂ ರೈತರಿಗೆ ಅನ್ಮಾಯವೆಸಗತೊಡಗಿದರು. ರಾಹುಲರು 
ಕಲ್ಪತ್ತಾ ತಲುಪುವ ಮೊದಲೇ ಈ ನರಪಿಶಾಚಿಗಳನ್ನು ಕಟುವಾಗಿ ವಿರೋಧಿಸಬೇಕೆಂದು 
ನಿಶ್ಚಯಿಸಿಕೊಂಡಿದ್ದರು. 

ಆ ಕಾಲದಲ್ಲಿ ಕಮ್ಯೂನಿಸ್ಟ್‌ ಪಕ್ಷ, ಕಾನೂನು ಬಾಹಿರವಾಗಿತ್ತು. ರಾಹುಲರು ಕಲ್ಪತ್ತಾದಲ್ಲಿ 
ಸೋಮನಾಥ ಲಾಹಿರಿ, ಮುಜಫರ್‌ ಅಹ್ಮದ್‌, ಭವಾನೀ ಸೇನ್‌ ಮುಂತಾದ ಕೆಲ ಕಮ್ಯೂನಿಸ್ಟ್‌ 
ನಾಯಕರನ್ನು ಭೇಟಿ ಮಾಡಿದರು. ನಂತರ ಪಾಟ್ನಾ ಮಾರ್ಗವಾಗಿ ತನ್ನ ಕಾರ್ಯಕ್ಷೇತ್ರವಾದ | 
ಛಪರಾಕ್ಸೆ ಹೊರಟು ಹೋದರು. ಹಳ್ಳಿ-ಹಳ್ಳಿ ತಿರುಗಿ ಪರಿಸ್ಥಿತಿಯ ಅಧ್ಯಯನ ನಡೆಸಿದರು. ರೈತ 
ಸಭೆಗಳಲ್ಲಿ ಅವರು ಛಪರಾದ ಜನಭಾಷೆಯಾದ ಭೋಜಪುರಿಯಲ್ಲಿಯೇ (ಮಲ್ಲಿಕಾ) ಭಾಷಣ 
ಮಾಡುತ್ತಿದ್ದರು ಮಾತ್ರವಲ್ಲ ಅದೇ ವರ್ಷ ರಾಂಚಿಯಲ್ಲಿ ನಡೆದ ಪ್ರಾಂತೀಯ ಹಿಂದೀ ಸಾಹಿತ್ಯ 
ಸಮ್ಮೇಳನದ ಅಧ್ಯಕ್ಷ ಸ್ಥಾನದಿಂದ ಮಾಡಿದ ಭಾಷಣದಲ್ಲಿಯೂ ಅವರು ಜನಭಾಷೆ ಮತ್ತು 
ಜನಗೀತೆಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟಿದ್ದರು. 

939ರ ಜನವರಿಯಲ್ಲಿ ಛಪರಾದಲ್ಲಿ ರೈತ ಕಾರ್ಯಕರ್ತರ ಒಂದು ಸಮ್ಮೇಳನ ನಡೆಯಿತು. 
ರೈತರು ರಾಹುಲರಲ್ಲಿ ತಮ್ಮ ಅಳಲು ತೋಡಿಕೊಂಡರು. ಅಮವಾರೀ ಗಾಂವ್‌ನ ದ್ವೈತರದು "ನಮ್ಮ 
ಗದ್ದೆ ಕಸಿದುಕೊಂಡಿದ್ದಾರೆ. ನಾವು ಬಹಳ ಓಡಾಡಿದೆವು. ಕಾಂಗ್ರೆಸ್‌ ನಾಯಕರನ್ನು ಕಂಡೆವು. ಆದರೆ 
ಕೇಳುವವರು ಯಾರೂ ಇಲ್ಲ" ಎಂಬ ಗೋಳು. 

ಹೆಚ್ಚಿನ ಜಗಳಗಳು "ಹರೀ-ಬೇಗಾರೀ” ಕಾರಣದಿಂದ ನಡೆದಿದ್ದುವು. ಬಿಹಾರದಲ್ಲಿ ಹಿಂದಿನ 
ಕಾಲದಿಂದಲೂ ರೈತ ತನ್ನ ಎತ್ತು-ನೊಗದಿಂದ ಮೊದಲು ಮಾಲಿಕನ ಗದ್ದೆ ಉತ್ತು ಆಮೇಲೆ ತನ್ನ ಗದ್ದೆ 
ಉಳುವ ರೂಢಿ ಬೆಳೆದು ಬಂದಿತ್ತು. ಆದರೆ ಈಗ ಯಾವುದೇ ರೈತ ಈ ರೀತಿಯ ಬಿಟ್ಟಿಗೆ - ಇದನ್ನು 
ಬಿಹಾರದಲ್ಲಿ "ಹರೀ-ಬೇಗಾರೀ' ಎಂದು ಕರೆಯುತ್ತಾರೆ - ತಯಾರಿರಲಿಲ್ಲ. ಈ ಜಮೀನ್ಹಾರರು 
ಅಂತಹ ರೈತರ ಜಮೀನುಗಳನ್ನು ಅನ್ಯಾಯದಿಂದ ಕಸಿದುಕೊಳ್ಳುತ್ತಿದ್ದರು. ಕಾಂಗ್ರೆಸ್‌ ನಾಯಕರು 
ಮಾತ್ರವಲ್ಲ ಆಡಳಿತ ಕೂಡ ಜಮೀನ್ದಾರ ಪಕ್ಷಪಾತಿಯಾಗಿತ್ತು. ರಾಹುಲರು ಹಳ್ಳಿಹಳ್ಳಿಗೆ ಹೋಗಿ 
ರೈತರನ್ನು ಸಂಘಟಿಸತೊಡಗಿದರು. ಜಮೀನ್ದಾರರ ಅನ್ಯಾಯಗಳನ್ನು ಅಧಿಕಾರಿಗಳಿಗೆ ತಿಳಿಸಿದರು. 
ಆದರೆ ಏನೂ ಉಪಯೋಗವಾಗಲಿಲ್ಲ. ಕೊನೆಯಲ್ಲಿ ಅವರು ಕಿಸಾನ್‌ ಸತ್ಯಾಗ್ರಹವನ್ನು ಯೋಜಿಸಲು 
ನಿರ್ಧರಿಸಿದರು. 

ಟಿಬೇಟ್‌ಗೆ ನೀಡಿದ ನಾಲ್ಕನೇ ಪ್ರವಾಸದಿಂದ ಮರಳಿದ ರಾಹುಲರು ಮೊದಲು ಪಾಟ್ಲಾ ನಂತರ 
ಛಪರಾಕ್ಕೆ ಹೋದಂದಿನಿಂದಲೂ ಕವಿ ನಾಗಾರ್ಜುನರು ಅವರ ಜೊತೆಗಿದ್ದರು. ನಾಗಾರ್ಜುನರು 
(ವೈದ್ಯನಾಥ ಮಿಶ್ರ, ಜನ್ಮ: ]9]] ಅಥವಾ 9]3 ಇಸವಿ) ]93] - 33ರಲ್ಲ ಬನಾರಸಿನಲ್ಲಿದ್ದು 
ಸಂಸ್ಕೃತ ಅಧ್ಯಯನ ಮಾಡಿದವರು. 93[ರಲ್ಲಿಯೇ ಅವರ ವಿವಾಹವಾಗಿ ಬಿಟ್ಟಿತ್ತು. ರಾಹುಲರ 
ಪ್ರೇರೇಪಣೆಯಿಂದ ಪಾಲಿ ಬೌದ್ದ ಸಾಹಿತ್ಯದ ಅಧ್ಯಯನಕ್ಕಾಗಿ 936ರಲ್ಲ ವಿದ್ಯಾಲಂಕಾರ ವಿಹಾರಕ್ಕೆ 


94 ರಾಹುಲ ಸಾಂಕೃತ್ಯಾಯನ 


(ಪ್ರೀಲಂಕೆ) ಹೋದವರು ಅಲ್ಲಿಯೇ ಬೌದ್ದ ಭಕ್ಷುವಾದರು. ನಾಗಾರ್ಜುನರು ರಾಹುಲರ 
ಗುರುಬಂಧುವಾದರು. ಭಿಕ್ಷು ನಾಗಾರ್ಜುನ 938ರಲ್ಲಿ ಶ್ರೀಲಂಕೆಯಿಂದ ಹಿಂದಿರುಗಿ ಬಿಹಾರಿನ 
ಕಿಸಾನ್‌ ಆಂದೋಲನದಲ್ಲಿ ರಾಹುಲರ ಸಹಾಯಕರಾದರು. ಮುಂದೆ ಜೈಲು ಸೇರುವವರೆಗೂ 
- ರಾಹುಲರು ಕೂಡ ಬೌದ್ದ ಭಕ್ಷುವಿನ ಪೀತವಸ್ತ್ರದಲ್ಲಿಯೇ ಇದ್ದರು. 

ಛಪರಾದ ಅತಿ ದೊಡ್ಡ ಜಮೀನ್ಹಾರಿ ಹಥುವಾದಿಂದ ಕಿಸಾನ್‌ ಸತ್ಯಾಗ್ರಹವನ್ನು ಆರಂಭಿಸುವು 
ದೆಂದು ರಾಹುಲರು ಯೋಚಿಸಿದ್ದರು. ಆದರೆ ಕೆಲ ಘಟನೆಗಳು ಜರುಗಿ ಸತ್ಯಾಗ್ರಹವನ್ನು ಅಮವಾರಿ 
ಗಾಂವ್‌ನಲ್ಲಿ ಸುರು ಮಾಡಬೇಕಾಯಿತು. ರಾಹುಲರು ಮತ್ತು'ಅವರ ಸಂಗಡಿಗರಿಗೆ ಅಮವಾರಿ ಗಾಂವ್‌ 
ತಲುಪಿಕೊಳ್ಳಲು ಸಾಧ್ಯವಾಗದೇ ಹೋಗಲಿ ಎಂದು ಅಲ್ಲಿ ಸೆಕ್ಷನ್‌ ]44 ಜಾರಿಯಾಗುವುದೆಂಬ ಗಾಳಿ 
ಸುದ್ದಿ ಹಬ್ಬಿಸಿದರು. ಅಲ್ಲಿನ ಜಮೀನ್ದಾರರು ರಾಹುಲರನ್ನು ಮಟ್ಟ ಹಾಕಲು ತಮ್ಮ ಎರಡು ಆನೆಗಳನ್ನು 
ಸಿದ್ದವಾಗಿಟ್ಟಿದ್ದರು. ಭಾರೀ ಸಂಖ್ಯೆಯಲ್ಲಿ ಲಾಠಿ ಕೂಡ ಸಂಗ್ರಹವಾಗಿತ್ತು. ಹಲವು ಮಂದಿ ಸಶಸ್ತ್ರ 
ಫೋಲೀಸರು, ಪೋಲಿಸ್‌ ಅಧಿಕಾರಿಗಳು ಎಲ್ಲ ಅಲ್ಲಿಗೆ ಬಂದು ಬಿಟ್ಟಿದ್ದರು. 

939ರ ಫೆಬ್ರವರಿ 24ರಂದು ಭಿಕ್ಷು ರಾಹುಲ ಸಾಂಕೃತ್ಯಾಯನರು ನಾಗಾರ್ಜುನ ಮತ್ತು 
ಜಲೀಲ್‌ರಂತಹ ನಾಯಕರಿರುವ ತನ್ನ ಕಿಸಾನ್‌ ಸತ್ಯಾಗ್ರಹಿ ತಂಡದೊಂದಿಗೆ ಆಮವಾರಿ ತಲುಪಿದರು. 
ಒಬ್ಬ ರೈತನ ಗಡ್ದೆಗಿಳಿದು ಕಬ್ಬು ಕೊಯ್ಯುವುದೇ - ಸತ್ಯಾಗ್ರಹ. ಜಮೀನ್ಹಾರನೊಬ್ಬ ರೈತನಿಂದ ಆ ಗಡ್ದೆ 
ಕಸಿದುಕೊಂಡು ತನ್ನ ಹೆಂಡತಿಯ ಹೆಸರಿಗೆ ಬರೆಸಿಟ್ಟುಕೊಂಡಿದ್ದ. ಸತ್ಕಾಗ್ರಹಿಗಳು ಬಂದು ಗದ್ದೆಯಲ್ಲಿ 
ಒಟ್ಟು ಸೇರಿದರು. ಹತ್ತುಹತ್ತು ಜನರಿಗೆ ಗುಂಪಿನಂತೆ, ಸತ್ಯಾಗ್ರಹಿಗಳನ್ನು ಅನೇಕ ಗುಂಪುಗಳಾಗಿ 
ವಿಭಜಿಸಲಾಯಿತು. ಪ್ರತಿ ಗುಂಪಿಗೂ ಒಬ್ಬ ನಾಯಕನನ್ನು ನೇಮಿಸಿದರು. ಶರಾಬು ಕುಡಿಸಿ ಮತ್ತೇರಿಸಿದ 
ಜಮೀನ್ಹಾರನ ಎರಡು ಆನೆಗಳನ್ನು ಅಲ್ಲಿಯೇ ७०७ ನಿಲ್ಲಿಸಿದ್ದರು. ಅವುಗಳ ಹಿಂದೆ ದೊಣ್ಣೆ ಹಿಡಿದು 
ನಿಂತ ನೂರಾರು ಜನರು ಸಾಲಾಗಿ ನಿಂತಿದ್ದರು. ಮೂರು ನಾಲ್ಕು ಮಂದಿ ಪೋಲೀಸರೂ ಸಮಯದಲ್ಲಿ 
ಹಾಜರಿದ್ದರು. ಉಳಿದ ಫೋಲೀಸ್‌ದಳ ದೂರದ ಒಂದು ತೋಟದಲ್ಲಿ ತಡೆದು ನಿಂತಿತ್ತು. ಪೊಲೀಸರು 
ಜಮೀನ್ಹಾರರೊಂದಿಗೆ ಸೇರಿಕೊಂಡಿದ್ದಾರೆಂಬುದು ಇದೀಗ ಜಾಹೀರಪ್ರೆ ? 

ರಾಹುಲರ ಪ್ರಥಮ ಗುಂಪು ಕಬ್ಬುಕೊಯ್ಕಲುಗದ್ದೆಗಿಳಿಯಿತು. ಜಮೀನ್ಹಾರ ಕುಟುಂಬದ ಇಬ್ಬರು 
ಲಾಠಿಧಾರಿಗಳಿಗೆ ಲಾಠಿ ಎತ್ತಲು ಕುಮ್ಮಕ್ಕು ಕೊಟ್ಟರು ಆದರೆ ಅವರಿಗೆ ಭಿಕ್ಷುಗಳ ಮೇಲೆ ಕ್ರೈಯೆತ್ತಲು 
ಧೈರ್ಯವಾಗಲಿಲ್ಲ. ರಾಹುಲರು ತನ್ನ ಕುಡುಗೋಲಿನಿಂದ ಎರಡು ಕಬ್ಬು ಕೊಯ್ದರು. ಠಾಣೆದಾರ 
ಅವರನ್ನು ಕೈದು ಮಾಡಿದ. ಉಳಿದವರನ್ನೂ ಬಂಧಿಸಲು ತೊಡಗಿದಾಗ ರಾಹುಲರು ಇನ್ನೊಂದು ಕಡೆ 
ತಲೆ ತೂರಿಸಿದರು. ಆಗ ಜಮೀನ್ದಾರನ ಕಡೆಯ ಮಾವುತ ಕುರ್ಬಾನ್‌ ಆನೆ ಮೇಲಿಂದ ಕೆಳಗಿಳಿದು 
ರಾಹುಲರ ತಲೆಗೆ ಲಾಠಿ ಬೀಸಿ ಜೋರಾಗಿ ಹೊಡೆದ. ಆಗ ಅವರ ತಲೆ ಒಡೆಯಿತು. ರಕ್ಷದ ಧಾರೆ 
ಹರಿಯಿತು ! ರಾಹುಲರನ್ನೂ, ನಾಗಾರ್ಜುನರನ್ನೂ ಮತ್ತು ತಂಡದ ಸುಮಾರು ಇಪ್ಪತ್ತು ಇಪ್ಪತ್ತೆದು 
ಜನರನ್ನು ರಾತ್ರಿ ಸೀವಾನ್‌ಗೆ ಕರೆದೊಯ್ದು ಬಂಧಿಸಿಟ್ಟರು. ಜಮೀನ್ಹಾರರ ಹೇಳಿಕೆ ಮೇದೆಗೆ 
ಇನ್ಸ್‌ಪೆಕ್ಟರ್‌ ಕುರ್ಬಾನ್‌ನನ್ನು ಬಿಟ್ಟುಬಿಟ್ಟ. 

ಮಾರನೇ ದಿನ ಸತ್ಯಾಗ್ರಹಿಗಳನ್ನು ಛಪರಾದ ದೊಡ್ಡ ಜೈಲಿಗೆ ಸ್ಥಾನಾಂತರಿಸಿದರು. ರಾಹುಲರು- 
ಮತ್ತು ಅವರ ಮೊದಲ ಗುಂಪಿನವರನ್ನು ಹಗ್ಗದಿಂದ ಬಿಗಿದು ಸೀವಾನ್‌ನ ರಸ್ತೆಯ ಮೇಲೆ ಸ್ಪೇಶನ್ನಿಗೆ 


ರ್ರೈತ-ಕಾರ್ಮಿಕರ ಪರ ಸಂಘರ್ಷ 95 


ಕರೆದೊಯ್ಯುವಾಗ ಜನರು ಜೋರಾಗಿ "'ಇಂಕಿಲಾಬ್‌ ಜಿಂದಾಬಾದ್‌" , ''ಕಿಸಾನ್‌ ರಾಜ್‌ ಕಾಯಂ 
ಹೋ', 'ಜಮೀನ್ಹಾರಿ ಪ್ರಥಾ ನಾಶ್‌ ಹೋ' ಎಂದೆಲ್ಲ ಘೋಷಣೆ ಕೂಗಿದರು. ರಾಹುಲ 
ಬಾಬಾರವರ ಒಡೆದ ತಲೆ, ಹಗ್ಗದಿಂದ ಬಿಗಿದ ಕೈಗಳನ್ನು ನೋಡಿ ಜನ ಕಾಂಗ್ರೆಸ್‌ ಆಡಳಿತವನ್ನು 
ನಿಂದಿಸತೊಡಗಿದರು. ನಾಲ್ಕ ದು ದಿನಗಳಲ್ಲಿಯೇ ರಾಹುಲ ಬಾಬಾ ಅವರ ತಲೆ ಒಡೆದ ಸಂಗತಿ 
ಹಳ್ಳಿಹಳ್ಳಿಗೂ ತಿಳಿಯಿತು. ಛಭಪರಾದ ರಾಜೇಂದ್ರ ಕಾಲೇಜಿನ ಅಧ್ಯಾಪಕ ಮನೋರಂಜನ್‌ ಅವರ 
ಕವಿತೆ. 'ರಾಹುಲ್‌ಕಾ ಖೂನ್‌ ಪ್ರಕಾರ್‌ ರಹಾ" ಪತ್ರಿಕೆಗಳಲ್ಲ ಪ್ರಕಟವಾಯಿತು. ಅದರ ನಾಲ್ಕುಸಾಲು 
ಹೀಗಿದೆ. 

"ಶಾಹುಲ್‌ ಕೇ ಸರ್‌ ಸೆ ಖೂನ್‌ ಗಿರೇ, 
ರ್‌ ಕೋಂ ವಹ ಖೂನ್‌ ಉಬಲ್‌ ನ ४०७8९, 
ಧೂಕೆ ಶೋಣಿತ ಸೇ ಫಿರ್‌ ಕ್ಕೋಂ, 

ಸೊೋನೇ ಕೀ ಲಂಕಾ ಜನನ ಉತೇ?' 

ರಾಹುಲರ ಶಿರದಿಂದ ಹರಿದರೂ ರಕ್ಷ 

ಆ ರಕ ಕುದಿಯ ಬೇಕೆ? 

ಸಾಧು ನೆತ್ರರಿನಂದಲೂ ಮತ್ತೆ 

ಸುವರ್ಣ ಲಂಕೆ ಉರಿಯಬೇಕೆ ? 

ಛಪರಾ ಜೆಲಿನಲ್ಲಿ ಸತ್ಪಾಗ್ರಹಿಗಳಿಗೆ ಅಗತ್ತ ಅನುಕೂಲಗಳು ಕೂಡ ಇರಲಿಲ್ಲ. ರಾಹುಲರು 
ಉಪವಾಸ ಹರ ಸುರುಮಾಡಿದರು. ರಾಹುಲರು "ತುಮ್ಹಾರೀ ಕ್ಷಯ” ಪ್ರುಸಕ ಬರೆದದ್ದು ಅವರು 
ಛಪರಾ ಜೆಲಿನಲ್ಲಿದ್ದ ಈ ಸಮಯದಲ್ಲಿಯೇ. ಅದು ಪೂರ್ತಿಯಾಗುತ್ತಲೇ "ಜೀನೇ ಕೇ ಲಿಯೇ" 
ಕಾದಂಬರಿಗೆ ತೊಡಗಿದರು. ಅವರು ಹೇಳುತ್ತ ಹೋಗುತ್ತಿದ್ದರು, ನಾಗಾರ್ಜುನರು 
ಬರೆದುಕೊಳುತಿದರು 


y) 


ಅಲ್ರಿದ್ದಾಗಲೇ ಡಾ। ಶ್ಲೆರ್‌ವಾತ್‌ಸ್ಲೀಯಿಂದ ಪತ್ರ ಬಂದು ಲೋಲಾ ಗಂಡು ವಿಗೆ 
ಜನ್ನದಿತ್ತಿದ್ದಾಳೆ ಎಂಬ ४00 ತಿಳಿದದ್ದು 
೬ + ೦ ५ 


ಮಂತ ಶೋಷಕರು ८3900575 56 ಸಂಬಂಧಿಸಿ ಹಳೆಯ ವ್ಯವಸ್ಥೆಗಳನ್ನು ಬಲವಾಗಿ ಟೀಕಿಸುತ್ತ 
ಹೊಸ ಸಮಾಜವಾದೀ-ಸಾಮ್ಮವಾದೀ ವ್ಯವಸ್ಥೆಯನ್ನು ಸ್ನೀಕರಿಸಲು ಆಹ್ವಾನಿಸುತ್ತಾರೆ. "ತುಮ್ಹಾರೇ 
ಭಗವಾನ್‌ है? ಕ್ಷಯ'ದಲ್ಲಿ ಹೀಗೆನ್ನುತ್ತಾರೆ. "ಅಜ್ಞಾನದ ಇನ್ನೊಂದು ಹೆಸರೇ ದೇವರು. ನಾವು ನಮ್ಮ 
ಅಜ್ಞಾನವನ್ನು ಸುಮ್ಮನೆ ಒಪ್ಪಿಕೊಳ್ಳಲು ನಾಚುತ್ತೇವೆ. ಅದಕಾಗಿ ದೇವರನ್ನು ಹುಡುಕಿ ತೆಗೆದಿದ್ದೇವೆ. 
ದೇವರ ಮೇಲಿನ ವಿಶ್ವಾಸಕ್ಕೆ ಇನ್ನೊಂದು ಕಾರಣವೆಂದರೆ ಮನುಷ್ಯನ ಅಸಾಮರ್ಥ್ಯ ಹಾಗೂ 
ಏವಶತೆ." 
ಪುರಾತನದ ಅಭಿಮಾನ ಕುರಿತು: 'ಇತಿಹಾಸ- ಇತಿಹಾಸ" "ಸಂಸ್ಥೃತಿ-ಸಂಸ್ಥೃತಿ" ಎಂದು ಬೊಬ್ಬೆ 
ಇಡುತಾರೆ. ಇತಿಹಾಸ ಮತು ಸಂಸ್ಕೃತಿಗಳು ಸದಾ ಮಧುರವಾಗಿ ಸುಖಮಯವಾಗಿ ಇರುವಂಥವೋ 


96 ರಾಹುಲ ಸಾಂಕೃತ್ಯಾಯನ 


ಎಂಬಂತೆ. ನಮ್ಮ ಇತಿಹಾಸವಾದರೋ ರಾಜರುಗಳ, ಪುರೋಹಿತರ ಇತಿಹಾಸವೇ. ಇಂದಿನಂತೆ 
ಅಂದು ಕೂಡ ಅವರು ಮಜಾ ಮಾಡುತ್ತಿದ್ದರು." 

ಕಳ್ಳತನದ ಅಪವಾದ ಹಚ್ಚಿ ಮೊಕದ್ದಮೆಗಾಗಿ ರಾಹುಲರನ್ನು ಛಪರಾದಿಂದ ಸೀವಾನ್‌'ಗೆ 
ಕರೆದುಕೊಂಡು ಹೋಗುತ್ತಿದ್ದ ವೇಳೆ ಮೊದಲ ಬಾರಿಗೆ ಅವರಿಗೆ ಬೇಡಿ ತೊಡಿಸಿದರು. ಛಪರಾ 
ಸ್ಪೇಶನಿನಲ್ಲಿ ಇದ್ದಾಗ ಯಾರೋ ಅವರು ಬೇಡಿ ತೊಟ್ಟಂತೆಯೇ ತೆಗೆದಿದ್ದ ಫೋಟೋ (ಏಪ್ರಿಲ್‌ 2, 
I939) ಅನೇಕ ಪತ್ರಿಕೆಗಳಲ್ಲಿ ಅಚ್ಚಾಗಿತ್ತು. ಈ ಸಲ ಜೈಲಿಗೆ ಹೋದಾಗ ಅವರು ಅರೆತೋಳಿನ ಕುರ್ತಾ 
ಹಾಗೂ ಮೊಣಕಾಲ ವರೆಗಿನ ಚಡ್ಡಿ ತೊಡಲಾರಂಭಿಸಿದ್ದರು. ನಂತರ ಜೈಲಿನಲ್ಲಿ ಕೈದಿಗಳ ಉಡುಗೆ 
ಸಿಕ್ನದಾಗ ಡೈರಿಯಲ್ಲಿ ಬರೆದರು "ನಡೆ, ಧರ್ಮದೊಡನೆ ಈಗ ನಾಮಮಾತ್ರದ ಸಂಬಂಧವೂ 
ಉಳಿಯಲಿಲ್ಲ." 

ಮೊಕದ್ದಮೆ ನಡೆಯುತ್ತ ಇತ್ತು. ಕಳ್ಳತನದ ಅಪರಾಧದ ಮೇಲೆ ಆರು ತಿಂಗಳ ಕಠಿಣ 
ಸಜೆಯಾಯಿತು. ಜೈಲಿನ ಅವ್ಯವಸ್ಥೆಯ ವಿರುದ್ಧ ರಾಹುಲರು ಮತ್ತೆ ಉಪವಾಸ ಹರತಾಳ ಮಾಡಿದರು. 
ಕಾಂಗ್ರೆಸ್‌ ಆಡಳಿತಕ್ಕೆ ಚಿಂತೆಯಾಗಿ ಆವರನ್ನು ಬಿಡುಗಡೆ ಮಾಡುವಂತೆ ಆಜ್ಞೆ ಹೊರಡಿಸಿತು. ಖಾಕಿ 
ಚೆಡ್ಡಿ ಮತ್ತು ಹಾಫ್‌ ಶರ್ಟ್‌ ತೊಟ್ಟು ಜೇಲಿನಿಂದ ಹೊರಬಿದ್ದವರು ಮತ್ತೆ ಹಳ್ಳಿ ಹಳ್ಳಿ ತಿರುಗಿ 
ಸತ್ಯಾಗ್ರಹದ ಸ್ಥಿತಿಯ ಅವಲೋಕನ ಮಾಡತೊಡಗಿದರು. ರಾಹುಲರಿಂದಾಗಿ ಜನತೆಯಲ್ಲಿ ತಮ್ಮ 
ಹೆಸರು ಕೆಡುವುದನ್ನು ಕಂಡ ಕಾಂಗ್ರೆಸ್‌ ನೇತಾರರು ಹಾಗೂ ಮಂತ್ರಿಗಳಲ್ಲಿ ಅವರು ತಮ್ಮ “ಶತ್ರು” 
ಎಂಬ ಭಾವನೆಯುಂಟಾಗ ಹತ್ತಿತು. 

ಮತ್ತೆ ಛಿತೌಲಿಯಲ್ಲಿ ಸತ್ಯಾಗ್ರಹದ ನೇತೃತ್ವವಹಿಸಿದ ರಾಹುಲರು ಬಂಧನಕ್ಕೊಳಗಾದರು. 
ಮೊಕದ್ದಮೆ ನಡೆದು ಒಟ್ಟು ಏರಡು ವರ್ಷಗಳ ಕಠಿಣ ಸಜೆಯಾಯಿತು. ಅವರನ್ನು ಸೀವಾನ್‌ನಿಂದ 
ಹಜಾರೀಬಾಗ್‌ ಜೈಲಿಗೆ ಕರೆದೊಯ್ಯಬೇಕಾಗಿತ್ತು. ಆದರೆ ಛಪರಾ-ಪಾಟ್ನಾ ನೇರ ಮಾರ್ಗವಾಗಿ 
ಕರೆದೊಯ್ದರೆ ಜನರನ್ನು ಕೆರಳಿಸಿದಂತಾದೀತೆಂದು ಭಟನೀ, ಮವೂ, ಬನಾರಸ್‌ ಮತ್ತು 
ಮುಗಲ್‌ಸರಾಯ್‌ಯ ಸುತ್ತು ಮಾರ್ಗವಾಗಿ ಹಜಾರಿಬಾಗ್‌ ತಲುಪಿಸಿದರು. ಜೂನ್‌ 23 
(939)ರಂದು ಮವೂ (ಆಜಮಗಢ) ಮಾರ್ಗವಾಗಿ ರ್ರೈಲು ಹೊರಟರೆ ಪಯಣದುದ್ದಕ್ಕೂ 
ರಾಹುಲರು ಯಾವ ಸ್ಟೇಶನಿನಲ್ಲಿಯೂ, ಎಲ್ಲಿಯೂ, ಇಳಿಯಲಿಲ್ಲ. ಹೊರಗೆ ಹಣಕಿಯೂ 
ನೋಡಲಿಲ್ಲ. ಯಾಕೆ ? 

ಐವತ್ತು ವರ್ಷವಾಗುವವರೆಗೂ ಆಜಮಗಢ ಜಿಲ್ಲೆಯಲ್ಲಿ ಕಾಲಿಡುವುದಿಲ್ಲವೆಂದು ಅವರು 

ಪ್ರತಿಜ್ಞೆ ಮಾಡಿದ್ದರಲ್ಲ ! ಆಗ ರಾಹುಲರಿಗೆ 46 ವರ್ಷ ವಯಸ್ಸು 

ಹಜಾರೀಬಾಗ್‌ ಜೈಲು ತಲುಪುವ ಮೊದಲೇ ಕೋರ್ಟ್‌ನಲ್ಲಿಯೇ ಆರಂಭಿಸಿದ ಉಪವಾಸ 
ಹರತಾಳ ಅಲ್ಲಿಗೆ ತಲುಪಿದ ಮೇಲೆಯೂ ಹದಿನೇಳು ದಿನಗಳವರೆಗೆ ನಡೆಯಿತು. ನಾಗಾರ್ಜುನ, 
ಜಲೀಲ್‌, ಕಾರ್ಯಾನಂದ ಶರ್ಮಾ ಮುಂತಾದವರು ಹಜಾರೀಬಾಗ್‌ನಲ್ಲಿಯೆ ಸೆರೆಯಲ್ಲಿದ್ದರು. 
ಕೊನೆಯಲ್ಲಿ ಸರಕಾರ ವಿವಶವಾಗಿ ರಾಹುಲರ ಬಿಡುಗಡೆಗೆ ಆದೇಶ ನೀಡಿತು. ಸೆರೆಮನೆಯ ದ್ವಾರದಿಂದ 
ಹೊರಬಂದ ಮೇಲೆಯೇ ಅವರು ಉಪವಾಸ ತ್ಯಜಿಸಿದ್ದು. 

ಅಮವಾರಿ ಸತ್ಯಾಗ್ರಹದ ವೇಳೆ ರಾಹುಲಜೀಯ ತಲೆಗೆ ಹೊಡೆದ ಆ ಜಮೀನ್ದಾರನ ಕಥೆಯ 


ರೈತ -ಕಾರ್ಮಿಕರ ಪರ ಸಂಘರ್ಷ 97 


ಮಾವುತ ಕುರ್ಬಾನನ ಮೇಲೆ ಸರಕಾರ, ಮೊಕದ್ದಮೆ ಹೂಡಿದ ನಾಟಕವಾಡಿತು. I939ರ ಆಗಸ್ಟ್‌ 
29ರಂದು ಮೊಕದ್ದಮೆಯ ದಿನ. ರಾಹುಲರು ಸಾಕ್ಷಿ ಹೇಳಬೇಕು. 'ಕುರ್ಬಾನನದು ಏನು ತಪ್ಪು ? 
ಅವನನ್ನು ಜೆಲಿಗೆ ಕಳುಹಿಸಿದರೆ ಎನು ಬಂತು ? ಲಾಠಿ ಬೀಸಿದ್ದು ಅವನ ಯಜಮಾನ' ಎಂದು 
ಯೋಚಿಸಿದರು. ಕೋರ್ಟ್‌ಗೆ ಹೋಗಿ "'ಕುರ್ಬಾನ್‌ನನ್ನು ಬಿಟು ಬಿಡಿ, ಅವನ ಮೇಲೆ ಮೊಕದಮೆ 
ಹೂಡುವುದು ನನಗಿಷವಿಲ್ಲ' ಎಂದು ಕೋರಿಕೆ ಬರೆದುಕೊಟರು 
ಹೀಗಿದ್ದರು ರಾಹುಲ ಬಾಬಾ. ಬಿಹಾರಿನ ರ್ರೈತ-ಕಾರ್ಮಿಕರು ಅವರಿಗಾಗಿ ಜೀವಕೊಡಲು ಸಹ 
ಮನಃಪೂರ್ವಕವಾಗಿ ತಯಾರಿದರು 
ಒಂದೂವರೆ ತಿಂಗಳ ನಂತರ ರಾಹುಲರು ವಾರ್ಧಾಕೆ ಹೋದರು. ಇಡೀ ದೇಶದ ಕಮುನಿಸರು 
ಅಲ್ಲಿ ಸೇರಿದ್ದರು. ರಾಹುಲರು ಅವರನ್ನು ಹತ್ತಿರದಿಂದ ನೋಡಿದರು. ಪರಿಚಯ ಮಾಡಿಕೊಂಡರು, 
ಅವರೊಡನೆ ಚರ್ಚಿಸಿದರು. ಬಿಹಾರಕೆ ಹಿಂದಿರುಗಿದ ಬಳಿಕೆ 3939ರ ಅಕೋಬರ್‌ 9ರಂದು 
ಮುಂಗೇರ್‌ನಲ್ಲಿ ಬಿಹಾರದ ಕಮೂನಿಸ್‌ ಪಾರ್ಟಿಯ ಸಾಪನೆಯಾಯಿತು. ಅದೊಂದು ಸ್ಮರಣೀಯ 
ವೆನ್ನುತ್ತ ತಾನು ಕಮುನಿಸ್‌ ಪಾರ್ಟಿಯ ಸದಸುನಾಗಿರುವುದರ ಬಗೆ ಅವರ ಟಿ ಹೀಗಿದೆ 
'ಶಿಸ್ತಲದ ಗುಂಪಿನ ಸೇನಾಪತಿಯಾಗುವ ಬದಲು ಅನುಶಾಸನಬದ್ದ ಸೇನೆಯ ಸಾಮಾನ 
ಸೆ ನಿಕನಾಗಿರುವುದು ಮೇಲು". ಆ ಮೇಲಿ ಸುಮಾರು ಎರಡು ತಿಂಗಳ ಕಾಲ ರಾಹುಲರು ಒಂದು 
ಬಗೆಯ ಆಜಾ ತವಾಸದಲ್ತಿದರು. ಪೂರ್ವಜರ ಸ್ಥಳವಾದ ಮಲಾಂವ್‌ಗೆ (ಗೋರಖಪುರ್‌) ಹೋಗಿ 
ಬಿಲ್ಲಿ ಸಗೋತ್ರ ಕುಟುಂಬದಲ್ಲಿ ಉಳಿದುಕೊಂಡರು. ಅಲ್ಲಿ ಇದ್ದ ಕೆಲದಿನಗಳಲ್ಲಿ ಮಲಾಂವ್‌ನ 
ಇತಿಹಾಸ, ಸಾಂಕ್ಷತ್ಲಾಯನ ವಂಶದ ಕುರಿತು ಸಾಮಗ್ರಿ ಸಂಗ್ರಹವಾಯಿತು. ಅವುಗಳನ್ನು ಅವರು 
"ಮೇರೀ ಜೀವನ ಯಾತಾ'ದ ಪ್ರಥಮ ಬಾಗದಲ್ಲಿ ಪರಿಶಿಷದ ರೂಪದಲ್ಲಿ ಸೇರಿಸಿದ್ದಾರೆ 
ಹಾಬಾದಿನಲ್ಲಿ ಕೆಲದಿನಗಳಿದು ಅಲ್ಲಿಂದ ಬಿಹಾರಿಗೆ ಹೊರಟು ಹೋದರು. ಕ ್ಯನಿಸ್ಟ್‌ 
ಪಾರ್ಟಿಯೇನೋ ಕಾನೂನುಬಾಹಿರವಾಗಿತ್ತು. ಆದರೆ ಆದರ ಕಾರ್ಯಕರ್ತರು ಕಾಂಗ್ರೆಸ್‌ 
ಸೋಶಲಿಸ್‌ ಪಾರ್ಟಿಯೊಡನೆ ಸೇರಿ ಕೆಲಸ ಮಾಡುತ್ತ ಇದರು. ರಾಹುಲರು ಛಪರಾ ಜಿಲ್ಲೆಯಲ್ಲಿ ಮ 
ಚಟುವಟಿಕೆಗೆ ತೊಡಗಿದರು. ಬಿಹಾರದ ಪಾಂತೀಯ ಕಿಸಾನ್‌ ಸಬಾದ ಅಧಕರನಾಗಿ ಈ ಸ 
ಅವರನ್ನು ಚುನಾಯಿಸಿದ್ದರು. 940ರ ಫೆಬ್ರವರಿ 24-25ರಂದು ಮೋತೀಹಾರಿಯಲ್ಲ ಅವರ 
ಅಧ್ಯಕ್ಷತೆಯಲ್ಲಿ ಕಿಸಾನ್‌ ಸಮ್ಮೇಳನ ನಡೆದಾಗ ಸ್ವಾಮೀ ಸಹಜಾನಂದ, ಜಯಪ್ರಕಾಶ ನಾರಾಯಣ 
ನರೇಂದ, ದೇವ, ಜೆಡ್‌.ಎ.ಅಹ್ಮದ್‌ ಮುಂತಾದವರೂ ಭಾಷಣ ಮಾಡಿದರು. 
ಅದೇ ವರ್ಷ ಪಲಾಶಾ (ಆಂಧ್ರಪ್ರದೇಶ)ದಲ್ಲಿ ನಡೆಯಲಿರುವ ಆಖಿಲ ಭಾರತೀಯ ಕಿಸಾನ್‌ 
ಮೇಳನ ಹಾಗೂ ಸಭಾದ ಅಧ್ಯಕ್ಷರನ್ನಾಗಿ ರಾಹುಲರನ್ನು ಚುನಾಯಿಸಿದರು. ಅಧ್ಯಕ್ಷ ಭಾಷಣ 
ಸಿದ್ದಪಡಿಸಲು ಅವರು ಅಲಹಾಬಾದಿಗೆ ಹೋದರು. ಭಾಷಣ ಸುಮಾರಾಗಿ ಪೂರ್ತಿ 
ದ್ಹವಾಗಿತ್ತಾದರೂ ಮಾರ್ಚ್‌ 5 ([940)0060 ರಾತ್ರಿ ಡಾ। ಅಹ್ಮದ್‌ರ ಮನೆಯಲ್ಲಿ ರಾಹುಲರನ್ನು 
ಭಾರತ-ರಕಣೆ ಕಾನೂನಿನನಯ ಬಂಧಿಸಿ ಕರೆದೊಯ್ದರು 
ಎರಡು ವರ್ಷ ನಾಲು ತಿಂಗಳು (ಮಾರ್ಚ್‌ 940ರಿಂದ ಜುಲೆ, 942ರ ವರೆಗೆ) ಹಜಾರೀ 
ಬಾಗ್‌ ಜೈಲು ಮತ್ತು ದೆವಲೀಕ್ಕಾಂಪ್‌ನಲ್ಲಿ ಕಳೆಯಿತು. ಈ ಬಾರಿ ಜೈಲಿನಲ್ಲ ಅವರು ರಾಜಕೀಯ 


kG, 


& 


Ww 


98 ರಾಹುಲ ಸಾಂಕೃತ್ಯಾಯನ 


ಬಂಧಿಯಾಗಿದ್ದರು. ಹಿಂದಿನ ಜೈಲು ಜೀವನಕ್ಕೆ ಹೋಲಿಸಿದರೆ ಈಗ "ಶಾಹೀ ಕೈದಿ" ಕಾಂಗ್ರೆಸ್‌, 
ಸೋಶಲಿಸ್ಟ್‌, ಕಮ್ಯುನಿಸ್ಟ್‌ ಪಾರ್ಟಿಗಳ ದೊಡ್ಡ ದೊಡ್ಡ ನಾಯಕರು ಇಲ್ಲಿ ಜೊತೆಯಲ್ಲಿದ್ದರು. 
ಇಪ್ರತ್ವೊಂಭತ್ತು ತಿಂಗಳ ಈ ಜೈಲುವಾಸದ ಕಾಲವನ್ನು ಅವರು ಅಧ್ಯಯನ ಮತ್ತು ಬರವಣಿಗೆಗೆ 
ಚೆನ್ನಾಗಿ ಉಪಯೋಗಿಸಿಕೊಂಡರು. 

ಅಲಹಾಬಾದಿನಿಂದ ಶೀಘ್ರವೇ ಅವರನ್ನು ಹಜಾರಿಬಾಗ್‌ ಜೈಲಿಗೆ ಕಳಿಸಲಾಯಿತು. ಅಲ್ಲ ಅವರು 
ಮೊಟ್ಟ ಮೊದಲಿಗೆ ತನ್ನ "ಜೀವನ ಯಾತ್ರಾ” ಬರವಣಿಗೆಯನ್ನು ಆರಂಭಿಸಿದರು. ಸುಮಾರು ಒಂದು 
ತಿಂಗಳ ತನಕ ಬರೆಯುತ್ತು ಇದ್ದು ಇನ್ನು ವೃತ್ತಾಂತ I926-27ರಿಂದ ಮುಂದೆ ಹೋಗಬೇಕು, ಆದರೆ 
ಮನಸ್ಸು ನಿಲ್ಲದಾಯಿತು. ಕಾರಣ ಅಲ್ಲಿಂದ ಮುಂದೆ ಅವರು ಡೈರಿ ಬರೆಯುತ್ತ ಹೋಗಿದ್ದರು. ಆದರೆ 
ಅಂತು ಹಜಾರಿಬಾಗ್‌ (ಜೂನ್‌ 940) ಜೈಲಿನಲ್ಲದ್ದ ಆ ಸಮಯದಲ್ಲಿಯೇ "ಮೇರಿ ಜೀವನ 
ಯಾತ್ರಾ'ದ ಮೊದಲ ಭಾಗ ಸಿದ್ದವಾಗಿ ಬಿಟ್ಟಿತು. 

940ರ ಮೇ ತಿಂಗಳಿನಿಂದ ಜೈಲ್‌ನಲ್ಲಿ ಕಮ್ಮುನಿಸ್ತರ ಸಂಖ್ಯೆ ಹೆಚ್ಚ ತೊಡಗಿತು. ಆದರ ಮುಂದಿನ 
ತಿಂಗಳಲ್ಲಿ ಫ್ರಾನ್ಸಿನ ಮೇಲೆ ಹಿಟ್ಟರ್‌ ಸೇನೆಯ ಅಧಿಪತ್ಯ, ಬಳಿಕ ಇಂಗ್ಲೆಂಡ್‌ ಮೇಲಿ ವಿಮಾನ ದಾಳಿ. 
ಸೋವಿಯತ್‌ ರಷ್ಯಾ ಕೂಡ ತನ್ನ ಯುರೋಪು ದಿಕ್ಸಿನ ತನ್ನ ಗಡಿಭದ್ರತೆಗೆ ಗಮನ ಕೊಡತೊಡಗಿತ್ತು. 
ನಡುನಡುವೆ ಅಲ್ಲಿಂದ ಲೋಲಾಳ ಪತ್ರಗಳು ಬರುತ್ತಿದ್ದುವು. ಡಾ। ಶ್ಲೆರ್‌ವಾತ್‌ಸ್ವೀ ರಾಹುಲರನ್ನು 
ರಷ್ಯಾಕ್ಕೆ ಕರೆಸಿಕೊಳ್ಳಲು ಉತ್ಸುಕರಾಗಿದ್ದರು. 

ಜೈಲಿಗೆ ತುಸು ಹೊಂದಿಕೊಂಡಂತೆ ರಾಹುಲರು ಸಾಮ್ಯವಾದದ ಕುರಿತು ಪುಸ್ತಕ ಬರೆಯಬೇಕೆಂದು 
ಯೋಚಿಸಿದರು. ಅದಕ್ಕಾಗಿ ವಿಜಾನ, ದರ್ಶನ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮುಂತಾದ 
ವಿಷಯಗಳನ್ನು ಓದುವುದು, ಟಿಪ್ಪಣಿ ಮಾಡಿಕೊಳ್ಳುವುದು ನಡೆಯಿತು. ಸಮಯ ಸಾಕಷ್ಟು ಸಿಗುತ್ತಿತ್ತು. 
ಹಾಗಾಗಿ ಟಿಬೇಟ್‌ನಿಂದ ತಂದ ಫೋಟೋ ಚಿತ್ರಗಳ ಸಹಾಯದಿಂದ ಕೆಲ ಪುಸ್ತಕಗಳ ಸಂಪಾದನ 
ಕಾರ್ಯ ಮಾಡೋಣ ಎಂದುಕೊಂಡರು. ಆದರೆ ಸ್ವತಃ ರಾಹುಲರೇ ಟಿಬೇಟಿನಿಂದ ಫೋಟೋಗಳನ್ನು 
ತಂದಿದ್ದರೂ ಆ ಫೋಟೋ-ಚಿತ್ರಗಳನ್ನು ಕಳಿಸಲು ನಿರಾಕರಿಸಿತು. "ನನ್ನ ಶುದ್ದ ಸಂಶೋಧನಾ 
ಸಂಬಂಧವಾದ ಕೆಲಸಕ್ಕೆ ಕೂಡ, ಸರಕಾರ ಅವಕಾಶ ಕೊಡಲಿಲ್ಲ ಎಂದು ಖೇದ ಉಂಟಾಯಿತು” ಎಂದು 
ಹೇಳಿ, ರಾಹುಲ್‌ಜಿ ನೊಂದುಕೊಂಡರು. 

940ರ ಡಿಸೆಂಬರ್‌ 26ರಂದು, ಬಿಹಾರಿನ ಇತರ ಕೆಲ ಕಮ್ಯುನಿಸ್ಟ್‌ ನಾಯಕರ ಸಹಿತ 
ರಾಹುಲರನ್ನು ದೇವಲೀ ಕ್ಯಾಂಪಿಗೆ (ರಾಜಸ್ಥಾನ) ಸ್ಥಾನಾಂತರಿಸಿದರು. ಅಲ್ಲಿ ದೇಶದ ಇತರ ಪ್ರಾಂತಗಳ 
ರಾಜಕೀಯ ಬಂದಿಗಳನ್ನು ತರುತ್ತಲೇ ಇದ್ದರು. ಅವರಲ್ಲಿ ಕಮ್ಮುನಿಸ್ಪರ ಸಂಖ್ಯೆ ಹಚ್ಚಾಗಿತ್ತು. ಡಾಂಗೆ, 
ರಣದಿವೇ, ಮೀರಜ್‌ಕರ್‌, ಅಜಯ ಘೋಷ್‌ ಮುಂತಾದ ಪ್ರಮುಖ ಕಮ್ಯೂನಿಸ್ಟ್‌ ನಾಯಕರನ್ನು 
ಅಲಿಗೆ ಕರೆತಂದಿದ್ದರು. ಎಲ್ಲರೂ ವಿದ್ಯಾವಂತರು. ಈ ದೇವಲೀ ಕ್ಯಾಂಪ್‌ನಲ್ಲಿ ರಾಹುಲರು ಒಂದು 
ವರ್ಷವಿದ್ದರೂ ಅಲ್ಲಿಗೆ ಬರುತ್ತಲೇ ಸ್ನೇಹಿತರ ಆಗ್ರಹಕ್ಕೆ ಅವರು ಭಾರತೀಯ ದರ್ಶನದ ಮೇಲಿ 
ಭಾಷಣ ನೀಡಲಾರಂಭಸಿದರು. , ದೇವಲೀ ಕ್ಕಾಂಪ್‌ನ ಸಾಮಾಜಿಕ ಜೀವನ ತುಂಬ 
ಸ್ಪಾರಸ್ಯಕರವಾಗಿತ್ತು. ಸೌಲಭ್ಯ ಬೇಡಿಕೆಗಾಗಿ ನಿರಶನ ಹರತಾಳವು ನಡೆಯಿತು. ರಾಹುಲರೂ ಆದರಲ್ಲಿ 
ಭಾಗವಹಿಸಿದರು. ರಷ್ಕ್ಮಾದಿಂದ ಲೋಲಳ ಪತ್ರಗಳು ಬರುತ್ತಲೇ ಇದ್ದುವು. 94Iರ ಜೂನ್‌ನಲ್ಲಿ 


f 


ರ್ರೈತ-ಕಾರ್ಮಿಕರ ಪರ ಸಂಘರ್ಷ 99 


ಹಿಟ್ಟರನ ಸೇನೆ ರಷ್ಕಾದ ಮೇಲೆ ಆಕ್ರಮಣ ಮಾಡಿತು. ಲೆನಿನ್‌ಗ್ರಾಡ್‌ಗೂ ಮುತ್ತಿಗೆ ಹಾಕಿ ನಗರ 
ಉರಿಯತೊಡಗಿದಾಗ ಮಾತ್ರ ರಾಹುಲರಿಗೆ ಅತೀವ ಚಿಂತೆಯಾಯಿತು. 

ಇತ್ತ ಓದು - ಬರಹದ ಕೆಲಸವೂ ನಡೆಯುತ್ತಾ ಇತ್ತು. ಹಜಾರೀ ಬಾಗ್‌ನಲ್ಲಿ ಒಂಭತ್ತು ತಿಂಗಳು 
ಮತ್ತು ದೇವಲೀಯಲ್ಲಿ ಏಳು ತಿಂಗಳು - ಒಟ್ಟು ಹದಿನಾರು ತಿಂಗಳ ಸತತ ಅಧ್ಯಯನದ ನಂತರ 
I94ರ ४४०७१ 30ರಂದು ಬರವಣಿಗೆಗೆ ತೊಡಗಿದರು. ನಿಯಮಬದ್ಧವಾಗಿ ಪ್ರತಿ ದಿನ ಸ್ಫೂಲ್‌ 
ಕಾಪಿಯಲ್ಲಿ ಇಪತ್ತು ಪುಟ ಬರೆಯುತ್ತಿದ್ದರು. ಭಾನುವಾರ ಮಾತ್ರ ಹತ್ತು ಪುಟ. ಈ ರೀತಿ ಇಪ್ಪತ್ತು 
ದಿನಗಳಲ್ಲಿ "ವಿಶ್ವ ಕೀ ರೂಪ ರೇಖಾ” ಪುಸ್ತಕ ಬರೆದರು. ನಂತರ ಮೂವತ್ತಾರು ದಿನಗಳಲ್ಲಿ "ಮಾನವ 
ಸಮಾಜ' ಬರೆದರು. "ದರ್ಶನ ದಿಗ್ದರ್ಶನ" ಬರವಣಿಗೆ ಕೈಗೆತ್ತಿಕೊಂಡರು. ಪುನಃ ನಿರಶನ ಹರತಾಳ 
ಸುರುವಾಯಿತು. 

I94Iರ ಡಿಸೆಂಬರ್‌ ಕೊನೆಯಲ್ಲಿ ರಾಹುಲ ಮತ್ತು ಬಿಹಾರದ ಇತರ ರಾಜಕೀಯ ಬಂದಿಗಳನ್ನು 
ದೇವಲೀ ಕ್ಯಾಂಪ್‌ನಿಂದ ಹಜಾರೀಬಾಗ್‌ ಜೈಲಿಗೆ ಸ್ಥಾನಾಂತರಿಸಲಾಯಿತು. ಅಲ್ಲಿಗೆ ಹೋದ ಮೇಲೆ 
"ದರ್ಶನ ದಿಗ್ದರ್ಶನ” (850 ಪುಟಗಳು)ವನ್ನು ಪೂರ್ತಿಗೊಳಿಸಿ ಕೇವಲ ಹನ್ನೆರಡು ದಿನಗಳಲ್ಲಿ 
"ವೈಜ್ಞಾನಿಕ ಭೌತಿಕವಾದ'ವನ್ನು ಬರೆದರು. 
 ಈನಾಲ್ಕು ಪುಸ್ತಕಗಳು "ವಿಶ್ವ ಕೀ ರೂಪ ರೇಖಾ', "ಮಾನವ ಸಮಾಜ', "ದರ್ಶನ 0027 

ಮತ್ತು "ವೈಜ್ಞಾನಿಕ ಭೌತಿಕವಾದ' ವಸ್ತುತಃ ಒಂದೇ ಗ್ರಂಥದ ನಾಲ್ಕು ಭಾಗಗಳು. ರಾಹುಲರು 
"ವೈಜ್ಞಾನಿಕ ಭೌತಿಕವಾದ'ವನ್ನು ಪರಿಚಯಿಸುವ ಒಂದೇ ಗ್ರಂಥ ರಚಿಸಬೇಕೆಂದುಕೊಂಡಿದ್ದರು. ಆದರೆ 
ಅದು ಕೊನೆಗೆ ಹೀಗೆ ನಾಲ್ಕು ಭಾಗಗಳಲ್ಲಿ ಹೊರಬಂತು. ಮಾನವ ಜಾತಿಯ ಸರ್ವತೋಮುಖ 
ವಿಕಾಸದ ಕುರಿತ, ವಿಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕ "ವಿಶ್ವ ಕೀ ರೂಪ ರೇಖಾ'. "ಮಾನವ ಸಮಾಜ', 
"ದರ್ಶನ ದಿಗ್ದರ್ಶನ” ಹಿಂದಿಯಲ್ಲಿ ಬರೆದ ಬಹಳ ಮಹತ್ವದ ಈ ಬಗೆಯ ಪ್ರಥಮ ಗ್ರಂಥ. ಇದರಲ್ಲಿ 
ಕೇವಲ ಭಾರತೀಯ ದರ್ಶನ ಮಾತ್ರವಲ್ಲ ಗ್ರೀಕ್‌, ಇಸ್ತಾಮೀ ಹಾಗೂ ಐರೋಪ್ಯ ದರ್ಶನಗಳ 
ಕುರಿತಾಗಿಯೂ ವ್ಯಾಪಕ ಚೆಂತನೆ ಇದೆ. ವೈಜ್ಞಾನಿಕ ಭೌತಿಕವಾದವನ್ನು ಅರಿಯಲು ವಿಶ್ವವ್ಯಾಪೀ 
ದರ್ಶನದ ತಿಳುವಳಿಕೆ ಅಗತ್ಯವಪ್ಟೆ ? ವಿಶ್ವವ್ಮಾಪೀ ದರ್ಶನ ಧಾರೆ ರಾಷ್ಟ್ರೀಯವಾಗಿರುವುದಕ್ಕಿಂತಲೂ 
ಹೆಚ್ಚು ಅಂತರ್ರಾಷ್ಟ್ರೀಯವೆಂದು ರಾಹುಲರು ಯುಕ್ತವಾಗಿಯೇ ಗುರುತಿಸಿದ್ದಾರೆ. ಒಂದೇ ಮಾತಿನಲ್ಲಿ 
ಹೇಳಬೇಕೆಂದರೆ ಧಾರ್ಮಿಕ ಮತಗಳಂತೆ ಚಿಂತನೆಗಳಲ್ಲಿಯೂ ದೇಶದೇಶಗಳ ನಡುವೆ ಚೆನ್ನಾಗಿ 
ಕೊಡು-ಕೊಳ್ಳುವ ಭಾವನೆ ಇರುತ್ತದೆ. 

ವೈಜ್ಞಾನಿಕ ಭೌತಿಕವಾದ ಒಂದು ರೀತಿಯಲ್ಲ ಸಾಕಷ್ಟು ಕಠಿಣ ವಿಷಯ. ಆದರೆ ರಾಹುಲರು 
ಭಾರತೀಯ ಪರಂಪರೆಯಿಂದ ಅನೇಕಾನೇಕ ಉದಾಹರಣೆಗಳನ್ನು ನೀಡಿ, ಈ ವಿಷಯವನ್ನು 
ಸುಬೋಧವಾಗಿ ಹಾಗೂ ಸರಳವಾಗಿ ಮುಂದಿಟ್ಟಿದ್ದಾರೆ. ಇವನ್ನು ಬರೆದು ಮುಗಿಸಿದ 
ಸಂತೋಷಡದಲ್ಲಿದ್ದ ರಾಹುಲರು ಅತ್ತ ಫ್ಯಾಸಿಸ್ಟ್‌ ಸೇನೆಗಳು ಮಾಸ್ಕೋದಲ್ಲಿ ಉಗ್ರವಾಗಿ ಘಫಾತಗೊಂಡು 
ಹಿಂದೆ ಹಿಂದೆ ಸರಿಯುತ್ತಿರುವ ಸುದ್ದಿ ಕೇಳಿ ಇನ್ನಷ್ಟು ಉತ್ಪಾಹಿತರಾದರು. 

ರಾಹುಲರ ಧಾನ ಈಗ ಐತಿಹಾಸಿಕ ಕಥಾನಕಗಳ ಕಡೆಗೆ ಹೊರಳಿತು. I942ರ ಮೇ ತಿಂಗಳಲ್ಲಿ 
ಹತ್ತೊಂಭತ್ತು ದಿನದಲ್ಲಿ "ಸಿಂಹ ಸೇನಾಪತಿ” ಎಂಬ ಕಾದಂಬರಿ ಬರೆದರು. ಮತ್ತೆ ಮುಂದಿನ 


Ii00 ರಾಹುಲ ಸಾಂಕೃತ್ಯಾಯನ 


ತಿಂಗಳಲ್ಲಿಯೇ ದಿನಕ್ಟೊಂದು ಕಥೆ ಲೆಕ್ಕದಲ್ಲಿ "ವೊಲ್ಲಾ ಸೇ ಗಂಗಾ” ದ ಇಪ್ಪತ್ತು ಕಥೆಗಳನ್ನು “ಬರೆದರು. 
ರಾಹುಲರ ಈ ಕೃತಿ ಇತರೆಲ್ಲ ಕೃತಿಗಳಿಗಿಂತ ಹೆಚ್ಚು ಪ್ರಸಿದ್ಧವಾಗಿ ಪ್ರಪಂಚದ ಅತ್ಯಧಿಕ ಭಾಷೆಗಳಿಗೆ 
ಅನುವಾದಗೊಂಡಿತು. 

ಸಿಂಹ ಸೇನಾಪತಿ” ಐತಿಹಾಸಿಕ ಕಾದಂಬರಿ. ಇದರಲ್ಲಿ ಲಿಚ್ಛವೀಗಣದ ವೀರಸಿಂಹನ ಜೀವನ 
ವೃತ್ತಾಂತ ಹಾಗೂ ಲಿಚ್ಛವೀಗಣದ ಸಾಮೂಹಿಕ ಜೀವನ-ಸಂಘರ್ಷದ ಐತಿಹಾಸಿಕ ಚಿತ್ರಣವಿದೆ. 
“ಜಯ ಯೌಧೇಯ' ಕೂಡ ಇದೇ ಬಗೆಯ ಐತಿಹಾಸಿಕ ಕಾದಂಬರಿ. 

ರಾಹುಲರು "ವೋಲ್ಲಾ ಸೇ ಗಂಗಾ' ಕಥೆಗಳನ್ನು ಮಾನವ ಸಮಾಜದ ವಿಕಾಸವನ್ನು ಸರಳವಾಗಿ 
ಸ್ವಾರಸ್ಯವಾಗಿ ಹೇಳುವ ಉದ್ದೇಶದಿಂದ ಬರೆದರು. "ನನಗೆ ಬಹಳ ದಿನಗಳಿಂದ ಭಾರತದ ಐತಿಹಾಸಿಕ 
ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ನಮ್ಮ ಪ್ರಗತಿಶೀಲತೆಗೆ ಸಹಕಾರಿಯಾಗುವಂತಹ 
ಕಾದಂಬರಿ, ಕಥೆಗಳನ್ನು ಬರೆಯಬೇಕೆಂಬ ಆಸೆಯಿತ್ತು. ಭಾರತೀಯ ಸಂಸ್ಕೃತಿಯ ಹಾಗೂ ಸಭ್ಯತೆಯ 
ಡಂಗುರ ಹೊಡೆಯುವವರು ಪ್ರಾಚೀನತೆಯ ಹೆಸರಲ್ಲಿ ನಮ್ಮ ಪಥಕ್ಕೆ ತಡೆಯೊಡ್ಡುತ್ತಾರೆ. ವಸ್ತುತಃ 
ಭಾರತೀಯ ಸಂಸ್ಕೃತಿ ಹಾಗೂ ಸಭ್ಯತೆ ಅಚಲವಾಗಿ ಇದ್ದದ್ದೇ ಇಲ್ಲ. ಅವರ ಅಂಗಅಂಗವೂ ತೀವ್ರ 
ಪರಿವರ್ತನೆಗೆ ಒಳಗಾಗುತ್ತಲೇ ಇತ್ತು" - ಎಂದಿದ್ದಾರೆ ರಾಹುಲಜೀ. 

ಈ ಬಾರಿಯ ಕಾರಾಗೃಹ ವಾಸದಲ್ಲಿ ಒಟ್ಟು ಏಳು ಪುಸ್ತಕಗಳನ್ನು ಬರೆದು ಮುಗಿಸಿದ್ದರು. 
ಮತ್ತೇನೀಗ ಮಾಡುವುದು ? ಹೊರಬರುವ ವರೆಗೆ ಒಂದಲ್ಲ ಒಂದು ಪುಸ್ತಕ ಬರೆಯುತ್ತಲೇ ಇರುವುದು 
ಅಗತ್ಯವಾಗಿತ್ತು. 942ರ ಜೂನ್‌ -ಜುಲ್ಪಿ ನಡುವಿನ ಇಪ್ಪತ್ತೇಳು ದಿನಗಳಲ್ಲಿ ರಾಹುಲರು ಛಪರಾದ 
ಭಾಷೆಯಾದ ಮಲ್ಲಿಕಾದಲ್ಲಿ ಎಂಟು ನಾಟಕಗಳನ್ನು ಬರೆದರು. ಫ್ಯಾಸಿಸ್ಟ್‌ ವಿರೋಧಿ ವಿಚಾರಗಳ 
ಪ್ರಚಾರಕ್ಕಾಗಿ ನಾಲ್ದು ನಾಟಕ "ಜಪನಿಯಾ ರಾಛಭಛ', "ದೇಸ ರಚ್ಚಕ್‌', "ಜರಮನವಾಂ ಕೆ ಹಾರ್‌ 
ನಿಹಿಚಯ', "ಈ ಹಮಾರ ಲಡಾಯಿ', "ಢುನ್‌ಮುನ್‌ ನೇತಾ”ದಲ್ಲಿ ವಿಭಿನ್ನ ರಾಜಕೀಯ 
ವಿಚಾರಗಳ ವಿಶ್ಲೇಷಣೆ ಇದೆ. "ನಯಿಕೀ ದುನಿಯಾ? ಮತ್ತು "ಜೋಂಕ್‌'ನಲ್ಲಿ ಸಾಮ್ಯವಾದಿ 
ವಿಚಾರಧಾರೆಯನ್ನು ಪ್ರತಿಪಾದಿಸುತ್ತಾರೆ. "ಮೆಹರಾರುನ್‌: ಕೀ ದುರ್ದಸಾ'ದಲ್ಲಿ ಸ್ತ್ರೀಯರ 
' ಹೀನಾವಸ್ಥಿಯ ಚಿತ್ರಣವಿದೆ. 

ಈ ಸಲ ಪೂರ್ತಿ ಇಪ್ಪತ್ತೊಂಭತ್ತು ತಿಂಗಳ ಕಾಲ ಅವರನ್ನು ಕಾರಾಗೃಹದಲ್ಲಿ ಇರಿಸಿ ಸರಕಾರ 942 
ಜುಲ್ಪೆ 23ರಂದು ಹಜಾರೀ ಬಾಗ್‌ ಜೈಲ್‌ನಿಂದ ಬಿಡುಗಡೆ ಮಾಡಿತು. 

ರಾಹುಲರು ಬಿಹಾರದ ತನ್ನ ಕಾರ್ಯಕ್ಷೇತ್ರಕ್ಕೆ ಹೊರಟು ಹೋದರು. ಮೂಲೆ ಮೂಲೆಗೆ ಹೋಗಿ 
ಪರಿಸ್ಥಿತಿಯ ಅಧ್ಯಯನ ಮಾಡಿದರು. ಸ್ಪಾಮೀ ಸಹಜಾನಂದರ "ಹುಂಕಾರ' ಪತ್ರಿಕೆಯ 
ಸಂಪಾದಕತ್ವದ ಹೊಣೆ ಹೊತ್ತರು. ಇದೇ ವೇಳೆ, ಇಂದ್ರದೀಪ ಸಿನ್ಹಾರಂತಹ ಬಿಹಾರಿನ ತರುಣ 
ಕಮ್ಯೂನಿಸ್ಟ್‌ ರಾಹುಲರ ಸಂಪರ್ಕಕ್ಕೆ ಬಂದರು. ]942ರ ಆಗಸ್ಟ್‌ನಲ್ಲಿ ಕಮ್ಮುನಿಸ್ಟ್‌ ಪಾರ್ಟಿ, 
ಕಾನೂನು ಬದ್ದವೆಂದು ಘೋಷಿತವಾದ ಪ್ರಯುಕ್ತ ಕಲ್ಪತ್ತಾದಲ್ಲಿ ಒಂದು ಸಭೆ ಮತ್ತು ಉತ್ಸವ 
ಏರ್ಪಾಡಾಯಿತು. ರಾಹುಲಜೀ ಆ ಸಭೆಯ ಅಧ್ಯಕ್ಷತೆ ವಹಿಸಿದರು. 

“942 ಆಗಸ್ಟ್‌ ಕೀ ಆಂಧಿ' ಎಲ್ಲೆಲ್ಲೂ ವ್ಯಾಪಿಸಿ, ಲೂಟಿ ಸುರುವಾಯಿತು. ಸರಕಾರದ ದಮನ 
ಚಕ್ರ ಉರುಳುತ್ತಲೇ ಇತ್ತು. ಅನೇಕ ಕಡೆ ಜನತೆ ಕೆಲವೇ ದಿನಗಳ ಮಟ್ಟಿಗೆ "ಸ್ವರಾಜ್ಯ' ಸ್ಥಾಪಿಸಿದರು. 


ರ್ರೈತ-ಕಾರ್ಮಿಕರ ಪರ ಸಂಘರ್ಷ 03 


ಆಮವಾರಿ, ಜಯಜೋರೀ ಮುಂತಾದ ಸ್ಥಳಗಳ ರೈತರು ಮಾತ್ರ ಈ ನೆರೆಯಲ್ಲಿ ಕೊಚ್ಚಿ ಹೋಗಲಿಲ್ಲ. 
ಚಳವಳಿಕಾರರು ಸಿಟ್ಟಿನಿಂದ ಕೂಗಾಡಿದರೆ ಅವರ ಉತ್ತರ ಸಿದ್ದವಿತ್ತು. "ಹೋರಾಟಕ್ಕೆ ರಾಹುಲ್‌ 
ಬಾಬಾನ ಹುಕುಂ ತನ್ನಿ. ಆಗ ಬರುತ್ತೇವೆ” 
942ರ ನವೆಂಬರದಲ್ಲಿ ರಾಹುಲರು ಪ್ರಯಾಗ - ದೆಹಲಿ ಮಾರ್ಗವಾಗಿ ಮುಂಬಯಿ 
ತಲುಪಿದರು. ಅವರಿಗೆ ಲೋಲಾ ಮತ್ತು ಇಗೋರರ ಚಿಂತೆಯಾಗಿತ್ತು. ಆದರೆ ಮುಂಬಯಿ ತಲುಪಿದ 
ಕೆಲ ದಿನಗಳಲ್ಲಿಯೇ ८5० ಶ್ಲೆರ್‌ವಾತ್‌ಸ್ಟೀಯ ನಿಧನದ ವಾರ್ತೆ. ರಾಹುಲರು ಅವರನ್ನು ಭಾರತೀಯ 
ದರ್ಶನ ಮತ್ತು ಸಂಸ್ಕೃತ ಭಾಷೆಯ ಅತ್ಯಂತ ದೊಡ್ಡ ಎದ್ವಾಂಸರೆಂದು ಗೌರವಿಸುತ್ತಿದ್ದರು. 
ಅವರಿಗಂತೂ ರಾಹುಲರೆಂದರೆ ಅಪಾರ ಪ್ರೀತಿ. ರಾಹುಲರನ್ನು ಲನಿನ್‌ಗ್ರಾಡ್‌ಗೆ ಕರೆಸಿಕೊಳ್ಳಲು 
ಅವರು ಪ್ರಯತ್ನಿಸುತ್ತಲೇ, ಇದ್ದರು. ಆದರೆ ಮಹಾಯುದ್ದದ ಪರಿಸ್ಥಿತಿಗಳಿಂದಾಗಿ ಅದು 
ಸಾಧ್ಯವಾಗಲಿಲ್ಲ. | 
ಮುಂಬಯಿಯಲ್ಲಿ ಕಳೆದ ಸುಮಾರು ಮೂರುವರೆ ತಿಂಗಳಿನಲ್ಲಿ ರಾಹುಲರು ಕೆಲ ಮಾರ್ಕ್ಸ್‌ವಾದಿ 
ಸಾಹಿತ್ಯದ ಅನುವಾದದಲ್ಲಿ ಸಹಕರಿಸಿದರು, ಅನೇಕ ಸಿನೆಮಾಗಳನ್ನು ನೋಡಿದರು, 'ನಯೆ ಭಾರತಕ 
ನಯೆ ನೇತಾ" ಪುಸ್ತಕ ಬರೆಯಲು ಹವಣಿಸಿದರು. ಹಜಾರೀಬಾಗ್‌ ಮತ್ತು ದೇವಲೀ ಜೈಲು 
ವಾಸದಲ್ಲಿಯೇ ಅವರಿಗೆ ಸಿಗರೇಟಿನ ಅಭ್ಯಾಸವಾಗಿತ್ತು. ಮುಂಬಯಿಂದ ಪುನಃ ಬಿಹಾರಕ್ಕೆ ಛಪರಾದಲ್ಲಿ 
ಅವರಿಗೆ ಸ್ವಂತ ಮನೆಯಂತೆಯೇ ಇರುವ ಪಂಡಿತ ಗೋರಖನಾಥ ತ್ರಿವೇದಿಯವರ ಮನೆಯಲ್ಲಿ 
ಸಾವಿರಾರು ರುಪಾಯಿ ಬೆಲೆಬಾಳುವ ಆಭರಣ ಮತ್ತು ಬಟ್ಟಿ ಕಳವಾಗಿದೆ ಎಂಬ ಸುದ್ದಿ. ಆ ಮನೆಯಲ್ಲಿ 
ಕಾಗದ ಪತ್ರ, ಪುಸ್ತಕಗಳು ಮತ್ತು ಬಟ್ಟೆಗಳಿಂದ ತುಂಬದ ರಾಹುಲರ ಎರಡು ಮೂರು ದೊಡ್ಡ ದೊಡ್ಡ 
ಪೆಟ್ಟಿಗೆಗಳಿದ್ದುವು. ಕಳ್ಳರು ಬೆಲೆಬಾಳುವಂಥವು ಇರಬಹುದೆಂದು ಅವುಗಳನ್ನು ಗದ್ದೆಗೆ ಹೊತ್ತು ತಂದು 
ತೆರೆದರೆ ಕಂಡದ್ದು ರಾಶಿರಾಶಿ ಪುಸ್ತಕಗಳು ಮತ್ತು ಕೆಲ ಬಟ್ಟೆಗಳು! ಬಟ್ಟಿ ತೆಗೆದುಕೊಂಡು ಪುಸ್ತಕಗಳನ್ನು 
ಅಲ್ಲೇ ಎಸೆದು ಹೋಗಿದ್ದರು. "ನನ್ನ ನಿಜವಾದ ಸಂಪತ್ತನ್ನು ಅವರು ಮುಟಲಿಲ್ಲವಲ್ಲ ಎಂದು ಬಹಳ 
ಸಂತೋಷವಾಯಿತು. ಅದರಲ್ಲಿ ಅನೇಕ ವರ್ಷಗಳ ಡೈರಿಗಳಿದ್ದುವು” ಎಂದಿದ್ದಾರೆ ರಾಹುಲರು. 
943ರ ಏಪ್ರಿಲ್‌ 9ರ ದಿನ ಬಂತು. ರಾಹುಲರು ಈ ದಿನವನ್ನು ಎಷ್ಟು ಕಾತರದಿಂದ ಎದುರು 
ನೋಡುತ್ತಿದ್ದರೋ ಅತ್ತ ಅಜಮ್‌ಗಢ ಜಿಲ್ಲೆಯ ಅವರ ಬಂಧು ಬಾಂಧವರೂ ಅಷ್ಟೇ ಕಾತರದ 
ಪ್ರತೀಕ್ಷೆಯಲ್ಲಿದ್ದರು. 976ರಲ್ಲಿ ತಮ್ಮ ಇಪ್ಪತ್ತಮೂರು ವರ್ಷ ವಯಸ್ಸಿನಲ್ಲ ತಮಗೆ ಐವತ್ತು ವರ್ಷ 
ತುಂಬುವವರೆಗೂ ಆಜಮ್‌ಗಢ್‌ ಜಿಲ್ಲೆಗೆ ಕಾಲಿಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದ ರಾಹುಲರಿಗೆ 
ಈಗ ಐವತ್ತು ವರ್ಷ, ಆಜಮಗಥ್‌ ಜಿಲ್ಲೆಗೆ ಹೋಗಲು ಅವರು ಈಗ ಸ್ವತಂತ್ರರು. 
ನಾಗಾರ್ಜುನರನ್ನು ಜೊತೆಗೆ ಕರೆದುಕೊಂಡು ರಾಹುಲರು ಏಪ್ರಿಲ್‌ 2ರಂದು ಛಪರಾದಿಂದ 
ಆಜಮಗಢಕ್ಕೆ ಒಂದು ವಾರದ "ತೀರ್ಥಯಾತ್ರೆ'ಗಾಗಿ ಹೊರಟರು. ಆಜಮಗಢ ಸ್ಟೇಶನಿನಲ್ಲಿ 
ಮುದ್ರಾತಜ್ಞ ಪರಮೇಶ್ವರೀ ಲಾಲ ಗುಪ್ತರು ಅವರನ್ನು ಎದುರುಗೊಂಡರು. ಆಜಮಗಢದ ಹಳೆಯ 
ಪರಿಚಯದ ಸ್ಥಳಗಳನ್ನೆಲ್ಲ ನೋಡಿ ರಾಣೀ ಕೀ ಸರಾಯ್‌ಗೆ ಹೋದರು. ತಾನು ಕಲಿತ ಆ ಹಳೆಯ 
ಶಾಲೆಯನ್ನು ನೋಡಿ ಹುಟ್ಟಿದೂರು ಪಂದಹಾಕ್ಕೆ ಹೋದರು. ಅಲ್ಲ ಮುದಿಯ ಕಮ್ಮಾರಜ್ಜ 
ನೋಡಿದವನೇ ''ಕುಲವಂತಿಯ ಮಗ-ಕೇದಾರ !' ಎಂದು ಆಲಿಂಗಿಸಿಕೊಂಡ. ಪಂದಹಾ ಮತ್ತು 


I02 ರಾಹುಲ ಸಾಂಕ ತ್ಯಾಯನ 


ಆಸುಪಾಸಿನ ಪ್ರದೇಶಗಳಲ್ಲೆಲ್ಲ ಸುತ್ತಾಡಿ ಬಂದರು. ನಿಜಾಮಾಬಾದಿಗೂ ಹೋದರು. ಆಚೇಚಿನ 
ಹಳ್ಳಿಗಳ ಪೇಟೆ ಕೇರಿ ಓಣಿಯವರೆಲ್ಲ ಮಹಾಪಂಡಿತ ರಾಹುಲ ಸಾಂಕೃತ್ಯಾಯನರನ್ನು ನೋಡಲು 
ಪಂದಹಾಕೆ ಬರತೊಡಗಿದರು 

ಕನೆ ಲಾಕೂ ಸುದ್ದಿ ತಲುಪಿತು. ತಮ ಶಾಮಲಾಲ ಸೆಕಲ್‌ ಮೇಲೆ ಪಂದಹಾಕೆ ಬಂದ. ಕನೆಲಾಕೆ 
ಹೋಗಲು ರಾಹುಲರು ಒಪಲಿಲವಾರರೂ ಅಲಿನ ಜನ ಗುಂಪುಗುಂಪಾಗಿ ಹದಿನಾರು 
ಕಿಲೋಮೀಟರು ನಡೆದು ಪಂದಹಾಕ್ಕೆ ಬರುತ್ತಿರುವುದನ್ನು, ಆ ಗುಂಪಿನಲ್ಲಿ ಅವರ ಒಬ್ಬ ವೃದ್ಧ 
ಸಂಬಂಧಿಕನೂ ಇರುವುದನ್ನು ಕಂಡು ಮನಸ್ತು ತಡೆಯದೆ ಅಲ್ಲಿಗೆ ಹೋದರು. ಅಲ್ಲಿ ಒಂದು ದಿನ 
ಮಾತ್ರ ಇದ್ದರು. ಅಂದು ಭೋಜನದ ಬಳಿಕ ಸೆರಗಿನಡ್ಡ ಮುಖ ಮರೆಸಿಕೊಂಡ ಆಕೃತಿಯೊಂದು 
ರಾಹುಲರ ಕಾಲ ಬಳಿ ಕುಸಿಯಿತು. ಕುಸಿದು, ಇನೇಮ ಅಳಲು ತೊಡಗಬೇಕು, ಅಷರಲ್ಲಿ ಅವರು 
ಧಟನೆದು ನಡೆದು ಬಿಟರು. ಆಕೆ ಬೇರೆ ಯಾರೂ ಅಲ್ಲ, ಹನೊಂದು ವರ್ಷದ ಎಳೆಯ ವಯಸಿನಲ್ಲಿ 
ಅವರೊಂದಿಗೆ ಮದುವೆ ಮಾಡಿಸಿ ಬಿಟ್ಟ ಅವರ ಪತ್ನಿಯಾಗಿದ್ದಳು. 

ಆ ರಾತ್ರಿ ಅವರು ನಾಗಾರ್ಜುನರೊಂದಿಗೆ ಬಭವಲ್‌ಗೆ ಹೋಗಿ ಉಳಿದುಕೊಂಡರು. ಅಲ್ರಿ 
ಬಾಲ್ಕಮಿತ್ರ ಯಾಗೇಶರೂ ಸಿಕ್ಕಿದರು .ಆಜಮ್‌ಗಢ ಜಿಲ್ಲೆಯಲ್ಲಿ ಒಂದು ವಾರವಿದ್ದು ಇಬ್ಬರೂ ಏಪ್ರಿಲ್‌ 
I9ರಂದು ಅಲ್ಲಿಂದ ಹೊರಬಿದ್ದರು. ಬೇಸಗೆ ಆರಂಭವಾಗಿತ್ತು. ಉತ್ತರಾಖಂಡದ ಯಾತ್ರೆಗಾಗಿ 
ಹರಿದ್ವಾರಕ್ಕೆ ಹೋಗಿ ಅಲ್ಲಿಂದ ಮುಂದೆ ಉತ್ತರ ಕಾಶಿಯವರೆಗೂ ಹೋದರು. ರಾಹುಲರಿಗೆ ಮೂರು 
ನಾಲ್ಕು ವಾರಗಳಲ್ಲಿ ಹಿಂದೆ ಬರಬೇಕಿತ್ತು. ಆದರೆ ನಾಗಾರ್ಜುನರಿಗೆ ಟಿಬೇಟಿನ ಗಡಿ ಪ್ರದೇಶದಲ್ಲಿರುವ 
ಥೋಲಿಜಿಸ್ಟಾನಕ್ಕೆ ಹೋಗಿ ಅಲ್ಲಿ ಟಿಬೇಟಿ ಭಾಷೆ ಅಧ್ಯಯನ ಮಾಡಬೇಕೆಂಬ ಅಭಿಲಾಷೆ ಇತ್ತು. 
ಸೇಲಚಿನಿಂದ ಥೋಲಿಜಿನ ಕಡೆಗೆ ಹೋಗುತ್ತಿರುವಾಗ ಒಂದು ಹಗದ ಸಂಕ ದಾಟುತ್ತಿದ್ದಂತೆ 
ದುರ್ಥಟನೆಯೊಂದು ಸಂಭವಿಸಿತು. ರಾಹುಲರು ಅಲ್ರಿಂದಲೇ ಹಿಂದೆ ಬರಲು ತೀರ್ಮಾನಿಸಿ 
ನಾಗಾರ್ಜುನರಿಗೂ ವಾಪಸ್‌ ಹೊರಡಲು ಹೇಳಿದರು. "ಆದರೆ ಅವರ ಸಂಕಲ್ಪ ಬಹಳ ದ್ರಢವಾಗಿತ್ತು. 
ಅದನ್ನು ಬಿಡಲು ಮನಸ್ಸಿರಲಿಲ್ಲ” ನಾಗಾರ್ಜುನರು ಥೋಲಿಜಗೆ ಹೋಗಿಯೇ ವಾಪಸಾದರು. 

ರಾಹುಲಜೀ ಮಸ್ಸೂರಿ ದಾರಿಯಾಗಿ ಡೆಹರೂಡ್‌ನ್‌ಗೆ ಹಿಂದಿರುಗಿದರು. ಅಲ್ಲೇ ಅವರು 
ಆನಂದಜೀ ಅವರನು ಭೇಟಿಮಾಡಿದರು. ಇಬರೂ ಸೇರಿ ಜೌನ್‌ಸಾರ್‌, ಕಾಲಸೀ ಮುಂತಾದ ಕಡೆಗೆ 
ಹೋಗಿ ಬಂದರು. ರಾಹುಲರು ಹರಿದ್ದಾರದಲ್ಲಿ ಕೆಲದಿನ ಇದ್ದುಕೊಂಡು ಸನಾಸಿ ಪರಿಷತ್ತುಗಳ 
ವ್ಯವಸ್ಥೆಯ ಬಗ್ಗೆ ಆಧ್ಯಯನ ಮಾಡಿ "ಸನ್ಮಾ ಅಖಾಡೋಂ ಕಾ ಜನತಂತ್ರತಾ" ಎಂಬ ಲೇಖನ 
ಬರೆದರು. ಈ ಲೇಖನ ಅವರ ಸಾಹಿತ್ಯ ನಿಬಂಧಾವಲೀಯಲ್ಲಿದೆ. 

"ಒಟಿಗೆ ಇರಲೇ ಬೇಕು. ಲೆನಿನ್‌ಗಾಡಿಗೆ ಬಾ. ಇಲ್ಲ, ಅಲ್ಲಿಗೆ ನಮ್ಮನು ಕರೆಸಿಕೊಳುವ ಏರ್ಪಾಡು 
ಮಾಡು" ಎಂದು ಲೋಲಾಳ ತಂತಿ ಬಂದಿದೆ ಎಂಬ 202 ಸಿಕೆ ರಷಾಕೆ ಹೋಗಲು ಚಡಪಡಿಸಿದರು 
ರಾಹುಲಜೀ. ಹೊಸ ಪಾಸ್‌ಪೋರ್ಟ್‌ ಮಾಡಿಸಲಿಕ್ತಾಗಿ ಮುಂಬಯಿಗೆ ಹೋದರು. ಅಲ್ಲ ಸ್ನೇಹಿತರ 
ಸಹಾಯದಿಂದ ಪಾಸ್‌ಪೋರ್ಟ್‌ ಫಾರ್ಮ್‌ ತುಂಬಿಸುವ ಕೆಲಸ ಮುಗಿಯಿತು. ಇನ್ನಿರುವುದು ನಿರೀಕೆ 
'ನಯೇ ಬಾರತ್‌ ಕೇ ನಯೇ ನೇತಾ" ಬರಹಕ್ತಾಗಿ ಸಾಮಗ್ರಿಯನ್ನು ಅಣಿಮಾಡಿಕೊಳ ತೊಡಗಿದರು 
ಪ್ರಯಾಗಕ್ಕಿ ಹೋಗಿ ಆಲ್ಲಿ ಕೆಲ ಜೀವನಚರಿತ್ರೆಗಳನ್ನು ಬರೆದರು. ನಂತರ 'ನೇತಾರರನ್ನು' 
ಕಾಣುವುದು, ಮಾಹಿತಿ ಸಂಗ್ರಹಣೆ, ಇತ್ಯಾದಿಗಳಿಗಾಗಿ ಊರೂರು ಓಡಾಟ ಸುರುವಾಯಿತು. 


ರೈತ-ಕಾರ್ಮಿಕರ ಪರ ಸಂಘರ್ಷ I03 


ಕಾನ್ಪುರದಲ್ಲಿ ನಡೆದ ಕವಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲು ಹೋದವರು ಅಲ್ಲಿ ಕಾರ್ಮಿಕ 
ಮುಖಂಡ ಯುಸುಫ್‌ (ಸಂತಸಿಂಹ)ರ ಜೊತೆ ರಾತ್ರಿಯಿಡೀ ಕುಳಿತುಕೊಂಡು ಅವರ ಜೀವನ ಚರಿತ್ರೆಯ 
ಟಿಪ್ಪಣಿ ಮಾಡಿಕೊಂಡರು. ಮಿತ್ರ ಭಾರಧ್ವಾಜರು ಭುವಾಲಿಯಲಿಯೂ ಪಂಡಿತ ಸುಮಿತ್ರಾನಂದನ 
ಪಂತರು ಅಲ್ಮೋರಾದಲ್ಲಿಯೂ ಇದ್ದರು. ರಾಹುಲರು ಅವರಿಬ್ಬರ ಬಳಿಗೂ ಹೋಗಿ ಬಂದರು. 
ಅಲ್ಲೋರಾದಲ್ಲಿ ಕಾಮ್ರೇಡ್‌ ಪೂರ್ಣಚಂದ್ರ ಜೋಶಿ ಹುಟ್ಟಿದ ಮನೆಯನ್ನು ನೋಡಲು ಹೋದರು. 
ಬಳಿಕ ಬಾಬಾ ಸೋಹನ ಸಿಂಹ ಭಕನಾ ಮತ್ತು ಬಾಬಾ ಬಸಾಖಾ ಸಿಂಹರ ಜೀವನ ಕಥೆಗಳ ಟಪ್ರಣಿ 
ಮಾಡಿಕೋಳ್ಳಲು ಪಂಜಾಬಿಗೆ ಹೋದರು. ರಾವಲ್ಲಿಂಡಿಗೆ ಹೋಗುತ್ತ ಶೇಖ್‌ ಅಬ್ದುಲ್ಲಾ ಅವರ ಜೀವನ 
ವೃತ್ತಾಂತದ ಟಿಪ್ಪಣಿಗಾಗಿ ಶ್ರೀನಗರಕ್ತೂ ಭೇಟಿಯಿತ್ತು ಅವರನ್ನು ಕಂಡರು. ಅಲಹಾಬಾದಿಗೆ ಹಿಂದಿರುಗಿ 
ಎಲ್ಲಾ ಜೀವನ ಚರಿತ್ರೆಗಳನ್ನು ಬರೆದು ಮುಗಿಸಿ ಪ್ರೆಸ್ಲಿಗೆ ಕೊಟ್ಟುಬಿಟ್ಟರು! 

944ರ ಜನವರಿ ಆರಂಭದಲ್ಲಿ ಸರಕಾರ ಪಾಸ್‌ಪೋರ್ಟ್‌ ನೀಡಿದೆಯೆಂದು ಮುಂಬಯಿಯಿಂದ 
ಸುದ್ದಿ ಬಂತು. ಆದರೆ ಈ ಪಾಸ್‌ಪೋರ್ಟ್‌ ಇರಾನ್‌ ಮಾರ್ಗವಾಗಿ ಹೋಗಲು ಮಾತ್ರ ಅನುಮತಿ 
ಕೊಡುತ್ತದೆ ಎಂಬುದರೊಂದಿಗೆ ಇರಾನ್‌ ಹಾಗೂ ಸೋವಿಯತ್‌ನ ವೀಸಾ ಸಿಗುವವರೆಗೂ ಇದನ್ನು 
ಉಪಯೋಗಿಸುವಂತಿಲ್ಲ ಎಂಬ ಷರತ್ತಿದೆ - ಎಂಬುದೆಲ್ಲಾ ತಿಳಿದದ್ದು ಅವರು ಮುಂಬಯಿ ತಲುಪಿದ 
ಮೇಲೆಯೇ. 

ಭಾರತದಲ್ಲಿ ರಷ್ಕಾ ದೇಶದ ಕೌನ್ಸಿಲ್‌ ಇರಲಿಲ್ಲ ಆದರೆ ಇರಾನಿನಲ್ಲಿತ್ತು. ಮುಂಬಯಿಯಲ್ಲಿ 
ಇರಾನಿನ ಕೌನ್ಸಿಲ್‌ ಇದ್ದರೂ ಸೋವಿಯತ್‌ ವೀಸಾ ನೋಡದೆ ಇರಾನಿನ ವೀಸಾ ಕೊಡಬೇಡಿ ಎಂದು 
ಸರಕಾರ ಅಲ್ಲಿಗೆ ಬರೆದಿತ್ತು. ತಾತ್ತರ್ಯ ಏನೆಂದರೆ ಸರಕಾರ ಪಾಸ್‌ಪೋರ್ಟ್‌ ಕೊಡುವುದಕ್ಕೂ 
ಕೊಟ್ಟಿತು, ರಾಹುಲರು ಹಿಂದುಸ್ತಾನದಿಂದ ಹೊರಹೋಗದಂತೆ ವ್ಯವಸ್ಥೆಯನ್ನೂ ಮಾಡಿತು. ಪುನಃ 
ಓದು-ಬರವಣಿಗೆ. ಒಂಭತ್ತು ತಿಂಗಳ ಮೇಲೆ ವೀಸಾದ ತೊಡಕು ಬಿಡಿಸಿಕೊಂಡಿತಾದರೂ 
ಅಷ್ಟರವರೆಗೆ ರಾಹುಲರು ಕೈಕಟ್ಟಿ ಕೂರಲಿಲ್ಲ. ತಮ್ಮ ಒಂದೊಂದು ನಿಮಿಷವನ್ನೂ ಸದುಪಯೋಗ 
ಪಡಿಸಿಕೊಂಡರು. 

ಗ್ವಾಲಿಯರ್‌, ಇಂದೋರ್‌, ದೆಹಲಿ, ಉಜ್ಜೈನಿ ಎಲ್ಲ ಕಡೆ ತಿರುಗಿ ಮುಂಬಯಿಗೆ ಬಂದವರು, 
ಸೋವಿಯತ್‌ ಸರಕಾರಕ್ಕೆ ಟೆಪರಾನ್‌ ಮತ್ತು ಕಾಬುಲ್‌ನ ಕೌನ್ನಿಲುಗಳ ವೀಸಾ ಕೊಡಲು 
ಸೋವಿಯತ್‌ ಸರಕಾರ ಆದೇಶ ನೀಡುವಂತೆ ಕೇಳಿಕೋ ಎಂದು ಲೋಲಾಳಿಗೆ ಅನೇಕ ತಂತಿ ಕೊಟ್ಟರು. 

ಆ ವರ್ಷ ಮಾರ್ಚ್‌ನಲ್ಲಿ ಬೆಜವಾಡ (ಆಂಧ್ರಪ್ರದೇಶ)ದಲ್ಲಿ ನಡೆಯಲಿದ್ದ ಕಿಸಾನ್‌ ಸಮ್ಮೇಳನದಲ್ಲಿ 
ಭಾಗವಹಿಸಲು ರಾಹುಲರು, ಡಾಃ। ಅಧಿಕಾರಿ, ಸರ್ದಾರ್‌ ಪೃಥಿವೀ ಸಿಂಹ ಮುಂತಾದವರ ಜೊತೆಗೆ. 
ರ್ರಲಿನಲ್ಲಿ ಪಯಣಿಸುತ್ತಿರುವಾಗ ಸರ್ದಾರ ಪೃಥಿವೀ ಸಿಂಹರ ಟೈಪ್‌ ಮಾಡಿದ ಜೀವನ ಕತೆ ಓದಿ ಅದರ 
ಮೇಲೆ ಒಂದು ಪುಸ್ತಕ ಬರೆಯಲು ನಿರ್ಧರಿಸಿದರು. ಕಿಸಾನ್‌ ಸಮ್ಮೇಳನದ ನಂತರ ಆಂದ್ರ ಪ್ರದೇಶದ 
ಧಾನ್ಯಕಟಕ, ನಾಗಾರ್ಜುನಕೊಂಡ ಮುಂತಾದ ಪುರಾತನ ಸ್ಥಳಗಳನ್ನು ನೋಡಿಕೊಂಡು ಬಂದರಲ್ಲದೆ 
ಆಂಧ್ರದ ಗ್ರಾಮೀಣ ಜನಜೀವನ ಮತ್ತು ಲಂಬಾಣಿ ವ್ಯಾಪಾರಿಗಳ ಬದುಕೆನ ಅಧ್ಯಯನ ಮಾಡಿದರು. 
ಆ ನಂತರ ಕೇರಳ ಹಾಗೂ ಮಲಬಾರು ಪ್ರದೇಶಗಳಲ್ಲಿ ತಿರುಗಾಡಿದರು. ಮಲಬಾರಿನ ನಂಬೂದಿರಿ 
ಬ್ರಾಹ್ಮಣರ ಜೀವನ ಸಂಸ್ಕೃತಿಯನ್ನು ಹತ್ತಿರದಿಂದ ನೋಡಿದ್ದಾಯಿತು. ಎಲ್ಲಾ ಕಡೆಗಳಲ್ಲಿಯೂ 


I04 ರಾಹುಲ ಸಾಂಕೃತ್ಯಾಯನ 


ರಾಹುಲರಿಗೆ ಭಾರೀ ಸ್ವಾಗತ. ತೆಲುಗು ಮತ್ತು ಮಲೆಯಾಳಂಗೆ ರಾಹುಲರ ಅನೇಕ ಪುಸ್ತಕಗಳು 
ಅನುವಾದವಾಗಿವೆ. 

ರಾಹುಲಜೀ ಮುಂಬಯಿಗೆ ಹಿಂದಿರುಗಿದರು. 944ರ ಏಪ್ರಿಲ್‌ 4. ಮದ್ದುಗುಂಡಿನ ಸಂಗ್ರಹ 
ಭಯಂಕರವಾಗಿ ಸ್ಪೋಟಗೊಂಡಿತು. ಹಡಗುಗಳು ಸಿಡಿದು ಅನೇಕರ ಸಾವು, ಗಾಯ, ಕಟ್ಟಡಗಳಿಗೆ 
ಬೆಂಕಿ-ಇತ್ಯಾದಿ ಘಟನೆಗಳು ಸಂಭವಿಸಿದುವು. 

ಆ ದಿನಗಳಲ್ಲಿ ರಾಹುಲರು ಹೆಚ್ಚಾಗಿ ಸಿನೆಮಾ ನೋಡಲು ಹೋಗುತ್ತಿದ್ದರು. ಆ ಸಲದ ಮುಂಬಯಿ 
ವಾಸದಲ್ಲಿಯೇ "ಸರ್ದಾರ ಪೃಥಿವೀ ಸಿಂಹ” ಪುಸ್ತಕ ಬರೆದರು. ವೀಸ ಸಿಗುವುದು ತಡವಾಗುತ್ತ ಇತ್ತು. 
ಆದುದರಿಂದ ಭಾರತೀಯ ವಿದ್ಯಾಭವನದಲ್ಲಿ ತಂಗಿ "ಹಿಂದೀ ಕಾವ್ಯಧಾರಾ" ಬರವಣಿಗೆಗೆ है, 
ಹಚ್ಚಿದರು. ಈ ಪುಸ್ಪಕ ಪೂರ್ತಿಯಾಯಿತೆಂದರೆ "ಜಯ ಯೌಧೇಯ', ಬಳಿಕ "ಭಾಗೋ ನಹೀಂ, 
ದುನಿಯಾ ಕೋ ಬದಲೋ", ಅನಂತರ 944ರ ಸೆಪ್ಪಂಬರ್‌ ವರೆಗಿನ ತಮ್ಮ ಜೀವನ 
ವೃತ್ತಾಂತವಿರುವ "ಜೀವನಯಾತ್ರಾ'ದ ಎರಡನೆಯ ಭಾಗ. 

"ಹಿಂದೀ ಕಾವ್ಯಧಾರಾ" ವಸ್ತುತಃ "ಸಿದ್ದ -ಸಾಮಂತ-ಯುಗ"ದ ಸರಹಪಾ ಸ್ಪಯಂಭೂ, ಕಣ್ಣಪಾ 
ಮುಂತಾದ ಅನೇಕ ಕವಿಗಳ ಕಾವ್ಯ ನಮೂನೆಗಳನ್ನು (ಹಿಂದೀ ಛಾಯಾನುವಾದ ಸಹಿತ) 
ಪ್ರಸ್ತುತಪಡಿಸಿದ "ಅಪಭ್ರಂಶ ಕಾವ್ಯಧಾರೆ" ಗೆ ರಾಹುಲರು ವಿಸ್ತಾರವಾದ ಪೀಠಿಕೆಯನ್ನು ಬರೆದಿದ್ದಾರೆ. 

ಐತಿಹಾಸಿಕ ಕಾದಂಬರಿ "ಜಯ ಯೌಧೇಯ'ದಲ್ಲಿ ಯೌಧೇಯ ಗಣದ ವೀರ ಜಯನ ಜೀವನ 
ವೃತ್ತಾಂತವಿದೆ."ಭಾಗೋ ನಹೀಂ (ದುನಿಯಾ ಕೋ) ಬದಲೋ" ಒಂದು ಕ್ರಾಂತಿಕಾರಿ ಕೃತಿ. ಅಲ್ಪಸ್ವಲ್ಪ 
ಓದುಬರಹ ಬಲ್ಲ ಜನರಿಗೆ ರಾಜಕೀಯದ ಹೊಂಚು ಸಂಚುಗಳ ಅರಿವು ಮೂಡಿಸಲಿಕ್ಟಾಗಿ ಬರೆದದ್ದು. 
ಹೀಗಾಗಿ ಪುಸ್ತಕದ ಹೆಸರು ಒಂದು ಘೋಷಣೆಯ ರೂಪದಲ್ಲಿದೆ. ಆಡುಭಾಷೆಯ ಸರಳ ಶಬ್ದ 
ಪ್ರಯೋಗವುಳ್ಳ ಈ ಪುಸ್ತಕ ಅತ್ಯಂತ ಜನಪ್ರಿಯವಾಗಿದೆ. 

ಕೊನೆಗೂ 944ರ ಸೆಪ್ಟೆಂಬರ್‌ 29ರಂದು ವೀಸಾ ಬಂತು. ರಾಹುಲರು ಇರಾನ್‌ ಮಾರ್ಗವಾಗಿ 
ಸೋವಿಯತ್‌ಗೆ ಹೊರಡುವ ತಯಾರಿ ನಡೆಸಿದರು. ತಯಾರಿ ಮುಗಿದ ಮೇಲೆ ಆಕ್ಟೋಬರ್‌ 
27ರಂದು ಮುಂಬಯಿ ಸೆಂಟ್ರಲ್‌ ಸ್ಟೇಶನ್‌ ತಲುಪಿ ಅಹಮದಾಬಾದ್‌ ರೈಲು ಹಿಡಿದರು. 
ಬೀಳೊಡಲು ಅನೇಕ ಸ್ನೇಹಿತರು ಬಂದಿದ್ದರು. 

ಅಹಮದಾಬಾದ್‌ ಮತ್ತು ಹೃದರಾಬಾದ್‌ನಲ್ಲ ಗಾಡಿ ಬದಲಿಸಿ ಅಕ್ಟೋಬರ್‌ 3iರಂದು ಕೈಟ್ಟಾ 
ತಲುಪಿದರು. ಜೊತೆಯಲ್ಲಿ ಎರಡು ಮಣಕ್ಕೂಹೆಚ್ಚು ಲಗೇಜು ಇತ್ತು. ರೊಲ್‌ಫ್ಲೆಕ್ಸ್‌ ಕೆಮರಾಕ್ಕೆ ಮುಂದೆ 
ಪಯಣಿಸಲು ಅನುಮತಿ ಸಿಗಲಿಲ್ಲ. ಅದನ್ನು ಕ್ವಟ್ಟಾದಲ್ಲಿಯೇ ಒಬ್ಬರ ಹತ್ತಿರ ಬಿಡಬೇಕಾಗಿ ಬಂದು 
ರಾಹುಲರಿಗೆ ಬಹಳ ಬೇಸರವಾಯಿತು. ಜಪಾನ್‌, ರಷ್ಕ್ಮಾ ಹಾಗೂ ಟಿಬೆಟ್‌ ಪ್ರವಾಸಗಳಲ್ಲಿ ಜೊತೆಗೇ 
ಇದ್ದ ಕೆಮರಾ ಅದು. ಟಿಬೆಟಿನಲ್ಲಿ ಒಮ್ಮೆ ಜೀವ ಕೂಡ ಉಳಿಸಿತು. ಆಮೇಲೆ ಅದು ರಾಹುಲರಿಗೆ ಸಿಗಲೇ 
ಇಲ್ಲ! 

ಕೆಟ್ಟಾದಿಂದ ನೋಕಕುಂಡಿಗೆ ಹೋಗುವ ರೈಲು ಹಿಡಿದರು. 944ರ ನವೆಂಬರ್‌ |ರಂದು ರಾತ್ರಿ 
ರೈಲು ಇರಾನ್‌ನ ಮೊದಲ ಸ್ಟೇಶನ್‌ ಮಾರ್ಜಾವಾ ತಲುಪಿತು. 


ರಷ್ಕಾದಲ್ಲಿ ಇಪ್ಪತೈದು ಮಾಸ 


ಬಲೂಚಿಸ್ತಾನ-ಇರಾನ್‌ ಮೂಲಕ ಸೋವಿಯತ್‌ ರಷ್ಯಾ ತಲುಪುವ ಮಾರ್ಗ ರಾಹುಲರಿಗೆ ಪೂರ್ವ 
ಪರಿಚಿತ. ತಮ್ಮ ಪ್ರಥಮ ಸೋವಿಯತ್‌ ಪ್ರವಾಸದಲ್ಲಿ (935) ಅವರು ಈ ಮಾರ್ಗವಾಗಿಯೇ 
ಭಾರತಕ್ಕೆ ಹಿಂದಿರುಗಿದ್ದರು. ಈ ಮಾರ್ಗವಾಗಿಯೇ ಎರಡನೆಯ ಬಾರಿಯೂ (I937) ರಷ್ಯಾಕ್ಕೆ 
ಹೋಗಿದ್ದರು. ಈಗ ಇದು ಅವರು ಇರಾನ್‌ ಮತ್ತು ಸೋವಿಯತ್‌ ನಾಡುಗಳಲ್ಲಿ ಮಾಡಿದ 
ಮೂರನೆಯ ಪ್ರವಾಸ. 

ಸಾಕಷ್ಟು ಓಡಾಟ ಹಾಗೂ ನಿರೀಕ್ಷೆಯ ನಂತರ ಈ ಬಾರಿ ರಾಹುಲರಿಗೆ ಪಾಸ್‌ಪೋರ್ಟ್‌ ಮತ್ತು 
ವೀಸಾ ದೊರೆತಿತ್ತು. ಆದರೆ ಉದ್ದಿಗ್ನತೆ ಇನ್ನೂ ಕಡಿಮೆಯಾಗಿರಲಿಲ್ಲ. ಟೆಹರಾನ್‌ಗೆ ಹೋಗಿ ರಷ್ಯಾದ 
ವೀಸಾ ಪಡೆಯಬೇಕಿತ್ತು. ದೊರೆತ ವಿನಿಮಯ ಕೇವಲ ನೂರಿಪ್ಪತ್ರದು ಪೌಂಡು. ಅದರಲ್ಲಿ ನೂರು 
ಪೌಂಡು ರಷ್ಯಾದಲ್ಲಿನ ವೆಚ್ಚಕ್ಕಾಗಿ. ಇರಾನಿನಲ್ಲಿ ಕೇವಲ ಇಪ್ಪತ್ಸೆದು ಪೌಂಡು ಮಾತ್ರ. 
ಅಪತ್ನಾಲಕ್ಕೆಂದು, ಒಂದು ಉಂಗುರ ಹಾಗೂ ಚಿನ್ನದ ಗಡಿಯಾರ ಚೈನಿನ ರೂಪದಲ್ಲಿ ಮೂರು ತೊಲ 
ಬಂಗಾರವನ್ನು ಜೊತೆಗೆ ತೆಗೆದಿಟ್ಟುಕೊಂಡಿದ್ದರು. 

944ರ ಅಕ್ಟೋಬರ್‌ 27ರಂದು ಮುಂಬಯಿ ಬಿಟ್ರು ನವೆಂಬರ್‌ 7ರಂದು ರಾತ್ರಿ ಟಿಹರಾನ್‌ 
ತಲುಪಿದರು. ಯುದ್ದದ ಕಾರಣ ಪ್ರತಿಯೊಂದು ಸಾಮಗ್ರಿಯೂ ಬಹಳ ಪ್ರಿಯವಾಗಿತ್ತು. ರಾತ್ರಿ 
ಒಂದು ಪ್ರಯಾಣಿಕರ ಬಂಗಲೆಗೆ ಹೋಗಿ ಲೆಕ್ಕ ಮಾಡಿದರೆ ಕೈಯಲ್ಲಿರುವ ಹಣ ಇರಾನ್‌ನಲ್ಲಿ ಅತಿ 
ಹೆಚ್ಚೆಂದರೆ ಹತ್ತು ದಿನ ಇರಲು ಸಾಕಾದೀತು ಅಷ್ಟೆ. ಮರುದಿನ ಸೋವಿಯತ್‌ ಕೌನ್ಸಿಲ್‌ಗೆ ಹೋಗಿ 
ನೋಡಿದರೆ, ವೀಸಾ ಬೇಗನೆ ಸಿಗುವ ಯಾವ ಉಮೇದೂ ಇಲ್ಲ. ಈಗೇನು ಮಾಡಬೇಕಾಯಿತು ? 
ಖರ್ಚನ್ನು ವಿಪರೀತ ಕಡಿಮೆ ಮಾಡಿದರು. ಹೇಗೂ ಹಿಂದೆ ಎರಡು ಬಾರಿ ಇರಾನ್‌ ಪ್ರವಾಸ 
ಮಾಡಿದ್ದರು. ಪಾರ್ಸಿ ಚೆನ್ನಾಗಿ ಬಲ್ಲವರು, ಎಂತಹ ಪರಿಸ್ಥಿತಿಯಲ್ಲಿಯೂ ಹೊಂದಿಕೊಳ್ಳುವಂತಹ 
ಅದ್ಭುತ ಸಾಮರ್ಥ್ಯ ಅವರಲ್ಲಿತ್ತು. 

ಟಿಹರಾನ್‌ನಲ್ಲಿ ಸೋವಿಯತ್‌ ವೀಸಾ ಪಡೆಯಲು ತಡವಾಗಲಿಕ್ಕಿಲ್ಲ ಎಂದು ಮುಂಬಯಿ ಬಿಡುವ 
ಮೊದಲು ಯೋಚಿಸಿದ್ದರು. ಕೊನೆಗೂ 945ರ ಜೂನ್‌ 2ರಂದು, ಯುರೋಪಿನಲ್ಲಿ ಮಹಾಯುದ್ದ 
ಮುಗಿದ ಮೇಲಷ್ಟೇ ಸೋವಿಯತ್‌ ವೀಸಾ ಸಿಕ್ಕಿತು. ಅರ್ಥಾತ್‌ ರಾಹುಲರು ಸುಮಾರು ಏಳು ತಿಂಗಳು 
ಟಿಹರಾನ್‌ನಲ್ಲಿ ಉಳಿಯಬೇಕಾಗಿ ಬಂತು. ಆದರೆ ಸ್ನೇಹಿತರು ಸಹಾಯ ಮಾಡಿದರು, ಒಂದು 
ಇರಾನೀ ಕುಟುಂಬದ ಸ್ನೇಹಪೂರ್ಣ ಆತಿಧ್ಯ ದೊರೆಯಿತು, ಬಳಿಕ ಭಾರತದಿಂದ ದುಡ್ಡೂ ಬಂತು. 
ನಾಟಕ ಹಾಗೂ ಫಿಲ್ಮ್‌ ನೋಡುವುದರಲ್ಲಿ, ಓದುವುದರಲ್ಲಿ, ಅಲ್ಲಿನ ಜನಜೀವನವನ್ನು ನೋಡಿ 
ತಿಳಿಯುವುದರಲ್ಲಿ ದಿನವೇನೋ ಚೆನ್ನಾಗಿ ಕಳೆಯಿತು. ಜನಜೀವನವನ್ನು ನಿಕಟವಾಗಿ ನೋಡಿದ 
ಅನುಭವ ಮುಂದೆ "ಇರಾನ್‌" ಪುಸ್ತಕ ಬರವಣಿಗೆಯಲ್ಲಿ ಉಪಯೋಗವಾಯಿತು. 


I06 ರಾಹುಲ ಸಾಂಕೃತ್ಯಾಯನ 


ಆದರೆ ಮಹಾಯುದ್ದದ ಸಂಕಷ್ಟದ ದಿನಗಳಲ್ಲಿ ರಾಹುಲರು ರಷ್ಯಾಕ್ಕೆ ಹೊರಟಿದ್ದಕ್ಕೆ ಕಾರಣ 
ಏನಿತ್ತು? ಡಾ! ಶ್ಲೆರ್‌ವಾಸ್ಟೀ ತೀರಿಕೊಂಡಿಡ್ಡರು. ಪಾಸ್‌ಪೋರ್ಟ್‌ ಸಿಕ್ಕ್ಸಿದ ಮೇಲಷ್ಟೇ ಲೆನಿನ್‌ಗ್ರಾಡ್‌ 
ವಿಶ್ವವಿದ್ಯಾಲಯದಲ್ಲಿ ಅವರು ಪ್ರಾಧ್ಯಾಪಕರಾಗಿ ನೇಮಕಗೊಂಡಿದ್ದರು. ಪ್ರಾಧ್ಯಾಪನದಲ್ಲಿ ಅವರಿಗೆ 
ಅಂಥ ಆಸಕ್ತಿಯೂ ಇರಲಿಲ್ಲ. ಮಧ್ಯ ಏಶಿಯಾದ ಇತಿಹಾಸ ಬರೆಯಲು ಸಾಮಗ್ರಿ ಸಂಗ್ರಹದ ವಿಚಾರ 
ಅವರಿಗೆ ಬಂದದ್ದೂ ಲೆನಿನ್‌ಗ್ರಾಡ್‌ ತಲುಪಿದ ನಂತರವೇ. ಹಾಗಾದರೆ ? ಲೋಲಾ ಮತ್ತು ಇಗೋರ 
ಜೊತೆ ಸೇರಿಕೊಳ್ಳುವುದೇ ಅವರು ಹೊರಟಿದ್ದರ ಮುಖ್ಯ ಕಾರಣವಾಗಿತ್ತು. ಲೆನಿನ್‌ಗ್ರಾಡ್‌ನ 
ಒಂಭ್ಛೆನೂರು ದಿನಗಳ ಮುತ್ತಿಗೆಯ ಭೀಕರ ಸಂಕಟದ ದಿನಗಳಲ್ಲಿ ಲೋಲಾ ತೀರಾ ಕಷ್ಟದಿಂದ ಮಗನ 
ಹಾಗೂ ತನ್ನ ಪ್ರಾಣ ಉಳಿಸಿಕೊಂಡಿದ್ದಳು. 

ಆದರೆ ಇತ್ತ ಭಾರತದಲ್ಲೇನಾಗಿತ್ತು ? ರಾಹುಲ ಬಾಬಾ ಬಿಹಾರದಲ್ಲಿ ಕಿಸಾನ್‌ -ಮಜ್ದೂರ್‌ 
ಸತ್ಯಾಗ್ರಹದ ನೇತೃತ್ವದಲ್ಲಿದ್ದಾಗ ಅವರ ರಾಜಕೀಯ ವಿರೋಧಿಗಳು ಅವರನ್ನು "ಪತಿತ'ರೆಂದು 
ಸಿದ್ದಪಡಿಸಲು ಒಂದೇ ಸಮನೆ ಅವರ ವಿರುದ್ಧ ಪ್ರಚಾರ ನಡೆಸಿದ್ದರು. ರಷ್ಕಾದಲ್ಲಿ ರಾಹುಲರಿಗೆ ಹೆಂಡತಿ 
ಮತ್ತು ಮಗ ಇದ್ದಾರೆಂದು ವಿರೋಧಿಗಳಿಗೆ ಸುದ್ದಿ ತಿಳಿಯಿತು. ಅವರು ಲೋಲಾಳ ಕಾಗದ ಹಾಗೂ 
ಲೋಲಾ ಮತ್ತು ಇಗೋರರ ಫೋಟೋಗಳನ್ನು ಪ್ರತಿ ಮಾಡಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿದರು. 
ರಾಹುಲರು ಪತಿತರೆಂದು ಸಾಬೀತು ಮಾಡಲು ಹೊರಟರು. 

ರಾಹುಲರು ಇಂಧದ್ದಕ್ಕೆಲ್ಲ ವಿಚಲಿತರಾಗುವ ವ್ಯಕ್ತಿಯಾಗಿರಲಿಲ್ಲ. ಆದರೂ ಮನಸ್ಸಿಗೆ 
ತುಸುವಾದರೂ ಕ್ಷೇಶವುಂಟಾಗಿರಲೇ ಬೇಕು. ಕಿಸಾನ್‌ ಸತ್ಯಾಗ್ರಹದಲ್ಲಿ ಜೈಲು ಶಿಕ್ಷೆ ಮುಗಿಸಿ ಹೊರ 
ಬಂದು ಬನಾರಸು ತಲುಪಿದಾಗ ಹೀಗೆ ಬರೆದಿದ್ದಾರೆ "ರಾಮಕೃಷ್ಟದಾಸರು ಸಿಕ್ಕಿ 
ಆಲಂಗಿಸಿಕೊಂಡರು-ಪತಿತ್‌ಕಾ ಸ್ವಾಗತ್‌.” 

ಲೋಲಾ ಲೆನಿನ್‌ಗ್ರಾಡಿಗೆ ಬರಬೇಕೆಂದು ಆಗ್ರಹದಿಂದ ಬರೆದಿರುವಾಗ ರಾಹುಲರು ಆಲ್ರಿಗೆ 
ಹೋಗಲು ಆಶಿಸಿದ್ದು ಸ್ವಾಭಾವಿಕವೇ. ಅಷ್ಟರಲ್ಲಿ ಅವರು ಕಮ್ಯುನಿಸ್ಟ್‌ ಪಕ್ಷದ ಸದಸ್ಯರೂ ಆಗಿ 
ಬಿಟ್ಟಿದ್ದರಷ್ಟೆ. ಸೋವಿಯತ್‌ಗೆ ಹೊರಡಲು ಕಮ್ಮುನಿಸ್ಟ್‌ ಮಿತ್ರರ ಪ್ರೇರಣೆಯೂ ಇತ್ತು. ಅವರೇ 
ಬರೆದಿದ್ದಾರೆ "944ರ ನವೆಂಬರ್‌ 8ರಿಂದ"945 ಜೂನ್‌ 3ರ ವರೆಗೆ ಎಳು ತಿಂಗಳು ಇರಾನಿನಲ್ಲಿ 
ನಾನು ಯಾವ ಸ್ಥಿತಿಯಲ್ಲಿ ಕಳೆಯಬೇಕಾಗಿ ಬಂತೋ ಅದನ್ನು ಅಸಹ್ಯ ನಿರೀಕ್ಷೆಯೆಂದೇ ಹೇಳಬೇಕು. 
ಎಷ್ಟೋ ಸಲ ಭಾರತಕ್ಕೆ ವಾಪಸು ಬಂದು ಬಿಡುವ ಅಂತಲೂ ಅನಿಸುತ್ತಿತ್ತು. ಆದರೆ ಭಾರತೀಯ 
ಮಿತ್ರರು ಇನ್ನು ಸ್ವಲ್ಪ ಕಾಲ ಇರಿ ಎಂದು ಪತ್ರ ಬರೆಯುತ್ತಿದ್ದರು. ಅಲ್ಲಿ ಸೋವಿಯತ್‌ ದೂತಾವಾಸದ 
ಬಾಗಿಲು ಕಾದುಕಾದು ಮನಸ್ತು ರೋಸಿಹೋಗಿತ್ತು." 

ಇರಲಿ, ಜರ್ಮನಿ ಶರಣಾದ ಕೆಲ ದಿನಗಳಲ್ಲಿಯೆ ರಾಹುಲರಿಗೆ ಸೋವಿಯತ್‌ ವೀಸಾ ಸಿಕ್ಕಿತು, 
ಹಣದ ವ್ಯವಸ್ಥೆಯೂ ಆಯಿತು. ಆದುದರಿಂದ 945ರ ಜೂನ್‌ 3ರಂದು ಒಂದು ಸ್ಫನಿಕ 
ವಿಮಾನವನ್ನೇರಿ ಇರಾನ್‌ನಿಂದ ಮಾಸ್ಟೋಗೆ ಹೂರಟರು. ಇದು ಅವರ ಪ್ರಥಮ ವಿಮಾನ ಪ್ರಯಾಣ. 
ಮರುದಿನ 30] ರುಬಲ್‌ (ಸುಮಾರು ರೂ.200)ನ ಎರಡನೇ ದರ್ಜೆ ರೈಲ್ವೆ ಟಿಕೇಟು ಪಡೆದು 
ಮಾಸ್ಟೋದಿಂದ ಲೆನಿನ್‌ಗ್ರಾಡಿಗೆ ಪ್ರಯಾಣ ಮಾಡಿದರು. ರೇಶನ್‌ ಕಾರ್ಡು ಹೊರತು ಎಲ್ಲ 
ವಸ್ತುಗಳೂ ದುಬಾರಿಯಾಗಿದ್ದುವು. ಮಾಸ್ಟೂೋದಿಂದ ಲೆನಿನ್‌ಗ್ರಾಡ್‌ವೆಗಿನ ರೈಲು ಪ್ರವಾಸದಲ್ಲಿ 


ರಷ್ಕಾದಲ್ಲಿ ಇಪ್ಪತ್ತೈದು ಮಾಸ ]07 


"ಒಂದು ಲೆಮನೈಡ್‌ ಬಾಟ್ಟಿಗೆ ಹದಿನೇಳು ರುಬಲ್‌ (ಹತ್ತು ರುಪಾಯಿ) ಕೊಡಬೇಕೆಂದರೆ 
ಹೇಗಾಯಿತೆಂದು ಹೇಳಲಿ." 

ಗಡಿಬಿಡಿಯಿಂದಾಗಿ 'ತಂತಿ ಕೊಡಲು ಆಗಿರಲಿಲ್ಲ. ಲೆನಿನ್‌ಗ್ರಾಡ್‌ ಮುಟ್ಟುತ್ತಲೂ ಮೊದಲು 
ಒಂದು ಹೋಟಿಲಿಗೆ ಹೋಗಿ ಅಲ್ಲಿಂದ ವಿಶ್ವವಿದ್ಯಾಲಯಕ್ಕೆ ಫೋನು ಮಾಡಿ ತಾವು ಬಂದಿರುವುದನ್ನು 
ತಿಳಿಸಿದರು. ಸ್ವಲ್ಪ ಹೊತ್ತಿನ ಮೇಲೆ ಲೋಲಾ ಮತ್ತು ಇಗೋರರನ್ನು ಅವರು ಕಂಡರು. "ಬಾಲಕ 
ಇಗೋರನನ್ನು "ಸಿಗಾನ್‌” (ರೋಮನ್‌) ಎಂದು ಕರೆದರೆ ಆತ ಅಲ್ಲವೆನ್ನುತ್ತಾ ತಾನು ಇಂದುಪ್‌ 
(ಹಿಂದೂ) ಎನ್ನುತ್ತಿದ್ದ. ತೆನ್ನ ಸಮವಯಸ್ಸ(ಆರೂಮುಕ್ತಾಲು ವರ್ಷ)ರೆಲ್ಲರಿಗಿಂತ ಎತ್ತರವಾಗಿದ್ದ. 
ಆದರೆ ಅಷ್ಟು ದಪ್ರವೇನೂ ಇರಲಿಲ್ಲ. ನಾವು ಏನು ಮಾತಾಡಬಹುದಿತ್ತು ? ಈಗಲೋ, ಭಾಷೆಯ 
ಬಂಡವಾಳವೂ ಹೆಚ್ಚಿರಲಿಲ್ಲ. ಆದರೆ ಪ್ರೀತಿ ವ್ಯಕ್ತಪಡಿಸಲು ಭಾಷೆಯ ಅಗತ್ಯವಿರುವುದಿಲ್ಲ. 

"ಲೋಲಾ ६४० ವರ್ಷದ ಹಿಂದೆ ನೋಡಿದ ಅದೇ ಲೋಲಾ ಆಗಿರಲಿಲ್ಲ; ಮುದುಕಿಯಂತೆ 
ಕಾಣಿಸುತ್ತಿದ್ದಳು. ಲೆನಿನ್‌ಗ್ರಾಡ್‌ಗೆ ಹಾಕಿದ ಒಂಭತ್ತು ತಿಂಗಳ ಮುತ್ತಿಗೆಯ ಪರಿಣಾಮ ಪರಿಚಿತರೆಲ್ಲರ 
ಮುಖದಲ್ಲಿಯೂ ಕಾಣಿಸುತ್ತಿತ್ತು." 

ಸೋವಿಯತ್‌ಗೆ ರಾಹುಲರ ಪ್ರಥಮ ಭೇಟಿ (935) ಕೇವಲ ರೈಲು ಪ್ರವಾಸದಲ್ಲಿಯೇ 
ಮುಗಿದಿತ್ತು. ಎರಡನೆಯ ಸಲ (937-38) ಅವರು ಸುಮಾರು ಎರಡು ತಿಂಗಳ ಕಾಲ ಇದ್ದರು. ಆದರೆ 
ಈ ಮೂರನೆಯ ಪ್ರವಾಸ್ಮ ಅಪೇಕ್ಷಿಸದೇನೇ, ಪೂರಾ ಇಪ್ಪತ್ತೆದು ತಿಂಗಳವರೆಗೆ ಎಳೆಯಿತು. ಈ 
ಇಪ್ಪತ್ತೈದು ತಿಂಗಳ ರಷ್ಕಾವಾಸ ರಾಹುಲರ "ರೂಸ್‌ ಮೇಂ ಪಚ್ಚೇಸ್‌ ಮಾಸ್‌"-ಫುಸ್ತಕದಲ್ಲಿ (95]) 
ವಿವರವಾಗಿದೆ. ಈ ಪ್ರಕಟಿತ ಪುಸ್ತಕವೇ ಮುಂದೆ ಅವರ "ಜೀವನ ಯಾತ್ರಾ'ದ ಮೂರನೇ 
ಖಂಡವಾಯಿತು. 

ಈ ಸಲ ರಾಹುಲರು ಲೆನಿನ್‌ಗ್ರಾಡ್‌ನ ವಿಶ್ವವಿದ್ಯಾಲಯದ ಪ್ರಾಚ್ಯ ವಿಭಾಗದ 
ಇಂಡೋ-ಟಿಬೆಟಿನಲ್ಲಿರುವ ಉಪವಿಭಾಗದಲ್ಲಿ ಸಂಸ್ಕೃತ ಪ್ರೊಫೆಸರ್‌ ಆಗಿ ನೇಮಕಗೊಂಡಿದ್ದರು. ಫ್ರೊ! 
ಬರಾನ್ನಿಕೋಫ್‌ ಉಪವಿಭಾಗದ ಅಧ್ಯಕ್ಷ, ರಾಹಲಜೀ ಫ್ರೊಫೆಸರ್‌, ಇನ್ನೂ ನಾಲೈದು 
ಉಪನ್ಯಾಸಕರು ಇದ್ದರು - ಕಲಿಯಾನೊಫ್‌ ಸಂಸ್ಕೃತಕ್ಕೆ ದೀನಾ ಗೋಲ್ಡ್‌ಮನ್‌ ಹಿಂದಿಗೆ - ಹೀಗೆ. 
ರಾಹುಲರು ವಾರದಲ್ಲಿ ಹನ್ನೆರಡು ಗಂಟಿ ಪಾಠ ಮಾಡಬೇಕಿತ್ತು. ಮೊದಲ ವರ್ಷ ಸಂಸ್ಕೃತ ಮತ್ತು 
ಹಿಂದಿ, ಎರಡನೆಯ ವರ್ಷ ಟಿಬೆಟಿಯನ್‌ ಭಾಷೆ. ವಿಶ್ವವಿದ್ಯಾಲಯದ ಕ್ಲಾಸುಗಳು ಸೆಪ್ಟೆಂಬರ್‌ 
ಮೊದಲ ವಾರದಲ್ಲಿ ಆರಂಭವಾಗಲಿದ್ದುವು. ಆದುದರಿಂದ ಮೊದಲ ಮೂರು ತಿಂಗಳಲ್ಲ ರಾಹುಲರು 
ರಷ್ಯನ್‌ ಭಾಷೆ ಕಲಿಯಲು ತೊಡಗಿದರು. 

ಲೆನಿನ್‌ಗ್ರಾಡ್‌ನ ಉಪನಗರ ತ್ಥಾಚೆಯಿ ಮೊಹಲ್ಲೆಯಲ್ಲಿನ ಎರಡು ಕೋಣೆಗಳ ಒಂದು ಫ್ಲಾಟ್‌ 
ಈಗ ರಾಹುಲರು, ಲೋಲಾ ಮತ್ತು ಇಗೋರ್‌ ವಾಸಿಸುವ ಮನೆ. ಐವತ್ತೆರಡು ವರ್ಷ ಪ್ರಾಯದ 
ರಾಹುಲಜೀಯವರದು ಇದು ಮೊದಲ "ಮನೆವಾರ್ತೆ". "ಉಪ್ಪು-ಎಣ್ಣೆ-ಸೌದೆ" ಸಮಸ್ಯೆಗಳನ್ನು 
ಈಗ ಮೊದಲ ಬಾರಿಗೆ ಎದುರಿಸುತ್ತಿದ್ದರು. ಅದೂ ವಿದೇಶದಲ್ಲಿ, ಮಹಾಯುದ್ದದ ಬಳಿಕ, ಸಂಬಳ 
ಸಾಕಷ್ಟಿತ್ತು. ಲೋಲಾ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಪಾಲಕಿಯಾಗಿದ್ದಳು. ಮುಂದೆ ಅಸಿಸ್ಟೆಂಟ್‌ 
ಪ್ರೊಫೆಸರ್‌ ಆದಳು. ಅವಳಿಗೂ ರಾಹುಲರಿಗೆ ಸಿಗುವ ಸಂಬಳದ ಸುಮಾರು ಅರ್ಧದಷ್ಟು ಸಂಬಳ 


I08 ರಾಹುಲ ಸಾಂಕೃತ್ಯಾಯನ 


ಬರುತ್ತಿತ್ತು. ರೇಶನ್‌ ಸಾಮಾನುಗಳ ಬೆಲೆ ಹಾಗೂ ಪೇಟಿಯಲ್ಲಿ ಅವೇ ಸಾಮಾನುಗಳ ಬೆಲೆಯಲ್ಲಿ 
ಭೂಮಿ ಆಕಾಶದಷ್ಟು ಅಂತರವಿತ್ತು. ರೇಶನ್‌ನಲ್ಲಿ ಒಂದು ಕಿಲೋ ಸಕ್ಕರೆಗೆ ಐದು ರುಬಲ್‌, ಒಂದು 
ಕಿಲೋ ಆಲೂಗಡ್ಡೆಗೆ ಎರಡು ರುಬಲುಗಳಾದರೆ ಪೇಟೆಯಲ್ಲಿ ತೆರೆದ ಅಂಗಡಿಗಳಲ್ಲಿ ಇವೇ ಎರಡಕ್ಕೆ 
ಕ್ರಮವಾಗಿ ಕಿಲೋ ಒಂದಕ್ಕೆ 200 ರುಬಲ್‌ ಮತ್ತು 6 ರುಬಲ್‌. 

ಫ್ರೊಫೆಸರ್‌ ಆಗರುವುದರಿಂದ ರಾಹುಲರಿನೆ ಒಂದು ವಿಶೇಷ ರೇಶನ್‌ ಕಾರ್ಡ್‌ ಕೂಡ ಸಿಕ್ಕಿತ್ತು. 
ಅದರಲ್ಲಿ ವಿಶ್ವವಿದ್ಯಾಲಯದ ಕೋ ಅಪರೇಟಿವ್‌ ಸ್ಟೋರ್‌ನಿಂದ ಸಾಮಾನು ತರಬಹುದಿತ್ತು. ಆದರೆ 
ಕೇವಲ ರೇಶನ್‌ ಸಾಮಗ್ರಿ ಮಾತ್ರದಿಂದಲೇ ಮನೆ ನಡೆಯುತ್ತದೆಯೇ ? ಅತಿಥಿಗಳು ಬಂದರೆಂದರೆ 
ಅಥವಾ ಕೆಲಸದವಳನ್ನು ಇಟ್ಟುಕೊಳ್ಳಬೇಕಾಯಿತೆಂದರೆ ರೇಶನ್‌ ಸಾಕಾಗುತ್ತಿರಲಿಲ್ಲ. 

ಮೊದಲ ವರ್ಷ ಕೆಲಸದವಳು ಇರಲಿಲ್ಲ. ಆದುದರಿಂದ ಮನೆಗೆಲಸದಲ್ಲಿ ರಾಹುಲರು ಕೂಡ 
ಕೈಕೂಡಿಸಬೇಕಾಗಿ ಬರುತ್ತಿತ್ತು. ಕಟ್ಟಿಗೆ ಸೀಳುವುದು ಲೋಲಾಳ ಕೆಲಸವಾದರೆ, ಪಾತ್ರೆ 
ತೊಳೆಯುವುದು, ಹಾಸಿಗೆ ಸರಿ ಮಾಡುವುದು ಇತ್ಯಾದಿ ರಾಹುಲರ ಕೆಲಸ. ರೇಶನ್‌ ಅಂಗಡಿಯಿಂದ 
ಒಬ್ಬ ಫ್ರೊಫೆಸರ್‌ ಇಪ್ಪತ್ತು ಇಪ್ಪತ್ತೈದು ಕಿಲೋ ಭಾರವನ್ನು ಬೆನ್ನ ಮೇಲೇರಿಸಿಕೊಂಡು ತರುವುದು 
ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಮಾತೇನೂ ಆಗಿರಲಿಲ್ಲ. ರಾಹುಲರು ಟ್ರಾಮ್‌ನಲ್ಲಿಯೇ 

ವಿಶ್ವವಿದ್ಯಾಲಯಕ್ಕೆ ಹೋಗಿ ಬರುತ್ತಿದ್ದರು. ಇದಕ್ಕೇನೇ ದಿನದಲ್ಲಿ ಮೂರು ಗಂಟಿ ವ್ಯಯವಾಗುತ್ತಿತ್ತು. 

ಲೆನಿನ್‌ಗ್ರಾಡ್‌ ವಾಸದ ಮೊದಲ ಮೂರು ತಿಂಗಳಲ್ಲಿ, ವಿಶ್ವವದ್ಯಾಲಯದ ಕ್ಲಾಸುಗಳು 
ಆರಂಭವಾಗುವ ತನಕ ರಾಹುಲರ ದಿನಚರಿಯೆಂದರೆ; ಹೆಚ್ಚಾಗಿ ಮನೆಯಲ್ಲೇ ಓದುತ್ತ ಕೂರುವುದು, 
ಲೈಬ್ರರಿಗೆ ಹೋಗುವುದು, ಆಗಾಗ ಫಿಲ್ಮ್‌ ಅಥವಾ ನಾಟಕ ನೋಡಲು ಹೋಗುವುದು ಇತ್ಯಾದಿ. 
ಸೋವಿಯತ್‌ ಮಧ್ಯ ಏಶಿಯಾದ ಭೂತ-ವರ್ತಮಾನದ ವಿಚಾರವಾಗಿ ಶೀಘ್ರವೇ ಒಂದು ಗ್ರಂಥ 
ರಚಿಸಬೇಕೆಂದು ನಿಶ್ಚಯಿಸಿಕೊಂಡರು. . 

ಆದರೆ ಮಧ್ಯ ಏಶಿಯಾದ ಇತಿಹಾಸ ಬರೆಯುವುದ್ದು, ಅದಕ್ಕಾಗಿ ಸ್ರೋತ-ಸಾಮಗ್ರಿ 
ಸಂಗ್ರಹಿಸುವುದು ಸರಳ ಕೆಲಸವೇನೂ ಆಗಿರಲಿಲ್ಲ. ಯುರೋಪಿನ ಅಸಂಖ್ಯ ಭಾಷೆಗಳಲ್ಲಿ-ಇಂದ್ಲಿಷ್‌, 
ಫ್ರೆಂಚ್‌, ಜರ್ಮನ್‌ ಮತ್ತು ರಷ್ಯನ್‌ ಭಾಷೆಗಳಲ್ಲಿಯೂ ಏಶಿಯದ ಕುರಿತು ಸುಸಂಬದ್ಧವಾಗಿ ಬರೆದ 
ಇತಿಹಾಸ ಪುಸ್ಥಕಗಳೇ ಇಲ್ಲ ಎಂಬುದನ್ನು ರಾಹುಲರು ಗಮನಿಸಿದರು. ಅವರು ಮಧ್ಯ ಏಶಿಯಾಕ್ತೆ 
ಸಂಬಂಧಿಸಿದ ಪುಸ್ತಕಗಳನ್ನು ಓದತೊಡಗಿದಂತೆ ಅವರಿಗೆ ಮಧ್ಯ ಏಶಿಯಾದ ಗುಂಗು ಹತ್ತಿಕೊಂಡಿತು. 
ಅಲ್ಲಿಗೆ ಹೋಗಲು ಬಹಳ ಪ್ರಯತ್ನಿಸಿದರು, ಮಾಸ್ಕೋಗೆ ಹೋಗಿ ಪ್ರಯತ್ನ ಮಾಡಿದರೂ ಕಡೆಗೂ 
ಅವರಿಗೆ ಅನುಮತಿ ಸಿಗಲೇ ಇಲ್ಲ. 

ಅದರೂ ರಾಹುಲಜೀ ಕ್ಷೀಣ ಆಸೆಯಿರಿಸಿಕೊಂಡು, ಮಧ್ಯ ಏಶಿಯದ ಇತಿಹಾಸದ ಅಧ್ಯಯನ 
ಮಾಡುತ್ತಲೇ ಇದ್ದರು. ಪುಸ್ತಕಗಳನ್ನು ಸಂಗ್ರಹಿಸಿದರು, ಟಿಪ್ಪಣಿ ಮಾಡಿಕೊಳ್ಳುತ್ತ ಇದ್ದರು. ಏಶಿಯಾದ 
ಇತಿಹಾಸ ಹಾಗೂ ಪುರಾತತ್ವದ ಫ್ರೊಫೆಸರ್‌ ಡಾ। ತೋಲ್‌ಸ್ಟೋಫ್‌, ಪ್ರೊ। ಬೆ್ದಶ್ತಾಂ ಮತ್ತು ಪ್ರೊ! 
ಯಾಕೂಬೋಬ್ಸ್‌ಕಿಯವರಂತಹ ಪ್ರಖ್ಯಾತ ವಿದ್ವಾಂಸರನ್ನು ಭೇಟಿ ಮಾಡಿದರು. ಗಂಟಿಗಟ್ಟಲೆ 
ಚರ್ಚಿಸಿದರು. ಲೆನಿನ್‌ಗ್ರಾಡ್‌ ಮತ್ತು ಮಾಸ್ಕೋ ಸಂಗ್ರಹಾಲಯಗಳಿಗೆ ಹೋಗಿ ಮಧ್ಯ ಏಶಿಯೂಕ್ಸೆ 
ಸಂಬಂಧಿಸಿದ ಪುರಾತನ ವಸ್ತುಗಳ ಅಧ್ಯಯನ ಮಾಡಿದರು. ಮಧ್ಯ ಏಶಿಯಾದ ಇತಿಹಾಸ ಕುರಿತ 


ರಷ್ಯಾದಲ್ಲಿ ಇಪ್ಪತ್ತೆದು ಮಾಸ 09 


ಅನೇಕ ಪುಸ್ತಕಗಳನ್ನು ಕೊಂಡುಕೊಂಡರು. ಹಳೆಯ ಪುಸ್ತಕಗಳ ಅಂಗಡಿಗಳಿಂದಲೂ, ಅವರು ಅವನ್ನು 
ಕೊಂಡರು. ಸಂಕ್ಲಿಪ್ತವಾಗಿ ಹೇಳಬೇಕೆಂದರೆ ರಷ್ಯಾದಲ್ಲಿ ಇದ್ದ ಎರಡು ವರ್ಷಗಳನ್ನು ರಾಹುಲರು 
"ಮಧ್ಯ ಏಶಿಯಾದ ಇತಿಹಾಸ" ಬರೆಯುವ ತಯಾರಿಯಲ್ಲೇ ಕಳೆದರು. ಹೆಚ್ಚು ಕಡಿಮೆ ಭಾರತದ 
ಸಂಪರ್ಕವೇ ಇಲ್ಲದ ಹಾಗಿದ್ದ ಅವಧಿ ಅದು. ಆರಾರು ತಿಂಗಳ ನಂತರ ಪತ್ರಗಳು ಸಿಗುತ್ತಿದ್ದುವು. ಅವೂ 
ಸೆನ್ನಾರ್‌ ಆಗಿ ತಲುಪುತ್ತಿದ್ದವು. ಸೋವಿಯತ್‌ ಪತ್ರಿಕೆಗಳಲ್ಲಿ ಭಾರತದ ಸುದ್ದಿಯೇ ಇರುತ್ತಿರಲಿಲ್ಲ. 

ಕೆಲ ತಿಂಗಳುಗಳಲ್ಲಿಯೇ ರಾಹುಲರಿಗೆ ಭಾರತಕ್ಕೆ ಹಿಂದಿರುಗೋಣವೆಂದು ಅನ್ನಿಸತೊಡಗಿತು. 
ಆದರೆ I946ರ ಮೇ 0ರಂದು ಇನ್ನೂ ಒಂದು ವರ್ಷ ರಷ್ಯಾದಲ್ಲಿ ಇರೋಣವೆಂದುಕೊಂಡರು. 
ಮಧ್ಯ ಏಶಿಯೂಕ್ಕೆ ಹೋಗಿಲ್ಲವಾದರೂ ಆದರ ಇತಿಹಾಸ ರಚನೆಗೆ ಬೇಕಾದ ಎಲ್ಲಾ ಸಾಮಗ್ರಿ ಇಷ್ಟು 
ಸಮಯದೊಳಗೆ ಸಂಗ್ರಹವಾದೀತು ಎಂಬ ಆಸೆಯಿಂದ ಅದೇ ದಿನ 3500 ರುಬಲ್‌ಗೆ ಒಂದು 
ಹೊಸಾ, ಶಕ್ತಿಶಾಲಿ ರೇಡಿಯೋ ಕೊಂಡುಕೊಂಡು ಲಂಡನ್‌ ಮತ್ತು ದೆಹಲಿ ಸ್ಟೇಶನ್‌ ಕೇಳಿ ಸ್ಪಲ್ಪ 
ಸಮಾಧಾನವಾದಂತಾಗಿ ಬರೆದ ಟಿಪ್ಪಣಿ: "ಇನ್ನು ಒಂದು ವರ್ಷ ನಿಶ್ಚಿಂತೆಯಿಂದ ಇರಬಹುದು ಎಂದು 
ಮನಸ್ಸಿಗೆ ಸಂತೋಷವಾಯಿತು | 

ಬಹುಶಃ ರಾಹುಲರು ಗೃಹಸ್ಥರಾಗಲು ಹೇಳಿಸಿದ ಮನಷ್ಯನಾಗಿರಲಿಲ್ಲ. ಗೃಹಸ್ಥ ಜೀವನವನ್ನು 
ಅವರು ವಿವಶತೆಯಿಂದಲೇ ಸ್ವೀಕರಿಸಬೇಕಾಯಿತೇನೋ ಅಂತನಿಸುತ್ತದೆ-ಮೊದಲು ರಷ್ಯಾದಲ್ಲಿ, 
ನಂತರ ಭಾರತದಲ್ಲಿ; ಬೇರೆ ಯಾವ ವ್ಯವಧಾನವಿಲ್ಲದಿದ್ದರೆ ಅವರು ಓದು-ಬರವಣಿಗೆಯಲ್ಲಿ 
ಸತತವಾಗಿ ಮುಳುಗಿರಬಲ್ಲವರು. ಹೀಗೆ ಮೈಮರೆತರೆ ಮನೆವಾರ್ತೆಯ ಅವಸ್ಥೆ ಏನಾದೀತು ? 
ಲೆನಿನ್‌ಗ್ರಾಡ್‌ನಲ್ಲಿದ್ದಾಗ ನಡೆದ ಒಂದು ತುಣುಕು ಮಾದರಿ ಹೀಗಿದೆ. "ಸ್ವಾಧ್ಯಾಯ ಮತ್ತು 
ಮನೆಗೆಲಸಗಳ ನಿರ್ವಹಣೆ ಒಂದಕ್ಕೊಂದು ವಿರುದ್ದವಾದವುಗಳೆಂದು 9450 ಜುಲೈ 24ರಂದು ನನಗೆ 
ತಿಳಿಯಿತು. ಇಲೆಕ್ಟಿಕ್‌ ಕೆಟಲ್‌ನಲ್ಲಿ ನೀರು ಬಿಸಿಗಿಟ್ಟು ನಾನು ಓದು-ಬರವಣಿಗೆಗೆ ಕುಳಿತೆ. ಎರಡು 
ಗಂಟಿಯ ಮೇಲೆ ಎಚ್ಚರ ಬಂತು. ನೋಡಿದರೆ ನೀರು ಪೂರಾ ಆರಿ ಹೋಗಿ ಪಾತ್ರೆ ಕರಟಿ ವಯರ್‌ 
ಕೂಡಾ ಸುಟ್ಟು ಉರಿಯುತ್ತಾ ಇದೆ. ಕೆಟಲ್‌ ಕೆಟ್ಟು ಒಟ್ಟು ಮುನ್ನೂರು ರುಬಲುಗಳ ಹಜಾಮತಿ." 

ಇದಕ್ಕೆ ಲೋಲಾ ಏನು ಹೇಳಿದಳೆಂದು ರಾಹುಲಜೀ ನಮಗೆ ಏನೂ ತಿಳಿಸುವುದಿಲ್ಲ. ಆದರೆ 
ತನಗಿಷ್ಟವಾಗದಂತಹ ಲೋಲಾಳ ಪ್ರತಿ ವ್ಯವಹಾರಗಳ ಕುರಿತೂ ಬಿಡದೆ ವ್ಯಂಗ್ಯವಾಗಿ ಬರೆಯುತ್ತಾರೆ. 
ಲೋಲಾಗೆ ತನ್ನ ಮಗ'ಇಗೋರನ ಮೇಲೆ ಅಸಾಧಾರಣ ಪ್ರೀತಿ. ಬಹಳ ಮುದ್ದಿನಿಂದ ಆಕೆ ಅವನನ್ನು 
ಸಾಕಿದ್ದಳು. ಇದಕ್ಕಾಗಿ ಆಕೆಯನ್ನು ರಾಹುಲರು ಮತ್ತೆ ಮತ್ತೆ "ಕಾಂಗರೂ ಮಾ' ಎನ್ನುತ್ತಾರೆ. ಅವಳ 
ಕುರಿತು “ಪ್ರಂಗಾರ ಪ್ರಿಯೆ", "ಲೇಟ್‌ ಲತೀಫ್‌", "ಚರ್ಬಿ-ಪೂರ್ಣ ಭೋಜನ ಪ್ರೇಮಿ' ಓದು ಬರೆಹ 
ಇಷ್ಟಪಡದವಳು ಮುಂತಾಗಿಯೆಲ್ಲ ಹೇಳುತ್ತಾರೆ. "ರೂಸ್‌ ಮೇಂ ಪಚ್ಚೇಸ್‌ ಮಾಸೆ'ನಲ್ಲಿ ಲೋಲಾ 
ಕುರಿತ ಪ್ರಶಂಸೆಯ ಮಾತು ಸಿಗುವುದು, ಕಷ್ಟದಿಂದ-ಎರಡೋ ಮೂರೋ ಅಷ್ಟೇ. 

ಇದಕ್ಕೆ ಕಾರಣವಿತ್ತು. ಇಬ್ಬರ ಆಚಾರ ವಿಚಾರಗಳಲ್ಲಿ ಧ್ರುವಗಳ ಅಂತರವಿತ್ತು. ರಾಹುಲರು ಪುಸ್ತಕ 
ಜೊತೆಗಿನ ಏಕಾಂತ ಪ್ರಿಯ. ರಾತ್ರಿ ಒಂದು-ಎರಡು ಗಂಟೆಯವರೆಗೆ ಓದುತ್ತ ಕುಳಿತಿರುತ್ತಿದ್ದರು. 
ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದರು. ಅವಳಿಗೋ ಇದೆಲ್ಲ ವ್ಯರ್ಥವೆನಿಸುತ್ತಿತ್ತು. ರಾಹುಲರು ಘೋರ 
ನಾಸ್ತಿಕರು, ಲೋಲಾ ಕೆಥೊಲಿಕ್‌ ಕ್ರಿಶ್ಚನ್‌. ಮಗ ಇಗೋರನನ್ನು ಆಸ್ತಿಕನನ್ನಾಗಿ ಬೆಳೆಸಲು 


]0 ರಾಹುಲ ಸಾಂಕೃತ್ಯಾಯನ 


ಬಯಸುವವಳು. ಜೀವಮಾನದಲ್ಲಿ ರಾಹುಲರು ಮದ್ಯ ಕುಡಿದವರಲ್ಲ. ಆದರೆ ಮದ್ಯಪಾನ ಅಲ್ಲಿ 
ಎಷ್ಟು ಸಹಜವೆಂದರೆ ಎಂಟೊಂಭತ್ತು ವರ್ಷದ ಇಗೋರ್‌ ಕೂಡ ಪಾರ್ಟಿಗಳಲ್ಲಿ ಭಾಗವಹಿಸಿ 
ಮದ್ಯದ ಗ್ಹಾಸಿಗಾಗಿ ಹಠ ಮಾಡುತ್ತ ಕುಳಿತುಕೊಲ್ಳುತ್ತಿದ್ದ. 

ಮನಸ್ಸು ಮುರಿಯುವುದು ಸ್ವಾಭಾವಿಕವಷ್ಟೆ. ಆದರೆ ಜಗಳ ಮಾಡುವ ಸ್ಪಭಾವ ಇಬ್ಬರದೂ 
ಅಲ್ಲವಾದುದರಿಂದ ರಷ್ಯದಲ್ಲಿ ಇದ್ದಷ್ಟು ಕಾಲ ರಾಹುಲರು ಸಾಧ್ಯವಾದಷ್ಟೂ ಲಾಭವನ್ನೇ 
ಪಡೆದರೆನ್ನಬಹುದು-"'ಭಯೋ ಕ್ಕೋಂ ಅನಚಾಹತ ಕೇ ಸಂಗ" (ಬೇಡವಾದವರ ಸಂಗಕ್ಕೆ ಆಯಿತೇಕೆ 
7) ಎಂಬ ಕವಿರತ್ನ ಸತ್ಯನಾರಾಯಣರ ಸಾಲು ನೆನಪಾಗುತ್ತಿತ್ತೇನೊ. ರಾಹುಲರು ಬರೆದ "ಮಧ್ಯ 
ಏಶಿಯಾ ಕಾ ಇತಿಹಾಸದ ಕೃತಿಯ (ಒಟ್ಟು ಎರಡು ಭಾಗಗಳಲ್ಲಿ ]92 ಪುಟಗಳು) ಒಳತಿರುಳನ್ನು 
ನೋಡಿದಾಗ ಸಹಜವಾಗಿ - ರಷ್ಯಾದಲ್ಲೆ ರಾಹುಲರು ಕಳೆದ ಗೃಹಸ್ತ ಜೀವನ ಸಾರ್ಥಕವಾಯಿತು, 
ಇದರ ಹೆಚ್ಚಿನ ಯಶಸ್ಸು ಲೋಲಾಗೇ ಸಲ್ಲಬೇಕು - ಎಂದು ಉದ್ದರಿಸುವಂತಾಗುತ್ತದೆ. 

ಷ್ಯಾದಲ್ಲಿ ರಾಹುಲರು ಕೇವಲ ಅಧ್ಯಯನ ಅಧ್ಯಾಪನದಲ್ಲಿಯೇ ಕಳೆಯದೆ ಅಲ್ಲಿನ 

ಜನಜೀವನವನ್ನು ಹತ್ತಿರದಿಂದ ನೋಡಿದರು. 945ರ ಜುಲ್ಪಿಯಲ್ಲಿ ಹದಿನೈದು ದಿನ ಮತ್ತು 
]946ರಲ್ಲಿ ಒಂದು ವಾರ ಮಾಸ್ಟೋಗೆ ಹೋಗಿ, ಅಲ್ಲಿದ್ದರು. ಮಾಸ್ಟೋದಲ್ಲಿ ಎಂಟೊಂಭತ್ತು ದಿನ 
ಒಂದು ದೊಡ್ಡ ಆಸ್ಪತ್ರೆಯಲ್ಲಿಯೂ ಇದ್ದರು. ಅಲ್ಲಿನ ವ್ಯವಸ್ಥೆಯನ್ನು ಅವರು ಬಹಳ ಪ್ರಶಂಸಿಸಿದ್ದಾರೆ. 

946 ಜುಲೈನ ಸಾಧಾರಣ ಇಡೀ ಒಂದು ತಿಂಗಳು ರಾಹುಲರು ಕುಟುಂಬ ಸಮೇತ 
ಟಿರ್ಯೋಕಿಯಲ್ಲಿ ಕಳೆದರು. ಅಲ್ಲಿನ ಸಮುದ್ರ ತೀರದಲ್ಲಿ ಲೆನಿನ್‌ಗ್ರಾಡ್‌ ವಿಶ್ವವಿದ್ಯಾಲಯದ 
ಸ್ಯಾನಿಟೋರಿಯಂ ಇತ್ತು. ಟಿರ್ಕೋಕಿ ಇದ್ದದ್ದು ಲೆನಿನ್‌ಗ್ರಾಡ್‌ನಿಂದ 60 ಕಿಲೋಮೀಟರು ದೂರದಲ್ಲಿ, 
ಫಿನ್ನೆಂಡಿನ ಗಡಿಗೆ ಸಮೀಪದಲ್ಲಿ. ಅಲ್ಲಿಂದ ಸುಮಾರು I00 ಕಿಲೋಮೀಟರು ದೂರದ ಫಿನ್ಷೆಂಡಿನ 
ಗಡಿಪಟ್ಟಣ ವೀಬುರ್ಗ್‌ ನಗರಕ್ಕೂ ಹೋಗಿ ಬಂದರು. 

ರಾಹುಲರನ್ನು ಎಲ್ಲಕ್ಕಿಂತ ಹೆಚ್ಚು ಕಂಗಾಲುಗೊಳಿಸಿದ್ದು ಸೋವಿಯತ್‌ ದೇಶದ ಸೆನ್ನಾರ್‌ಶಿಪ್‌. 
ಭಾರತದ ಸಂಪರ್ಕ ಹೆಚ್ಚು ಕಡಿಮೆ ಕಡಿದೇ ಹೋಗಿತ್ತು. ಕಾಗದ ತಲುಪಲು ಅನೇಕ ತಿಂಗಳುಗಳೇ 
ಬೇಕಾಗುತ್ತಿದ್ದುವು. ನನ್ನೆದುರು ರಾಹುಲರು ಲೆನಿನ್‌ಗ್ರಾಡ್‌ನಿಂದ ಆನಂದಜೀಗೆ ಬರೆದ ಮೂರು 
ಪತ್ರಗಳಿವೆ. ಒಂದು ಹಿಂದಿಯಲ್ಲಿ ಎರಡು ಇಂಗ್ದಿಷ್‌ನಲ್ಲಿ. ಇಂಗ್ಲಿಷ್‌ನಲ್ಲಿ ಬರೆದದ್ದೇಕೆಂದರೆ 
ಸೆನ್ನಾರ್‌ನವರು ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ವಿಳಂಬ ಮಾಡದೆ ಮುಂದಕ್ಕೆ 
ಕಳಿಸಲಿ ಎಂದು. ಅಂತಹುದರಲ್ಲೂ 25-]0-45ರಂದು ಬರೆದ ರಾಹುಲರ ಪತ್ರ ಆನಂದಜೀಯವರಿಗೆ 
ತಲುಪಿದ್ದು ಐದು ತಿಂಗಳ ಮೇಲೆ. ಆನಂದಜೀ ವರ್ಧಾದಿಂದ 20-3-46ರಂದು ಬರೆದ ಪತ್ರ 
ಲೆನಿನ್‌ಗ್ರಾಡ್‌ನಲ್ಲಿ ರಾಹುಲರಿಗೆ ಸಿಕ್ಕಿದ್ದು 8-5-46ರಲ್ಲಿ. ಇದರ ಎರಡು ದಿನಗಳ ಬಳಿಕ 
ರಾಹುಲರು ಇಂಗ್ಲಿಷ್‌ನಲ್ಲಿ ಬರೆದ ದೀರ್ವ ಉತ್ತರದಲ್ಲಿ "ಪತ್ರ: ಸಿಕ್ಕಿ ನನಗೆ ಎಷ್ಟು 
ಸಂತೋಷವಾಗಿರಬಹುದೆಂದು ಸಹಜವಾಗಿ ಊಹಿಸಬಲ್ಲರಿ. ನನ್ನ ಪತ್ರಕ್ಕೆ ಭಾರತದಿಂದ ಬಂದ 
ಪ್ರಥಮ ಉತ್ತರವಿದು - ಅದೂ ನಿಮ್ಮಿಂದ. ಕಳೆದ ಜೂನ್‌ನಲ್ಲಿ (945) ಇಲ್ಲಿಗೆ ಬಂದ 
ಲಾಗಾಯ್ತು ನಾನು ಸ್ನೇಹಿತರಿಗೆ ಸುಮಾರು ಇಪ್ಪತ್ತೈದು ಪತ್ರಗಳನ್ನು ಬರೆದೆ, ಅವರಿಗೆ ಸಿಕ್ಕಿದೆಯೋ 
ಇಲ್ಲವೋ ತಿಳಿಯದು" ಎಂದು ಬರೆದರು. 


ರಷ್ಯಾದಲ್ಲಿ ५०४ ८0 ಮಾಸ ll 


ಸೋವಿಯತ್‌ ಸರಕಾರ ಮಧ್ಯ ಏಶಿಯಾಕೆ ಹೋಗಲು ತಮಗೆ ಅನುಮತಿ ನೀಡಲಿಲ್ಲವೆಂಬ 
ಬೇಸರ ರಾಹುಲರಲ್ಲಿ ಉಳಿದುಕೊಂಡಿತು. ''ವಸ್ತುತಃ ಸೋವಿಯತ್‌ ಆಡಳಿತದಲ್ಲಿ ಏನಾದರು 
ದೋಷವಿರುವುದಾದರೆ ಅದು ಚರಮ ಸೀಮೆಗೇರಿದ ಅದರ ಸಂಶಯ ಬುದ್ದಿ. ನನಗೆ ಮಧ್ಯ 
ವಶಿಯಾಕ್ಕೆ ಹೋಗಲು ಅನುಮತಿ ಸಿಗದಿರುವುದಕ್ಕೆ ಕಾರಣ ಏನೂ ಇರಲಿಲ್ಲ. ಅಲ್ಲಿನ ಪಾರ್ಟಿಜನರಿಗೆ 
ಇಷ್ಟವಿತ್ತು. "ವೋಕ್ಸ್‌' ಸಂಸ್ಥೆ ಎಲ್ಲ ತರಹದ ಸಹಾಯ ನೀಡಲು ತಯಾರಿತ್ತು. ಆದರೆ ವಿದೇಶಿ ವಿಭಾಗ 
ಮಾತ್ರ ಒಂದು ನಿರ್ಣಯಕ್ಕೇ ಬರುತ್ತಿರಲಿಲ್ಲ." 

ಯಾರದಾದರೂ ಬುದ್ದಿಗೇಡಿತನವನ್ನು ತಿಳಿಸುವುದಕ್ಕೆ ರಾಹುಲರ ಶಬ್ದಕೋಶದಲ್ಲಿ ಅನೇಕ 
ವ್ಯಂಗ್ಯಾತ್ಮಕ ಶಬ್ದಗಳಿದ್ದುವು. ಪ್ರಾಯಃ ಯಾರಿಗಾದರೂ ಅವರು ನೇರವಾಗಿ "ಮೂರ" 
ಎನ್ನುತ್ತಿರಲಿಲ್ಲ. ಬದಲು ಸ್ಪಷ್ಟವಾಗಿ "ಲೆನಿನ್‌ಗ್ರಾಡ್‌ನಲ್ಲಿ ಆ ಸಮಯ ಕೆಲವು ಮೂರ್ಪ್ಯರೇ ಪಕ್ಷದ 
ಸರ್ವಸ್ವ ಆಗಿಬಿಟ್ರಿದ್ದರು'-ಹೀಗೆ ಬರೆಯುತ್ತಿದ್ದರು. ವಶ್ವವಿದ್ಯಾಲಯದ ಅವರ ವಿಭಾಗದ ತಂಡದ 
ಕಾರ್ಯದರ್ಶಿ ಆ ಮೂರರಲ್ಲಿ ಒಬ್ಬರು. ಅವರನ್ನು ರಾಹುಲರು ಎರಡು ಸಲ ಮೂರ್ಪ ಎಂದಿದ್ದರ 
ಪರಿಣಾಮವಾಗಿ ಇಬ್ಬರು ವಿದ್ವಾಂಸರು ವಿಪರೀತ ಯಾತನೆಗಳನ್ನು ಅನಭವಿಸಬೇಕಾಯಿತು.-ಇದ 
ರಿಂದ ರಾಹುಲರು ಬಹಳ ನೊಂದಿದ್ದರು. ह 

ಭಾರತದಲ್ಲಿ ಯಾವುದೇ ರೇಡಿಯೋ ಸ್ಟೇಶನಿನಲ್ಲಿ ಭಾಷಣ ಕೊಡಲಿಕ್ಕಾಗಿ ಅವರು ಎಂದಿಗೂ 
ಹೋದವರಲ್ಲ. "ಎಲ್ಲಿಯವರೆಗೆ ರೇಡಿಯೋದ ಅನುಬಂಧ-ಪತ್ರ ಇಂಗ್ಲಿಷಿನಲ್ಲಿ ಇರುತ್ತದೋ 
ಅಲ್ಲಿಯವರೆಗೆ ರೇಡಿಯೋದ ಯಾವ ಕಾರ್ಯಕ್ರಮಕ್ಕೂ ನಾನು ಹೋಗುವುದಿಲ್ಲ"-ಎನ್ನುತ್ತಿದ್ದರು. 
ಆಕಾಶವಾಣಿಯವರ ಬಳಿ ರಾಹುಲ ಭಾಷಣದ ರೆಕಾರ್ಡುಗಳು ಇಲ್ಲದಿರುವ ಕಾರಣ ಇದೇ, 
ಯಾರಾದರೂ ಖಾಸಗಿಯಾಗಿ ರೆಕಾರ್ಡು ಮಾಡಿಕೊಂಡಿದ್ದಿರಬಹುದು, ಅಷ್ಟೆ. 

ಆದರೆ ಲೆನಿನ್‌ಗ್ರಾಡ್‌ ವಿಶ್ವವಿದ್ಯಾಲಯದ ಪ್ರಾಚ್ಯ ಏಬಾಗದಲ್ಲಿ ರಾಹುಲರು ಮಾಡಿದ ಸಂಸ್ಕೃತ, 
ಪ್ರಾಕೃತ, ಅಪಭ್ರಂಶ, ಹಿಂದೀ, ಉರ್ದು ಮತ್ತು ಟಿಬೇಟ್‌ ಭಾಷೆಗಳ ಗ್ರಂಥ ಪಠಣದ ಧ್ವನಿ 
ಮುದ್ರಿಕೆಗಳು ಇವತ್ತಿಗೂ ಸುರಕ್ಷಿತವಾಗಿದೆ. ಡಾ। ಕಲಿಯಾನೋಫ್‌ ಬರೆಯುತ್ತಾರೆ, "ರಾಹುಲಜೀ 
ಶುದ್ಧ ಉಚ್ಚಾರಣೆಗೆ ಬಹಳ ಗಮನ ಕೊಡುತ್ತಿದ್ದರು. ಆದುದರಿಂದ ನಳೋಪಾಖ್ಯಾನ ಕಥೆಗಳಿಂದ 
ಹಿಡಿದು ಕೌಟಿಲ್ಯನ ಅರ್ಥಶಾಸ್ತ್ರದ ತನಕ ಸಂಸ್ಕೃತದ ವಿಭಿನ್ನ ಗ್ರಂಥಗಳನ್ನು ರಾಹುಲಜೀ ಪಠಿಸುವಾಗ 
ಗ್ರಾಮೋಫೋನ್‌ ರೆಕಾರ್ಡು ಮಾಡಲಾಯಿತು. ಹಾಗೆಯೇ ಪ್ರಾಕೃತದ "ಸೇತುಬಂಧ"ದ 
ರೆಕಾರ್ಡನ್ನೂ ಮಾಡಿಕೊಂಡೆವು. ಅವುಗಳಲ್ಲಿ ಅನೇಕವು ಈಗಲೂ ಸುರಕ್ಷಿತವಾಗಿವೆ. ರಾಹುಲರ 
ಪರಿಚಿತ ಹಾಗೂ ಮಧುರ' ಸ್ವರವನ್ನು ವಿಶ್ವವಿದ್ಯಾಲಯದ ದ್ವನಿಶಾಸ್ತ್ರ ಕಕ್ಷೆಯಲ್ಲಿ ಇವತ್ತಿಗೂ 
ಕೇಳಬಹುದು." 

946ರ ಡಿಸೆಂಬರ್‌ I0ರಂದು ವಿಶ್ವವಿದ್ಯಾಲಯದಲ್ಲಿ "ರವೀಂದ್ರ ದಿವಸ” ಆಚರಿಸಲ್ಪಟ್ಟಿತು. 
ಅನೇಕ ವಿದ್ವಾಂಸರು ರವೀಂದ್ರನಾಧರ ಕುರಿತು ಪ್ರಬಂಧ ಓದಿದರು. ರಾಹುಲರು ತಮ್ಮ 
ಲೇಖನವನ್ನು ಹಿಂದಿಯಲ್ಲಿ ಓದಿದರು. ಅವರ ರಷ್ಯನ್‌ ಅನುವಾದವನ್ನು ಸಹ ಓದಲಾಯಿತು. ಆ 
ಇಡೀ ಕಾರ್ಯಕ್ರಮವನ್ನು ಫಿಲ್ಮೀಕರಿಸಲಾಯಿತು. "ಆ ಸ್ಮರಣೀಯ ಕಾರ್ಯಕ್ರಮದ ಫಿಲ್ಮನ್ನು 
ಇಂದಿಗೂ ವಿಶ್ವಿವಿದ್ಯಾಲಯದಲ್ಲಿ ನೋಡಬಹುದು" ವಿನ್ನುತ್ತಾರೆ ಡಾ। ಕಲಿಯಾನೋಫ್‌. 


2 ರಾಹುಲ ಸಾಂಕೃತ್ಯಾಯನ 


ಸೋವಿಯತ್‌ ರಷ್ಯಾದಲ್ಲಿ ಇಪ್ಪತ್ತೆದು ತಿಂಗಳು ಇದ್ದಾಗ ಓದು ಜೋರಾಗಿ ಸಾಗಿತಾದರೂ ಬರೆಹ 
ಕುಂಟಿತು. ಆದರೂ ಅವರು ತಾಜಿಕ್‌ ಭಾಷೆ (ಪಾರ್ಸಿಯ ಒಂದು ಉಪಭಾಷೆ)ಯ ಕಾದಂಬರಿಕಾರ 
ಸದರುದ್ದೀನ್‌ ಐನೀ ಯ "'ದಾಖುಂದಾ" ಮತ್ತು “ಗುಲ್ಕ್ಮಾನ್‌"ಗಳ ಉರ್ದು ಭಾಷಾಂತರ ಮಾಡಿದರು. 
ಭಾರತಕ್ಕೆ ಹಿಂದಿರುಗಿದ ಮೇಲೆ ಅವುಗಳನ್ನು ಹಿಂದಿಗೆ ತರ್ಜುಮೆ ಮಾಡಿದರು. ಆ ಬಳಿಕ ಐನೀಯ 
"ಅದೀನಾ" '"ಯತೀಮ್‌' ಮತ್ತು "ಸೂದಖೋರ್‌ ಕೀ ಮೌತ್‌'ಗಳನ್ನು ಸಹ ಹಿಂದಿಗೆ 
ಅನುವಾದಿಸಿದರು. ಟಪ್ಪಾಲು ಮತ್ತು ಸೆನ್ನಾರ್‌ನವರ ಗೊಂದಲದ ಕಾರಣ ರಾಹುಲರಿಗೆ ತಮ್ಮ 
ಯಾವ ರಚನೆಗಳನ್ನು ಭಾರತಕ್ಕೆ ಕಳೆಸುವುದೂ ಅಪಾಯ ಮುಕ್ತ ಅನಿಸುತ್ತಿರಲಿಲ್ಲ. ಲೆನಿನ್‌ಗ್ರಾಡ್‌ನಲ್ಲಿ 
ಇದ್ದುಕೊಂಡು ಪುಸ್ತಕ ಬರೆಯುವುದರಲ್ಲಿಯೂ ಅಪಾಯವಿತ್ತು. ಭಾರತಕ್ಕೆ ಹಿಂದಿರುಗುವಾಗ ಆ 
ಪಾಂಡುಲಿಪಿಗಳ ಮೇಲೆಯೂ ನಿಷೇಧ ಹಾಕುವ ಸಂಭವವಿತ್ತು. 

ಷ್ಲಾದಲ್ಲಿ ರಾಹುಲರಿಗೆ ಹಣದ ಅಡಚಣೆ ಇರಲಿಲ್ಲ. X947ರ ಆರಂಭದಿಂದ ಆದಾಯದ ಇನ್ನೂ 

ಕೆಲ ಮೂಲಗಳು ತೆಗೆದುಕೊಂಡಿದುವು. ಅವರಿಗೆ ರಷ್ಠನ್‌ ಫಿಲ್‌ ಗಳ ಹಿಂದೀ ಭಾಷಾಂತರ ಕೆಲ 
ಸಿಗತೊಡಗಿತು. ಆಕಾಶವಾಣಿಯಲ್ಲಿಯೂ ಬೇಡಿಕೆ ಸುರುವಾಯಿತು. ಲೆನಿನ್‌ಗ್ರಾಡ್‌ನ ಕುಟೀರ ಮತ್ತು 
ಮಾನವಶಾಸ್ತ್ರ ಸಂಗ್ರಹಾಲಯಗಳಲ್ಲಿನ ಭಾರತೀಯ ವಸ್ತುಗಳ ವಿಶೇಷಜ್ಞ ಹಾಗೂ ಪರಾಮರ್ಶಕರಾಗಿ 
ರಾಹುಲರನ್ನು ನೇಮಕ ಮಾಡುವಕುರಿತು ಮಾತುಕತೆ ನಡೆಯುತ್ತಿತ್ತು.”ಹಾಗಾಗಿ, ಹಣದ ಪ್ರಶ್ನೆಯಿದ್ದಲ್ಲಿ 
ಅದೀಗ ನೆರೆಯಂತೆ ತುಂಬಿಕೊಳ್ಳತೊಡಗಿತು. ಈಗಿದ್ದ ಪ್ರಶ್ನೆ ಎಂದರೆ ಇಲ್ಲಿದ್ದುಕೊಂಡು ಆರಾಮದಿಂದ 
ಜೀವನ ಕಳೆಯುವುದೇ ಅಥವಾ ಭಾರತಕ್ಕೆ ಮರಳಿ ಸಾಹಿತ್ಯಿಕ ಕಾರ್ಯದಲ್ಲಿ ತೊಡಗಿಕೊಳ್ಳುವುದೇ 
ಎಂಬುದು. ಮೊದಲನೆಯದು ನನಗೆ ಜೀವನ್ಸತದಂತೆ ಅನಿಸುತ್ತಿತ್ತು. ನಾನಿಲ್ಲಿದ್ದುಕೊಂಡು ವಾಸ್ತವಿಕ 
ಕೆಲಸಗಳನ್ನು ಸರಿಯಾಗಿ ಮಾಡಲಾರೆ ಎಂದಾದರೆ ಅಷು ಆರಾಮದ ಜೀವನವನ್ನು ನಡೆಸಿಯೂ 
ಯೋಜನವೇನು ? ಭಾರತದಿಂದ ಬಂದು ಎರಡೂವರೆ ವರ್ಷಗಳಾಗಿದ್ದುವು. ಅಲ್ಲಿ ಇದ್ದಿದ್ದರೆ ಈ 
ವೇಳೆಗೆ ಎರಡು ಎರಡೂವರೆ ಸಾವಿರ ಪುಟಗಳಷು ಪುಸಕವನ್ನು ಬರೆಯುತ್ತಿದ್ದೆ. ಇಲ್ಲಿ ಕೂಡಾ 
ಅವಧಿಯಲ್ಲಿ ಮಿದುಳು ಖಾಲಿಯಾಗಿರಲಿಲ್ಲ. ಎಷೋ ಪ್ರಸಕಗಳ ಕಲನೆ ಮನಸಿನಲಿ ಸಿದ್ದಗೊಳ್ಳು ತ್ತ 
ಇತ್ತು. ಆದರೆ ಅವನ್ನು ಇಲ್ಲಿದ್ದುಕೊಂಡು ಕಾಗದಕ್ಕಿಳಿಸುವುದು ವ್ಯರ್ಥ. ಏಕೆಂದರೆ ಸೆನ್ಹಾರ್‌ನಿಂದ 
ಬಚಾವಾಗಿ ಅವು ಯಶಸ್ವಿಯಾಗಿ ಪ್ರೆಸ್ಪು ತಲುಪುವುದೇ ಸಂಶಯ. ಇದೆಲ್ಲದರಿಂದ ಜೀವನ ತ 
ಅವಸ್ಥೆಯನ್ನು ಮಾತ್ರ ನಾನೆಂದೂ ಇಷ್ಟಪಡುವುದಿಲ್ಲವೆಂಬುದನ್ನು ಯಾವುದೇ ಸಂದಿಗ್ದವಲ್ಲದೆ 
ದೃಢಪಡಿಸಿಕೊಂಡೆ.' ರಾಹುಲರು ಭಾರತಕ್ಷೆ ಹಿಂದಿರುಗುವ ನಿರ್ಧಾರವನ್ನೇನೋ ಮಾಡಿದರು, ಆದರೆ 
ಅದರಲ್ಲೊಂದು ದೊಡ್ಡ ಕಷ್ಟವಿತ್ತು. ರಷ್ಕಾದಲ್ಲಿ ಖರ್ಚಿಗಾಗಿ ರಾಹುಲರಿಗೆ 00 ಪೌಂಡು ಸಿಕ್ಕಿತ್ತು. 
ಅದರಲ್ಲಿ ಈಗ 60 ಪೌಂಡು ಮಾತ್ರ ಉಳಿದಿತ್ತು. ಈ 60 ಪೌಂಡುಗಳನ್ನು ಕೂಡ ರಷ್ಯಾ ಮತ್ತು 
ಭಾರತದಲ್ಲಿ ಮಾತ್ರ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಿತ್ತು. ರಷ್ಯಾದಲ್ಲಿಯೂ ರುಬಲ್‌ ಮಾತ್ರ 
ವನಿಮಯ ಸಿಗುತ್ತಿತ್ತು. ರಾಹುಲರ ಬಳಿ ರುಬಲ್ಲುಗಳಿಗೇನೂ ಕಡಿಮೆ ಇರಲಿಲ್ಲ. ಕಾಬೂಲಿನ 
ಮಾರ್ಗವಾಗಿ ಹೋಗುವಾಗ ಪೌಂಡುಗಳು ಏನೂ ಪ್ರಯೋಜನಕೆ ಬಾರವು, ಬದಲು ಅವುಗಳಿಂದ 
ಮತ್ತೂ ಕಷವೇ ಇತ್ತು. ರಾಹುಲರು ರಷ್ಟಾದಲ್ಲಿ ಸುಮಾರು ಆರೇಳು ಮಣ ಪುಸ್ಠಕಗಳನ್ನು ಬೇರೆ 
೦ಗ್ರಹಿಸಿದ್ದರು. ಅವುಗಳಲ್ಲಿ ತಮ್ಮ ಜೊತೆಗೆ ಒಯ್ಯಬೇಕೆಂದಿದ್ದ ಪುಸ್ತಕಗಳೇ ನಾಲ್ತು ಮಣಗಳಷ್ಪಿದ್ದವು. 


ರಷ್ಕಾದಲ್ಲಿ ಇಪ್ಪತ್ತೈದು ಮಾಸ 3 


ಕೊನೆಗೆ ಲಂಡನ್‌ ಮಾರ್ಗವಾಗಿ ಭಾರತಕ್ಕೆ ಹಿಂದಿರುಗುವ ನಿರ್ಧಾರ ಮಾಡಿದರು. 60 ಪೌಂಡಿನ 
ಚೆಕ್‌ ಅವರ ಬಳಿ ಇತ್ತು. ಲೆನಿನ್‌ಗ್ರಾಡ್‌ನಲ್ಲಿ ಮಿತ್ರರೊಬ್ಬರು ಇನ್ನೂ ಮೂರೂವರೆ ಪೌಂಡುಗಳಿಗೆ 
ವ್ಯವಸ್ಥೆ ಮಾಡಿಕೊಟ್ಟರು. ಲಂಡನಿನಿಂದ ಮುಂಬಯಿಗೆ ಹೊರಡುವ ಹಡಗಿನ ಎರಡನೇ ದರ್ಜೆಯ 
ಟಿಕೆಟ್‌ ದರ 52 ಪೌಂಡು ಎಂದೂ, ಲಂಡನ್‌ನಲ್ಲಿ ಇರುವಾಗ ಪ್ರತಿವಾರ 4 ಪೌಂಡು 
ಖರ್ಚಾಗುವುದೆಂದೂ ಅವರು ಹೇಳಿದರು. ಏನೇ ಇರಲಿ, ಹೇಗೆಂದರೆ ಹಾಗೆ ಹೊರಟು ಬಿಡುವುದು 
ಎಂತ ಅಂದುಕೊಂಡರು ರಾಹುಲಜೀ. ಲಂಡನ್‌ವರೆಗಿನ ಹಡಗು ಟಿಕೆಟನ್ನು ಹೇಗೂ ರುಬಲ್‌ಗಳಲ್ಲಿ 
ಖರೀದಿಸಬಹುದಿತ್ತು. ಲಂಡನ್ನಿನಲ್ಲಿರುವ ತನ್ನ ಪರಿಚಿತ ಡಾ। ಬಾಂಕೇ ಬಿಹಾರಿ ಮಿಶ್ರ ಅವರಿಗೆ 
ರಾಹುಲರು ಒಂದು ಪತ್ರ ಬರೆದು, "ಜುಲ್ಪಿ ಐದರಂದು ಹಡಗಿನಲ್ಲಿ ಇಲ್ಲಿಂದ ಹೊರಟು ०४०८) 
9ರಂದು (I947) ಲಂಡನ್‌ ತಲುಪುವೆ' ಎಂದು ತಿಳಿಸಿದರು. 

ವಿದಾಯದ ದಿನ ಬಂತು. ಇಗೋರ್‌ ತಿರ್ಕೋಕಿಯಲ್ಲಿದ್ದ. "ನೀನು ಬರುವುದಿಲ್ಲ” ಎನ್ನುತ್ತಿದ್ದ. 
ಅವನ ಭವಿಷ್ಯವಾಣಿ ಸತ್ಯವಾಗಲೂಬಹುದು ಯಾರಿಗೆ ಗೊತ್ತು ? ನನ್ನ ಮನಸ್ಸಿಗೂ ಅದೇ ಅನ್ನಿಸಿತು. 
ಆದರೆ ಜೀವನ ಕರ್ತವ್ಯ ಯಾವುದೇ ಮಾಯೆ ಮೋಹದ ಜಾಲವನ್ನು ಒಪ್ಪಿಕೊಳ್ಳಲು ಸಿದ್ದವಿರಲಿಲ್ಲ. 
ಹೃದಯವನ್ನು ಗಟ್ಟಿ ಮಾಡಿಕೊಂಡು ಅವನಿಂದ ಬೀಳೊಂಡೆ. ನಾನು ಹೊರಡುವುದು ಲೋಲಾಗೆ 
`ಇಷ್ಟವಿರಲಿಲ್ಲ-ಸ್ಟಾಭಾವಿಕ"' 

ಬಂದರಿನ ದ್ವಾರದಲ್ಲಿ ರಾಹುಲರು ಲೋಲಾಳಿಂದ ವಿದಾಯ ಪಡೆದರು. ಎಲ್ಲರಿಗಿಂತಲೂ ಕೊನೆಗೆ 
ಕಲಿಯಾನೊಫ್‌ ವಿದಾಯ ಹೇಳಿದರು. ಹಡಗು ಜುಲೈ 5ರಂದು ಲೆನಿನ್‌ಗ್ರಾಡ್‌ನಿಂದ ಹೊರಟು 
ಹೆಲ್ಲಿಂಕಿ ಹಾಗೂ ಸ್ಪಾಕ್‌ಹೋಂನಲ್ಲಿ 0०30, 947ರ ८७०८ 4ರಂದು ಲಂಡನ್ನಿನ ಡಾಕ್‌ ತಲುಪಿತು. 

ರಾಹುಲರು ಲಂಡನಿಗೆ ಬರುತ್ತಿರುವುದು ಇದು ಎರಡನೆಯ ಬಾರಿ. ಮೊದಲ ಸಲ 
ಬಂದಿದ್ದು]932ರಲ್ಲಿ ಭದಂತ ಆನಂದ ಕೌಸಲ್ಯಾಯನರ ಜೊತೆಯಲ್ಲಿ, ಬೌದ್ದ ಭಿಕ್ಟುವಿನ ವೇಷದಲ್ಲಿ. 
ಅವತ್ತಿನ ಭೇಟಿಯಲ್ಲಿ ಹಣದ ಯಾವ ಅಡಚಣೆಯೂ ಇರಲಿಲ್ಲ. ಆದರೆ ಈ ಸಲ ಮೊದಲ ಕೆಲವು 
ದಿನಗಳನ್ನು ತೀರಾ ಮಿತವ್ಯಯದಿಂದ ಕಳೆಯಬೇಕಾಯಿತು. | 

ಜುಲ್ಪಿ 2]ರಂದು 54ಪೌಂಡು ಕೊಟ್ಟು ಆಗಸ್ಟ್‌ ಒಂದರಂದು ಲಂಡನಿನಿಂದ ಮುಂಬಯಿಗೆ 
ಹೊರಡಲಿದ್ದ ಹಡಗಿನ ಟಿಕೆಟು ಖರೀದಿಸಿದ ಮೇಲೆ ಅವರ ಬಳಿ ಹಣವೇ ಉಳಿದಿರಲಿಲ್ಲ. "ಇಂಡಿಯಾ 
ಹೌಸ್‌'ನಲ್ಲಿ ಬೇಗನೇ ಸಾಲ ಸಿಗುವ ಆಸೆಯೂ ಇರಲಿಲ್ಲ. ಆದರೆ ಕಷ್ಟ ದೂರವಾಯಿತು. ಥಾಮಸ್‌ 
ಕುಕ್‌ನ ಕಛೇರಿಗೆ ಹೋದರೆ ಅಲ್ಲಿ ಭಾರತದಿಂದ ಕಳಿಸಲ್ಪಟ್ಟ 50-50 ಪೌಂಡುಗಳ ಎರಡು ಡ್ರಾಫ್ಟ್‌ಗಳು 
ಸಿಕ್ಸಿದುವು. ಮತ್ತೆ ರಾಹುಲರು ಮುಂದಿನ ಎಂಟೊಂಭತ್ತು ದಿನಗಳನ್ನು ಸಂಚಾರದಲ್ಲೇ ಕಳೆದರು. 
ಒಂದು ರೇಡಿಯೋ ಕೊಂಡುಕೊಂಡರು. ಲಂಡನಿನ ಮ್ಯೂಸಿಯಂ ನೋಡಿದರು. ಲಂಡನ್ನಿನಿಂದ 
ಹೊರಗಿರುವ ಥೇಮ್ಸ್‌ ಡಿಕ್ಸನ್‌ ಹಳ್ಳಿಯಲ್ಲಿಯೂ ಸಂಚರಿಸಿ ಬಂದರು. ಸೌತೆಂಪ್ಸನ್‌ ಬಂದರಿನಿಂದ 
I947ರ ಆಗಸ್ಟ್‌ ಒಂದರಂದು ರಾಹುಲರು "ಸ್ಪೇತ್‌ ಮೋರ್‌" ಎಂಬ ಹಡಗು ಏರಿ ಭಾರತಕ್ಕೆ ಹೊರಟು 
ಬಿಟ್ಟರು. - ಪ್ರಯಾಣದಲ್ಲಿ ಬರವಣಿಗೆ-ಓದು ಸಾಧ್ಯವಾಗುತ್ತಿರಲಿಲ್ಲ. ಹಚ್ಚಿನ ಸಮಯ 
ಸಹಯಾತ್ರಿಗಳೊಡನೆ ಮಾತುಕತೆಯಲ್ಲಿಯೇ ಕಳೆಯುತ್ತಿತ್ತು. ಆಗಸ್ಟ್‌ 5ರಂದು ಭಾರತಕ್ಕೆ ಸಿಗಲಿರುವ 
ಸ್ವಾತಂತ್ರ್ಯದ ಕುರಿತೇ ಮುಖ್ಯ ಚರ್ಚೆ ನಡೆಯುತ್ತಿತ್ತು. 


I]4 ರಾಹುಲ ಸಾಂಕೃತ್ಯಾಯನ 


I940-42ರ ಜೈಲು ವಾಸದಲ್ಲಿ ರಾಹುಲರು ಸಿಗರೇಟು ಸೇದಲು ಆರಂಭಸಿದ್ದರಷ್ಟೆ. ಇರಾನಿನಲ್ಲಿ 
ಏಳು ತಿಂಗಳಿದ್ದಾಗಲೂ ಸಿಗರೇಟು ಅವರ ಮನಸ್ಸಿಗೆ ಸಾಂತ್ವನ ನೀಡುತ್ತಿತ್ತು. ಆದರೆ 945ರ ಜೂನ್‌ 
3ರಂದು ಟೆಹರಾನ್‌ನಲ್ಲಿ ಸೋವಿಯತ್‌ ವಿಮಾನದೊಳಗೆ ಕಾಲಿಟ್ಟಾಗ ಸಿಗರೇಟು ಬಿಟ್ರು ಬಿಟ್ಟವರು 
ಲಂಡನ್‌ ವಾಸದುದ್ದಕ್ಕೂ ಅದನ್ನು ಮುಟ್ಟಿರಲಿಲ್ಲ. ಸ್ಟೇತ್‌ಮೋರ್‌ ಹಡಗಿನಲ್ಲಿ ಉತ್ಕೃಷ್ಟ 
ಸಿಗರೇಟುಗಳು ಅಗ್ಗ ದರದಲ್ಲಿ ಸಿಗತೊಡಗಿದಾಗ ಚಟ ಮತ್ತೆ ಸುರುವಾಗಿ, ಮುಂದೆ ಭಾರತ ತಲುಪಿದ 
ಮೇಲೆಯೂ ಕೆಲ ತಿಂಗಳುಗಳವರೆಗೆ ಅ ಚಟ ಇತ್ತು. 

ಹಡಗಿನ ಯುತ್ರಿಕರಲ್ಲಿ ಹೆಚ್ಚಾಗಿ ಹಿಂದೂ-ಮುಸಲ್ಮಾನರೇ ಇದ್ದರು. ಸ್ವಾತಂತ್ರ್ಯೋತ್ಸವವನ್ನು 
ಹಡಗಿನಲ್ಲಿಯೇ ಆಚರಿಸಬೇಕಾಯಿತು. ಎಲ್ಲ ಸೇರಿ ಆಚರಿಸುವುದೆಂದುಕೊಂಡರು. ಅವರಿಗೆ 
ಭಾರತದಲ್ಲಿ ನಡೆಯುತ್ತಿದ್ದ ಗಲಭೆ ಹೊಡಿ ಕಡಿಗಳ ಯಾವುದೇ ಅಂದಾಜಿರಲಿಲ್ಲ. ಆಗಸ್ಟ್‌ |4ರಂದು 
ಹಡಗು ಅರಬ್ರೀ ಸಮುದ್ರದ ಮೇಲಿತ್ತು. ಆ ದಿನ ಮತ್ತು ಮರುದಿನ ಸಮುದ್ರ ಬಹಳ 
ಉದ್ರಿಕ್ಷಗೊಂಡಿತ್ತು. ಆದರೂ ಆಗಸ್ಟ್ಸ್‌ 5ರಂದು ಎಲ್ಲ ಭಾರತೀಯರೂ ಕೂಡಿ 
(ಹಿಂದೂ-ಮುಸಲ್ಮಾನರು) ಹಡಗಿನಲ್ಲಿಯೇ ಸ್ವಾತಂತ್ರೋತ್ಸವವನ್ನು ಆಚರಿಸಿದರು. 

ಎರಡು ದಿನಗಳ ಬಳಿಕ ಆಗಸ್ಟ್‌ ]70050 ಭರತ-ಭೂಮಿಯ ದರ್ಶನವಾಯಿತು. ಹನ್ನೆರಡು 
ಗಂಟಿಗೆ ಹಡಗು ತೀರವನ್ನು ಮುಟ್ಟಿದಾಗ ಕೆಳೆಗೆ ಅನೇಕ ಕಾರ್ಮಿಕರು, ಕೈಯಲ್ಲಿ ಕೆಂಪು ಪತಾಕೆ ಹಡಿದು 
ಕಾಮ್ರೇಡ್‌ ರಾಹುಲರನ್ನು ಸ್ವಾಗತಿಸುವ ಘೋಷಣೆ ಕೂಗುತ್ತಿರುವುದು ಕೇಳಿಸಿತು. ಆ ದೃಶ್ಯವನ್ನು 
ನೋಡಿ, ಹಡಗಿನ ಈ ಹದಿನೇಳು ದಿನಗಳ ಕಾಲ ಅವರ ಜೊತೆಗೇ ಪಯಣಿಸಿದವರಿಗೆ ಭಾರೀ 
ಆಶ್ಚರ್ಯ. ಮಿರಜ್‌ಕರ, ಡಾಃ। ಅಧಿಕಾರಿ, ರಮೇಶ ಸಿನ್ಹಾ, ಮಹೇಂದ್ರ ಆಚಾರ್ಯ ಮುಂತಾದ ಕೆಲ 
ಕಾಮ್ರೇಡ್‌ಗಳು ರಾಹುಲರನ್ನು ಕರೆದೊಯ್ಯಲು ಬಂದಿದ್ದರು. ಉಳಿದುಕೊಳ್ಳುವಲ್ಲಿಗೆ ಬಂದು 
ನೋಡಿದರೆ ಮುಂಬಯಿ ನಗರ ಆ ದಿನಗಳಲ್ಲಿಯೂ ಸಾಕಷ್ಟು ಅಲಂಕ್ಸ ವಾಗಿತ್ತು. "ನವ ಭಾರತಕ್ಕೆ 
ಹಿಂದಿರುಗಿದೆನೆಂದು ನನಗೂ ಬಾರೀ ಸಂತೋಷವಾಯಿತು." 


ಸಮ್ಮೇಳನದ ಅಧ್ಯಕ್ಷರು 


ಹತ್ತಿರ ಹತ್ತಿರ ಎರಡೂ ಮುಕ್ಕಾಲು ವರ್ಷದ ನಂತರ, ಸ್ವಾತಂತ್ಮ ಸಿಕ್ಕಿದ ಎರಡು ದಿನಗಳ ಬಳಿಕ 
I947ರ ಆಗೋಸ್ತು I7ರಂದು ರಾಹುಲರು ಭಾರತಕ್ಕೆ ಹಿಂದಿರುಗಿದರು. ಆ ಪುಣ್ಯಪರ್ವದ ಎರಡು , 
ದಿನಗಳ ನಂತರ ತಲುಪಿದೆನಲ್ಲ ಎಂದವರಿಗೆ ಬೇಸರ. ದೇಶದಲ್ಲಾದ ಪರಿವರ್ತನೆಯನ್ನು ಕಣ್ಣಾರೆ 
ನೋಡಬೇಕೆಂದು ಚಡಪಡಿಕೆಯುಂಟಾಯಿತು. "ಇಂಗ್ಲಿಷ್‌ ಆಡಳಿತದ ಕಾಳ ರಾತ್ರಿಯ ಅಂತ್ಯವೋ 
ಎಂಬಂತೆ ದೇಶದಲ್ಲಾದ ಐತಿಹಾಸಿಕ ಪರಿವರ್ತನೆಯನ್ನು ನೋಡಬೇಕಿತ್ತು. ಆದರೆ ಹೃದಯ 
ನಡುಗಿಸಿದ ವಿದ್ಯಮಾನವೆಂದರೆ ಆಗಸ್ಟ್‌ ಹದಿನೈದರ ಮಹೋತ್ಸವದ ಜೊತೆಗೇ ವಿಭಜಿತ ಭಾರತ 
ಬೆಂಕಿ ಹತ್ತಿಕೊಂಡು ಉರಿಯುತ್ತಿರುವುದು." 

ರಾಹುಲರು ಎರಡು ವಾರ ಮುಂಬಯಿಯಲ್ಲಿ ಉಳಿದರು. ಮಳೆಯ ದಿನಗಳು; ಆದರೂ ಒಂದಲ್ಲ 
ಒಂದು ಕಡೆ ಭಾಷಣ ನೀಡಲು ಹೋಗಬೇಕಾಗುತ್ತಿತ್ತು. ಮುಂಬಯಿಯಿಂದ ದೇಶದರ್ಶನಕ್ಕಾಗಿ 
ಹೊರಡಲೇಬೇಕು. ಸೆಪಂಬರ್‌ 20ರಂದು ಪ್ರಯಾಗ ತಲುಪಿದರು. ಜೊತೆಗೆ ನಾಲು ಮಣ ಭಾರದ 
ಪುಸ್ತಕಗಳು. ಪ್ರಯಾಗದಲ್ಲಿ ಸೆಪ್ಪ್ತಂಬರ್‌ ಆರರಿಂದ ಎಂಟನೇ ತಾರೀಕಿನವರೆಗೆ ನಡೆಯಲಿದ್ದ 
ಪ್ರಗತಿಶೀಲ ಲೇಖಕ ಸಂಘದ ಸಮ್ಮೇಳನಕ್ಕೆ ರಾಹುಲರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದರು. ನಗರದಲ್ಲಿನ 
ಚೂರಿ-ಇರಿತದ ಘಟನೆಗಳಿಂದಾಗಿ ಕರ್ಫ್ಯೂ ಇತು. ಅಷಾಗಿಯೂ ಸಮ್ಮೇಳನ ಯಶಸ್ನಿಯಾಯಿತು 

ಪ್ರಗತಿಶೀಲ ಲೇಖಕರ ಸಮ್ಮೇಳನದ ಅಧಕ ಸಾನದಿಂದ ಮಾಡಿದ ಭಾಷಣ ರಾಹುಲರ ಪ್ರಸಕ 
"ಸಾಹಿತ ನಿಬಂಧಾವಲೀ'ಯಲಿ ಸೇರಿದೆ. ಪ್ರಗತಿವಾದದ ಸಾಹಿತ್ರಿಕ ನ್ನು ಸ್ಪಷ್ಟಗೊಳಿಸುತ್ತ 
ಅವರೆಂದರು ''ಪ್ರಗತಿವಾದ ಯಾವುದೇ 'ಕಲ್‌ ಅಥವಾ ಸಂಕುಚಿತ ಸಂಪ್ರದಾಯವಮಲ್ಲ. 
ಪ್ರಗತಿವಾದದ ಕೆಲಸವೆಂದರೆ ಪ್ರಗತಿಯ ಕಡೆ ಬಾಗಿಲನ್ನು ತೆರೆಯುವುದು. ಆ ಪಥವನ್ನು 
ಪ್ರಶಸ್ತವಾಗಿಸುವುದು. ಪ್ರಗತಿವಾದವೆಂಬುದು ಕಲಾವಿದನ ಸ್ವಾತಂತ್ಯದ ಶತ್ರುವಲ್ಲ, ಪಾರತಂತ್ರದ 
ಶತ್ರು. "ಸಾಹಿತ್ಯ ಮಾತ್ರವಲ್ಲ ವಿಜ್ಞಾನಕ್ಲೂ ಸಂಬಂಧಿಸಿದಂತೆ ಸಾಹಿತ್ಯ ನಿರ್ಮಾಣದತ್ತ ವಿಶೇಷ ಒತ್ತು 
ಕೊಡುತ್ತ "ವಿಜ್ಞಾನವೇ ನಮ್ಮ ಸಮಾಜದ ದೈವಿಕ ಹಾಗೂ ಭೌತಿಕ ಕಷ್ಟಗಳನ್ನು ನಿವಾರಿಸಬಲ್ಲುದು. 
ವಜ್ಞಾನವೆಂಬುದು ಕೇವಲ ವಿಶೇಷಜ್ಞರಿಗೇ ಸೀಮಿತವಾಗದೆ ಮಾನ್ಯ ಜನರಾಡುವ 
ಜನಸಾಮಾನ್ಯರನ್ನು ತಲುಪಬೇಕು” ಎಂದರು. 

ಟ್ರೀನಿನಲ್ಲಿ ಸುಲಭವಾಗಿ ಸೀಟು ಸಿಗುತ್ತಿರಲಿಲ್ಲ. ರೈಲು ಪ್ರಯಾಣ ಅಪಯರಹಿತವೂ ಆಗಿರಲಿಲ್ಲ. 
ಆದರೂ ರಾಹುಲರು ಪಯಣಿಸಿ ವಾರಣಾಸಿ, ಸಾರನಾಥ ಮಾರ್ಗವಾಗಿ ಛಪರಾ ತಲುಪಿದರು. 
ಛಪರಾ ಹೇಗೂ ರಾಹುಲರ ರಾಜಕೀಯ ಕಾರ್ಯಕ್ಷೇತ್ರವೇ ತಾನೆ? ಅಲ್ಲಿ ಅನೇಕ ಹಳೆಯ ಮಿತ್ರರನ್ನು 
ಕಂಡರು. ಅನೇಕ ಕಡೆ ಭಾಷಣ ನೀಡಿದರು. ಅವರೀಗ ಕಮ್ಯೂನಿಸ್ಟ್‌ ಪಾರ್ಟಿಯ 


6 ರಾಹುಲ ಸಾಂಕೃತ್ಯಾಯನ 


ಸದಸ್ಯರಾಗಿರುವುದರಿಂದ ಸೋಶಲಿಸ್ಟ್‌ ಮಿತ್ರರು ಅವರನ್ನು ಸಂಪೂರ್ಣ ದೂರ ಮಾಡಿದ್ದರು. 
ಪಾಟ್ನಾದಲ್ಲಿಯೂ ಸಹ. ಪಾಟ್ನಾದಲ್ಲಿಯೂ ಹಳೆಯ ಮಿತ್ರರ ಭೇಟಿಯಾಯಿತು. ಅನೇಕ ಭಾಷಣ 
ಕಾರ್ಯಕ್ರಮಗಳೂ ಇದ್ದವು. 

ಪಾಟ್ನಾ ಮ್ಯೂಸಿಯಂನ್ನು ನೋಡಲು ಹೋದರು. "ನನಗೂ ಈ ಮ್ಯೂಸಿಯಮಿಗೂ ವರ್ಷಗಳ 
ನಂಟು. ಟಿಬೇಟಿನಿಂದ ನಾನು ತಂದ ವಸ್ತುಗಳನ್ನೆಲ್ಲ ಇಲ್ಲಿಗೇ ದಾನ ಮಾಡಿದ್ದೇನೆ. ಟಿಬೇಟಿನ ಕೊನೆಯ, 
ನಾಲ್ಕನೇ » ಪ್ರವಾಸದಲ್ಲಿ ನಾನು ತಂದಿದ್ದ ಅಸಂಖ್ಯ ಸಂಸ್ಕೃತ ತಾಳೆಗ್ರಂಥಗಳು, ಫೋಟೋಗಳನ್ನು 
ಇನ್ನೂ ಬೆಳಕಿಗೆ ತರುವ ವ್ಯವಸ್ಥಿ ಆಗಿರಲಿಲ್ಲ. ಫೋಟೋಗಳು ಕೆಟ್ಟಿಲ್ಲ ಎಂದು ತಿಳಿದು 
ಸಂತೋಷಗೊಂಡೆ"-ರಾಹುಲರು ಅಂದು ಪಾಟ್ನಾ ಸಂಗ್ರಹಾಲಯಕ್ಕೆ ದಾನ ಮಾಡಿದ ಅಮೂಲ್ಯ 
ಸಾಮಗ್ರಿಗಳು ಇಂದಿಗೂ ಅತ್ಯಂತ ದುಖ್ಟಿತಿಯಲ್ಲಿವೆ. 
' ಪಾಟ್ದಾದಿಂದ ರಾಹುಲರು ಕಲ್ಪತ್ತಾಕ್ಟೆ ಹೋದರು. ಡಾ। ಸುನೀತಿ ಕುಮಾರ ಚಟರ್ಜಿಯವರನ್ನು 
ಕಂಡರು. ಪಂಡಿತ ವಿಧುಶೇಖರ ಭಟ್ಟಾಚಾರ್ಯ ಅವರನ್ನು ನೋಡಲು ಹೋದರೆ ಅವರು ಆ 
ಜೀರ್ಣಗೋಡ ದೇಹಸ್ಥಿತಿಯಲ್ಲಿಯೂ ಅಸಂಗನ ಮಹಾನ್‌ ಕೃತಿ "ಯೋಗಾಚಾರ್ಯ ಭೂಮಿ'ಯ 
ಸಂಪಾದನ ಕಾರ್ಯದಲ್ಲಿ ಮುಳುಗಿದ್ದರು. "ಮಹಾಮಹೋಪಾಧ್ಯಾಯ ವಿಧುಶೇಖರ 
ಭಟ್ಟಾಚಾರ್ಯ ಅವರೆಂದರೆ ವಿದ್ವಾಂಸರಿಗೆ ಸಂಶೋಧಕರಿಗೆ ಒಬ್ಬ ಆದರ್ಶ ಪುರುಷರು. ಅವರ 
ಜ್ಞಾನ ಮತ್ತು ಸಾಮರ್ಥ್ಯದ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡೆಯಲು 
ಸಾಧ್ಯವಾಗಲಿಲ್ಲವಲ್ಲ ಎಂಬುದೇ ಖೇದದ ಸಂಗತಿ” ಎಂದು ಬರೆದಿದ್ದಾರೆ ರಾಹುಲಜೀ. 

ಆರು ವರ್ಷಗಳ ಹಿಂದೆ ಮಿದುಳು ನಿಷ್ಕಿಯಗೊಂಡು ಈಗ ಜೀವನೃತ ಅವಸ್ಥೆಯಲ್ಲಿದ್ದ 
ನಲ್ಪತೊಂಭತ್ತು ವರ್ಷ ಪ್ರಾಯದ ನಜ್ರುಲ್‌ ಇಸ್ತಾಂ ಅವರನ್ನು ಹೋಗಿ ನೋಡಿ ಬಂದರು. "ಒಂದು 
ಕಾಲದಲ್ಲಿ ಅಗ್ನಿವೀಣೆ ಬಾರಿಸಿದ ಈ ಮಿದುಳು ಈಗ ಹೀಗೆ ನಿಷ್ಠಿಯವಾಗಿದೆಯಲ್ಲ ! ನಿಶ್ಲೇಷ್ಟ 
ಸ್ಥಿತಿಯಲ್ಲಿ ಅವರಿಗೆ ಸುಖದುಃಖದ ಏನು ಅನುಭವವಾಗಲು ಸಾಧ್ಯ ? ಅವರ ಪುಸ್ತಕಗಳನ್ನು ಪ್ರಕಾಶಿಸಿ 
ಜನ ಲಾಭ ಹೊಡೆಯುತ್ತಿದ್ದಾರೆ, ಕವಿಯೋ ಆರ್ಥಿಕ ಸಂಕಷ್ಟದಲ್ಲಿ ಜೀವನ ಕಳೆಯುತ್ತಿದ್ದಾನೆ-ಇವತ್ತಿನ 
ಸಮಾಜಕ್ಕೆ ಇದು ಶೋಭೆ ತರುವಂತಹ ಮಾತೇ ? 'ನಜರುಲ್‌ ಇಸ್ಲಾಂ ಅವರ ಬಗ್ಗೆ ರಾಹುಲರು 
ಹೇಳಿದ ಮಾತು ಮುಂದ ಸತಿ ಹೀನತೆಯ ದಿನಗಳಲ್ಲಿ ಅವರಿಗೂ ಆಅನ್ವಯಿಸಿತು ಎಂಬುದು ಎಂತಹ 
ವಿಡಂಬನೆ ! 

ಕಲ್ಪತ್ತಾದಿಂದ ಕಟಕ್‌. ಅಲ್ಲಿಯೂ ಬಿಡುವಿಲ್ಲದ ಕಾರ್ಯಕ್ರಮಗಳು, ಭಾಷಣಗಳು ಅಲ್ಲಿಂದ 
ಬಾಲಾಸೋರ್‌ ಮತ್ತೆ ಖಡಕಪುರ. ಖಡಕಪುರದಿಂದ ಟ್ರಿನು ಹಿಡಿದು ವರ್ಧಾ. ಲಲ್ಲಿ 
ಆನಂದಜೀಯವರ ಮೇಲ್ವಿಚಾರಣೆಯಲ್ಲಿ ವರ್ಧಾದ ರಾಷ್ಟ್ರಭಾಷಾ ಪ್ರಚಾರ ಸಮಿತಿ ಸಾಕಷ್ಟು 
ಬೆಳೆದಿತ್ತು. ರಾಹುಲರು ಅಲ್ಲಿ ಎರಡು ದಿನವಿದ್ದರು. ಸೇವಾಗ್ರಾಮದಲ್ಲಿ ತಿರುಗಾಡಿ ಬಂದರು. 
ಆನಂದಜೀಯವರ ಸಂಗಡ ವರ್ಧಾದಿಂದ ಜಬಲ್‌ಪುರಕ್ಕೆ ಹೋಗಿ ಭೇಡಾ ಘಾಟ್‌ ಮತ್ತು ಅದರ 
ಸಮೀಪದ ಅರ್ವತ್ತನಾಲ್ಪು ಯೋಗಿನೀ ಮಂದಿರ ನೋಡಿದರು. 

ಜಬಲ್‌ಪುರದಿಂದ ಆನಂದಜೀ ವರ್ಧಾಕ್ಕೆ ವಾಪಸು ಬಂದರೆ ರಾಹುಲರು ಮುಂದುವರಿದು 
ಬುಂದೇಲ್‌ ಖಂಡದ ಕೋಂಚ್‌, ಮಹೇಶಪುರ ಮುಂತಾದ, ತಾನು ಹಿಂದೆ ಆರ್ಯ ಸಮಾಜದ 


ಸಮ್ಮೇಳನದ ಅಧ್ಯಕ್ಷರು 77 


ಪ್ರಚಾರಕನಾಗಿ ಕೆಲಸ ಮಾಡಿದ, ಊರುಗಳನ್ನೆಲ್ಲ ತಿರುಗಿ ಕಾನುರ ಹಾದು ಪ್ರಯಾಗಕ್ಲೆ ಬಂದು 
ತಲುಪಿದರು. I947ರ ಸಿಪ್ರೆಂಬರ್‌ನಲ್ಲಿ ಪ್ರಯಾಗದಿಂದ ಹೊರಟವರು, ದೇಶದ ಒಂದು ದೊಡ್ಡ 
ಭಾಗದ ಸುತ್ತು ಹೊಡೆದು ಇಡೀ ಒಂದು ತಿಂಗಳ ನಂತರ ಹೊರಟಲ್ಲಿಗೆ ವಾಪಸು ಬಂದು, 
ಮರುದಿನವೇ ಜೋರಾಗಿ ಬರವಣಿಗೆಯಲ್ಲಿ ತೊಡಗಿದರು. 

ಪ್ರಯಾಗದಲ್ಲಿ ಗಣಿತಜ್ಞ ಡಾ। ಬದರೀನಾಥ ಪ್ರಸಾದರ ಮನೆ, ರಾಹುಲರಿಗೆ ಸ್ಪಂತ 
- ಮನೆಯಂತೆಯೇ ಇತ್ತು. ಆದರೆ ಅಲ್ಲಿ ಬರುವವರು-ಹೋಗುವವರು ಹೆಚ್ಚು. ಆದುದರಿಂದ ಅವರು 
ದಾರಾಗಂಜ್‌ನಲ್ಲಿದ್ದ ರಾಯ್‌ ರಾಮಚರಣರ ಮನೆಗೆ ಹೊರಟು ಹೋದರು. ಅವರ 
ಬರವಣಿಗೆಯಲ್ಲಿ ನಾಗಾರ್ಜುನರೂ ಸಹಕರಿಸಿದರು. ಸದರುದ್ದೀನ್‌ ಐನೀ ಯ ತಾಜಿಕ 
ಕಾದಂಬರಿಗಳಾದ "ದಾಖುಂದಾ' ಮತ್ತು "ಗುಲಾಮಾನ್‌'ಗಳ ಉರ್ದು ಅನುವಾದವನ್ನು 
ರಾಹುಲರು ಲೆನಿನ್‌ಗ್ರಾಡಿನಲ್ಲಿದ್ದಾಗಲೇ ಮಾಡಿಯಾಗಿತ್ತು. ಈಗ ಪ್ರಯಾಗದಲ್ಲಿ ಹದಿಮೂರು 
ದಿನಗಳಲ್ಲಿ 'ದಾಖುಂದಾ'ದ ಹಿಂದೀ ಅನುವಾದ ಮಾಡಿ रु] ಕೊಟು ಬಿಟರು. ನಂತರ 
"ಸೋವಿಯತ್‌ ಭೂಮಿ'ಯ ಎರಡನೆಯ ಮುದ ಣಕ್ಸಾಗಿ ಮತೆ ಕೆಲ ಹೊಸ ಪ್ರಟಗಳನು ಜೋಡಿಸಿ 
ಒಂದೂವರೆ ಪಟ್ರು ಹಿಗ್ಗಿಸಿದರು. ಆ ಬಳಿಕ "ಸೋವಿಯತ್‌ -ಮಧ್ಯ ಏಶಿಯಾ" ಬರವಣಿಗೆ 
ಕೈಗೆತ್ತಿಕೊಂಡರು. ರಾಹುಲಜೀ ತನ್ನ ಜೊತೆ ಲಂಡನಿನಿಂದ ತಂದಿದ್ದ ಪುಟ್ಟ ಶಕ್ತಿಶಾಲಿ ರೇಡಿಯೋದಲ್ಲಿ 
ಪ್ರತಿ ಸಂಜೆ ಭಾರತ ಮತ್ತು ಪಾಕಿಸ್ತಾನೀ ವಾರ್ತೆಗಳನ್ನು ತಪ್ರದೆ ಕೇಳುತ್ತಿದ್ದರು. 

ಮಿತ್ರ ಸಾಹಿತಿಗಳೊಂದಿಗೆ ಭೇಟಿ-ಸಲ್ಲಾಪ ಕೂಡ ಸಾಗಿಯೇ ಇತ್ತು. ಪಂಡಿತ ಶ್ರೀ ನಾರಾಯಣ 
ಚತುರ್ವೇದಿಯವರ ನಿವಾಸವಿದ್ದುದು ದಾರಾಗಂಜ್‌ನಲ್ಲಿಯೇ. ಅದು ಸಾಹಿತಿಗಳ ಕೂಟ ಸೇರುವ 
ಒಂದು ಜಾಗ." '"ಸರಸ್ನತೀ"ಯ ಮಾಜಿ ಸಂಪಾದಕ ಪಂಡಿತ ದೇವೀದತ್ವ ಶುಕ್ಷ ಅವರನ್ನು ರಾಹುಲಜೀ 
ನೋಡಿ ಬರಲು ಹೋದರು. 927-28ರಲ್ಲಿ ಶ್ರೀಲಂಕಾದಿಂದ ರಾಹುಲರು ಕಳಿಸಿದ ಲೇಖನಗಳನ್ನು 
ಸ್ವಾಗತಿಸಿ "ಸರಸ್ವತೀ ಯಲ್ಲಿ ಪ್ರಕಟಿಸಿದವರು ದೇವೀದತ್ತ ಶುಕ್ಷರೇ. ಈಗ ಆವರಿಗೆ ಕಣ್ಣು 
ಕಾಣಿಸುತ್ತಿರಲಿಲ್ಲ. "ಜೀವನ ಪೂರ್ತಿ ಸಾಹಿತ್ಯ ಸೇವೆ ಮಾಡಿದವರು ಈಗ ಯಾವ ರೀತಿಯ ಜೀವನ 
ಕಳೆಯಬೇಕಾಗಿ ಬಂತು-ದುಖವಾಗುತ್ತ ಇತ್ತು. ನಮ್ಮಲ್ಲ ಸತ್ತವರಿಗೆ ಶ್ರಾದ್ದ ಮಾಡುವ ಕ್ರಮಿದೆ. 
ಬಹುಶಃ ಹೀಗಾಗಿಯೇ ಜೀವಂತ-ಶ್ರಾದ್ದ ಮಾಡಲು ನಮಗೆ ತಿಳಿದಿಲ್ಲ." 

ಸಮಯದಲ್ಲಿಯೇ ಮಹಾದೇವೀಯವರನ್ನು ಭೇಟಿ ಮಾಡಿದರು. ಪಂತ-ಪ್ರಸಾದ-ನಿರಾ 

ಲಾರ ನಂತರ ಆ ಪೀಳಿಗೆಯ ಸರ್ವೋಚ್ಮ ಕವಿಗಳಲ್ಲಿ ಮಹಾದೇವೀಯವರಿಗೆ ರಾಹುಲರ ८ & 05०९ 
ಪ್ರಥಮ ಸ್ಥಾನ. ಅವರ ಜೊತೆ ಮಾತುಕತೆಯಲ್ಲಿ ನಿರಾಲಾ ಅವರ ಪ್ರಸ್ತಾಪ ಸ್ವಾಭಾವಿಕವಾಗಿ ಬಂತು 
"ನಿರಾಲಾಜೀಯವರನು ಎಷು ಜನ ಹುಚನೆಂದು ತಿಳಿಯುತಿದ್ದರು, ನಾನು ಹಾಗೆ ತಿಳಿಯುವುದಿಲ್ಲ 
ನಾನವರನ್ನು ಜಾಗತ ಮತ್ತು ಸ್ಪಪ್ಪಾವಸ್ಥೆಯ ಭೇದವಳಿದ ಚೌರಾಸೀ ಸಿದ್ದರ ಶ್ರೇಣಿಯವರೆಂದು 
ತಿಳಿಯುವವನು. ಕವಿಯಾಗಿ ಮಾತ್ರವಲ್ಲ ಒಬ್ಬ ಮನುಷ್ಯನಾಗಿಯೂ ನಿರಾಲಾ ಸಾಟಿಯಿಲ್ಲದವರು." 

ಭಿಕ್ಷು ರಾಹುಲರು ಮೂರನೇ ಬಾರಿ ಟಿಬೇಟು ಸಂಚಾರ ಮುಗಿಸಿ ಭಾರತಕ್ಕೆ ಹಿಂದಿರುಗಿದ ಮೇಲೆ 
937ರ ಡಿಸೆಂಬರ್‌ನಲ್ಲಿ ಬಲಿಯಾ ಜಿಲ್ಲಾ ಸಾಹಿತ್ಯ ಸವ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತಾಡಿದ್ದರು. 
ಅ ತಿಂಗಳಿನಲ್ಲಿಯೇ ಪಾಟ್ಗಾಕ್ಕೆ ಹೋದಾಗ ७ ವರ್ಷದ ಹಿಂದೀ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ 


I]8 ರಾಹುಲ. ಸಾಂಕೃತ್ಯಾಯನ 


ಸ್ಥಾನಕ್ಕಾಗಿ ಅವರ ಹೆಸರು ಸೂಚಿಸಲ್ಪಟ್ಟಿದೆ ಎಂದು ಗೊತ್ತಾಗಿತ್ತು. ಅವರದಕ್ಕೆ ಬಿಹಾರದ ಮಿತ್ರರ ಬಳಿ 
ಒಪ್ಪಿಗೆ ಕೊಟ್ಟಿರಲಿಲ್ಲ. ಕಾರಣ ದೇಶದಿಂದ ಹೊರಗೆ ಸಂಚಾರ ಹೋಗುವುದಿತ್ತು. ಆದರೂ ಇತರ 
ಪ್ರಾಂತಗಳವರು ಅವರಿಗೆ ಮತ ನೀಡಿದ್ದರು. ರಾಹುಲರ ಎದುರು, ಸೇಠ್‌ ಜಮನಾಲಾಲ ಬಜಾಜ್‌, 
ಗಾಂಧೀಜಿಯವರ ಭಾರೀ ಸಮರ್ಥನೆಯಿದ್ದೂ ಅತೀವ ಕಷ್ಟದಿಂದ ಚುನಾಯಿತರಾಗಿದ್ದರು. 

ಈಗ I947ರ ಸಮ್ಮೇಳನದ ಅಧ್ಯಕ್ಷ ಸ್ಥಾನಕ್ಕಾಗಿ ಮತ್ತೆ ರಾಹುಲರ ಹೆಸರು ಪ್ರಸ್ತಾಪಕ್ಕೆ ಬಂತು. 
ರಾಹುಲರ ಮಿತ್ರರು ಈ ಸಲ ಆರಂಭದಲ್ಲಿ ಅವರಿಗಿದರ ಸುಳಿವನ್ನು ಕೊಡಲಿಲ್ಲ. ಅವರಿಗೆ ಅದು 
ಮೊದಲ ಸಲ ತಿಳಿದದ್ದೇ ನವೆಂಬರಿನಲ್ಲಿ, ಅಷ್ಟರಲ್ಲೇ ಎಂದರೆ ನವೆಂಬರ್‌ ಮೂರರಂದು, ಫಲಿತಾಂಶ 
ಸಹ ಪ್ರಕಟವಾಗಿ ಬಿಟ್ಟಿತು. ಸೇಠ್‌ ಗೋವಿಂದದಾಸರಿಗೆ ]45 ಮತ್ತು ರಾಹುಲಜೀಯವರಿಗೆ 80 
ಮತಗಳು ಸಿಕ್ಕದ್ದುವು. ಈ ಸಲದ ಸಮ್ಮೇಳನ ಮುಂಬಯಿಯಲ್ಲಿ ನಡೆಯಲಿತ್ತು. 

ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಅರ್ಥವೆಂದರೆ, ಅನೇಕ ಹೊಸ ಜವಾಬ್ದಾರಿಗಳ ನಿರ್ವಹಣೆ. 
ಇದಕ್ಕಾಗಿ ರಾಹುಲರು ತನ್ನ ಓದು-ಬರವಣಿಗೆಯ ಯೋಜನೆಯಲ್ಲಿ ಕೆಲ ಮಾರ್ಪಾಡುಗಳನ್ನು 
ಮಾಡಿಕೊಳ್ಳಬೇಕಾಯಿತು. ಅವರ ಆರೋಗ್ಯ ಚೆನ್ನಾಗಿದ್ದರೂ ಹೊಟ್ಟಿ ಮುರಿದು ಬರುವ ನೋವಿನ 
ಉಪದ್ರವವೊಂದು ಅವರನ್ನು ಪದೇ ಪದೇ ಕಾಡುತ್ತಿತ್ತು. ]947ರ ಡಿಸೆಂಬರ್‌ ಮಧ್ಯದಲ್ಲಿ ಒಮ್ಮೆ ಆ 
ಹೊಟ್ಟೆನೋವು ಕಾಣಿಸಿಕೊಂಡು ಇದು ಡಯಬಿಟಿಸ್‌ನ ಸೂಚನೆಯೆಂದು ಆಮೇಲೆ ಸ್ಪಷ್ಟವಾಯಿತು 

ರಾಹುಲರು ಅಧ್ಯಕ್ಷ ಭಾಷಣವನ್ನು ತಯಾರು ಮಾಡಿದರು. I947ರ ಡಿಸೆಂಬರ್‌ 24ರಂದು 
ಪ್ರಯಾಗದಿಂದ ಮುಂಬಯಿಗೆ ಹೊರಟರು. ಜೊತೆಗೆ ಅನೇಕ ಮಿತ್ರರು ಮತ್ತು ನಾಗಾರ್ಜುನ ಎರಡು 
ದಿನಗಳ ಬಳಿಕ ಮುಂಬಯಿ ತಲುಪಿದರು. ಅಲ್ಲಿ ಅವರಿಗೆ ತಂಗಲು ಮಲಬಾರ್‌ ಹಿಲ್‌ನಲ್ಲಿದ್ದ ಸೇಠ್‌ 
ಘನಶ್ಯಾಮದಾಸ ಫೋದ್ದಾರರ ನಿವಾಸದಲ್ಲಿ ವ್ಯವಸ್ಥೆಯಾಗಿತ್ತು. ಅದೇ ದಿನ ಆನಂದಜೀ ಕೂಡ ಅಲ್ಲಿಗೆ 
ಬಂದರು. ಸ್ವಾತಂತ್ರೋತ್ತರದ ಪ್ರಥಮ ಸಮ್ಮೇಳನವಿದು. ಆದುದರಿಂದ ಪ್ರತಿನಿಧಿಗಳ ಸಂಖ್ಯೆ 
ಹಿಂದಿನದಕ್ಕಿಂತ ಅಧಿಕವಿತ್ತು. 

ರಾಹುಲರು ಕಮ್ಯುನಿಸ್ಟ್‌ ಪಾರ್ಟಿಯ ಸದಸ್ಯರಪ್ಟೆ. ಅಧಿವೇಶನ ಆರಂಭಗೊಳ್ಳುವ ಮುಂಚೆ 
ಮುಂಬಯಿಯಲ್ಲಿದ್ದ ಪಾರ್ಟಿಯ ಕೇಂದ್ರೀಯ ಕಛೇರಿಗೆ ಹೋದರು. ಅಲ್ಲಿನ ಮಿತ್ರರು ಅವರ ಅಧ್ಯಕ್ಷ 
ಭಾಷಣದ ಪ್ರಕಟಿತ ಪ್ರತಿಗಳನ್ನು ಓದಿದ್ದರು. ಅದರಲ್ಲಿ ಹಿಂದೀ-ಉರ್ದು ವಿಚಾರವಾಗಿ "१०३० 
ಅನ್ನು ಭಾರತೀಯವಾಗಿಸಬೇಕು" ಎಂಬ ಉಪಶೀರ್ಷಿಕೆಯಡಿಯಲ್ಲಿ ಅವರು ಹೇಳಿದ ಮಾತುಗಳಲ್ಲಿ 
ಆ ಮಿತ್ರರಿಗೆ ಸಹಪಮತವಿರಲಿಲ್ಲ. ಆ ಅಂಶಗಳನ್ನು ಭಾಷಣದಿಂದ ತೆಗೆದು ಹಾಕಬೇಕೆಂಬ ಅಪೇಕ್ಷೆ 
ಅವರದು. ಆದರೆ. ಒಮ್ಮೆ ಭಾಷಣ ಅಚ್ಚಾದ ಬಳಿಕ ಬೇಕೆಂದರೂ ಹಾಗೆ ತೆಗೆದು ಹಾಕಲು 
ರಾಹುಲರಿಗೆ ಸಾಧ್ಯವಿರಲಿಲ್ಲ. 

ಡಿಸೆಂಬರ್‌ 28ರಂದು ಸಮ್ಮೇಳನ ಆರಂಭವಾಯಿತು. ಪಂಡಿತ ಗೋವಿಂದ ವಲ್ಲಭಪಂತ್‌ ಅವರ 
ಉದ್ರಾಟನಾ ಭಾಷಣವಾದ ಬಳಿಕ ಶ್ರೀ ವಿಯೋಗೀ ಹರಿ, ಶ್ರೀ ಮಾಖನಲಾಲ ಚತುರ್ವೇದೀ ಮತ್ತು 
ಶ್ರೀ ಕನ್ನೈಯಾಲಾಲ ಮುನ್ವಿಯವರು ರಾಹುಲಜೀಯವರ ಹೆಸರನ್ನು ಔಪಚಾರಿಕವಾಗಿ ಅಧ್ಯಕ್ಷ 
ಸ್ಥಾನಕ್ಕೆ ಸೂಚಿಸಿದರು. ಭಾಷಣಕ್ಕೆ ಮುನ್ನ ಡಾ। ಅಧಿಕಾರಿ ಹಿಂದಿ-ಉರ್ದು ಸಂಬಂಧ ರಾಹುಲರ 
ವಿಚಾರಗಳು ಪಾರ್ಟಿಯ ವಿಚಾರಗಳಲ್ಲ ಎಂಬುದಾಗಿ ಅವರು ಸ್ಪಷ್ಟಪಡಿಸಬೇಕು ಎಂದು ಪುನಃ 


ಸಮ್ಮೇಳನದ ಅಧ್ಯಕ್ಷರು I9 


ಬರೆದಿದ್ದರು. ರಾಹುಲಜೀ ಅದೇ ದಿನ ಡಾ। ಅಧಿಕಾರಿಯವರಿಗೆ ತಾವು ಪಾರ್ಟಿ ನೀತಿಯ ಪರ 
ನಿಲ್ಲದಿರುವ ಕಾರಣ ತಾವನ್ನು ಪಾರ್ಟಿಯಲ್ಲಿರಲು ಯೋಗ್ಯನಲ್ಲ ಎಂದು ತಿಳಿಯುತ್ತೇನೆ ಎಂದು 
ಬರೆದರು. ಹೀಗೆ ರಾಹುಲಜೀಯವರ ಕಮ್ಯುನಿಸ್ಟ್‌ ಪಾರ್ಟಿ ಜೊತೆಗಿನ ಸಂಬಂಧ ವಿಚ್ಛೇದಗೊಂಡಿತು 
ಮುಂಬಯಿಯಲ್ಲಿ ನಡೆದ ಹಿಂದೀ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದಿಂದ ರಾಹುಲರು ನೀಡಿದ 
ಭಾಷಣ ಮುಂದೆ "ಹಮಾರಾ ಸಾಹಿತ್ಯ" ಎಂಬ ಶೀರ್ಷಿಕೆಯಲ್ಲಿ ಅವರ "ಸಾಹಿತ್ಯ 
ನಿಬಂಧಾವಲಿ'ಯಲ್ಲಿ ಸೇರಿದೆ. ಭಾಷಣದ ಆರಂಭದ ಸಾಲುಗಳು ಹೀಗಿವೆ; "ಹಿಂದಿಯ ಈ 
ಸರ್ವೋಚ್ಛ ಸಮ್ಮೇಳನಕ್ಕೆ ಆಧ್ಯಕ್ಷನನ್ನಾಗಿಸಿ ನೀವು ನನ್ನನ್ನು ಸ್ವಾಗತಿಸಿದ್ದೀರಿ. ಇದಕ್ಕಾಗಿ ಹಾರ್ದಿಕ | 
ಧನ್ಯವಾದ. ಒಬ್ಬ ಬೌದ್ದ ಹಾಗೂ ಎಡಪಂಧೀಯ ವಿಚಾರದ ವ್ಯಕ್ತಿಗೆ ಈ ಗೌರವವನ್ನು ನೀಡಿ ಹಿಂದೀ 
ಜಗತ್ತಿನಲ್ಲಿ ಸಂಕುಚಿತ ಭಾವನೆಗೆ ಎಡೆ ಇಲ್ಲವೆಂಬುದನ್ನು ಸಿದ್ದಪಡಿಸಿ ಬಟ್ಟಿರಿ. ಈ ಬಗ್ಗೆ ಬರೆಯುತ್ತಾ 
ರಾಹುಲರು "ನನ್ನ ಭಾಷಣ ಉದ್ದವಾಗಿತ್ತು. ಆದರೆ ಅದರ ಕೆಲವಂಶಗಳನ್ನು ಮಾತ್ರ ಓದಿ ಮೂವತ್ತು 
ನಿಮಿಷಗಳಲ್ಲಿ ಮುಗಿಸಿಬಿಟ್ಟೆ"-ಎನ್ನುತ್ತಾರೆ. ಪಾರ್ಟಿಯಿಂದ ಬೇರ್ಪಡುವಂತೆ ಮಾಡಿದ ಭಾಷಣದ ಆ 
ಅಂಶಗಳನ್ನು ಅವರು ಆ ಮೂವತ್ತು ನಿಮಿಷಗಳಲ್ಲಿ ಓದಿದರೋ ಇಲ್ಲವೋ ಅಧಿವೇಶನದಲ್ಲಿ 
ಉಪಸ್ಥಿತರಿದ್ದ ಶ್ರೋತ್ಸಗಳಿಗೇ ಹೇಳಲು ಸಾಧ್ಯ. ವಿವಾದಾಸ್ತ್ರದ ಅಂಶದ ಎರಡು 
ಮಾದರಿಗಳಿವು-'ಣಇಡೀ ಸಂಘದ ರಾಷ್ಟ್ರಭಾಷೆ ಮತ್ತು ರಾಷ್ಟ್ರಲಿಪಿ ಹಿಂದಿಯೇ ಆಗಬೇಕು. ಉರ್ದು 
ಭಾಷೆ ಮತ್ತು ಲಿಪಿಗೆ ಅಲ್ಲಿ ಯಾವ ಸ್ಥಾನವೂ ಇಲ್ಲ." 

"ಇಸ್ಲಾಮನ್ನು ಭಾರತೀಯಗೊಳಿಸಬೇಕು. ಭಾರತೀಯತೆಯ ವಿರುದ್ಧ ಅದರ ವಿದ್ವೇಷ 
ಶತಮಾನಗಳಿಂದ ನಡೆದು ಬಂದಿದೆ ಹೌದು, ಆದರೆ ನವೀನ ಭಾರತದಲ್ಲಿ ಯಾವುದೇ ಧರ್ಮ 
ಭಾರತೀಯತೆಯನ್ನು ಪೂರ್ಣ ಸ್ನೀಕರಿಸಿದ ಹೊರತು ಅರ್ಥಪೂರ್ಣವಾಗಲಾರದು. ಬೌದ್ದ, ಕೈಸ್ತ, 
ಪಾರಸೀಯರಿಗೆ ಭಾರತೀಯತೆಯ ಕುರಿತು ವಿರೋಧವಿಲ್ಲದಿರುವಾಗ ಇಸ್ಲಾಂಗೆ ಮಾತ್ರ ಯಾಕಿದೆ ? 
ಆದು ಹಿಂದೂಸ್ಥಾನದ ಸಭ್ಯತೆ, ಸಾಹಿತ್ಯ, ಇತಿಹಾಸ, ವೇಷಭೂಷಣ ಮನೋಭಾವ ಎಲ್ಲದರ ಜೊತೆ 
ಹೂಂದಿಕೊಳ್ಳಲಿ-ತುರ್ಕಿ, ಇರಾನ್‌ ಮತ್ತು ಸೋವಿಯತ್‌ -ಮಧ್ಯ ಏಶಿಯಾದ ಪ್ರಜಾತಂತ್ರಗಳಲ್ಲಿ 
ಅದು ಹೊಂದಿಕೊಂಡಿರುವ ಹಾಗೆ. ಇಸ್ಲಾಂನ ಆತ್ಮರಕ್ಷಣೆಗೆ ಕೂಡ ಇದು ಅವಶ್ಯಕ". 

ಮೇಲಿನ ಎರಡನೇ ಅಂಶದಲ್ಲಿ ರಾಹುಲರು ಹೇಳಿದ ಮಾತು ನಿಜವಾಗಿಯೂ ಒಬ್ಬ 
ಸಂಪ್ರದಾಯವಾದಿಗೆ ಕಹಿವಿಷದಂತೆನಿಸಬಲ್ಲುದು. ಆದರೆ ತನ್ನದೇ ಬ್ರಾಹ್ಮಣ ಧರ್ಮೀಯರಿಗೆ ಮತ್ತು 
ಹಿಂದುತ್ತವಾದಿಗಳಿಗೆ ಇದಕ್ಕಿಂತಲೂ ಸಾವಿರದಷ್ಟು ಅಧಿಕ ಕಾರ್ಕೊೋಟಕ ಮಾತುಗಳನ್ನು ಅವರು 
ಅನೇಕ ಸಲ ಹೇಳಿರುವುದನ್ನು ನಾವು ಏಕೆ ಮರೆಯುತ್ತೇವೆ ? ಅವರು ಭಾಷಣದಲ್ಲಿ ಯಾವ 
ಭಾರತೀಯತೆಯ ಪ್ರಸ್ತಾಪ ಮಾಡಿದ್ದರೋ ಅದು ಹಿಂದುತ್ವವಾದಿಗಳ ಭಾರತೀಯತೆ ಅಲ್ಲ. 

ಡಿಸೆಂಬರ್‌ 3ರಂದು ಅಧಿವೇಶನ ಮುಗಿಯಿತು. ಜೊತೆಗೇ 947ನೇ ಇಸವಿ ಕೂಡಾ. 
ವರ್ಷಾಂತ್ಯದಲ್ಲಿ ರಾಹುಲರೇ ತನ್ನ ಓದು-ಬರಹದ ಒಂದು ಲೆಕ್ಕವನ್ನೂ ಪ್ರಾಯಃ, ಬರೆದಿಡುತ್ತಿದ್ದರು | 
ಭಾರತಕ್ಕೆ ಹಿಂದಿರುಗಿ ಸುಮಾರು ನಾಲ್ಕು ತಿಂಗಳುಗಳೇ ಆಗಿದ್ದುವು. ಅಂದಾಜು ಒಂದೂವರೆ ತಿಂಗಳು 
ದೇಶದರ್ಶನದಲ್ಲಿ ಕಳೆದು ಹೋಗಿತ್ತು. "ಮೂರು ತಿಂಗಳಲ್ಲಿ ಕೆಲ ಲೇಖನಗಳನ್ನೂ ಮತ್ತು ಮೂರು 
ಪುಸ್ತಕಗಳನ್ನು ಬರೆದಿದ್ದರು. "ದಾಖುಂದಾ", "ಸೋವಿಯತ್‌ ಭೂಮಿ", (ಎರಡನೆಯ ಆವೃತ್ತಿ) ಮತ್ತು 
"ಸೋವಿಯತ್‌ ಮಧ್ಯ ಏಶಿಯಾ”. 


]20 ರಾಹುಲ ಸಾಂಕೃತ್ಯಾಯನ 


ಮುಂಬಯಿಯಲ್ಲಿದ್ದಾಗ ತಮ್ಮ ಜೀವನ ಇನ್ನು ಮಧುಮೇಹ ಕಾಹಿಲೆಯ ನಂಟಿನೊಂದಿಗೇ 
ಸವೆಯಬೆಕೆನ್ನುವುರೂ ದೃಢವಾಯಿತು. ಆಗ ಅವರಿಗೆ 54 ವರ್ಷ ವಯಸ್ಸು. 

ರಾಹುಲರು ಸಮ್ಮೇಳನದಲ್ಲಿ ಸ್ವತಃ ಪಾರಿಭಾಷಿಕ ಶಬ್ದ ನಿರ್ಮಾಣದ ಕುರಿತು ಪ್ರಸ್ತಾಪ ಎತ್ತಿದ್ದರು. 
ರಾಜರ್ಷಿ ಪುರುಷೋತ್ತಮದಾಸ ಟಂಡನ್‌ "ಆ ಜವಾಬ್ದಾರಿಯನ್ನು ರಾಹುಲಜೀಯವರಿಗೇ 
ಒಪ್ಪಿಸಿದರೆ, ಅದನ್ನು ಸ್ವೀಕರಿಸಿದರು. ಮುಂಬಯಿಯಿಂದ ನಾಗಾರ್ಬ್ಜುನರ ಜೊತೆ ಹೊರಟು 
ರಾಯಪುಶ ತಲುಪಿ ಅಲ್ಲಿ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮದಲ್ಲ ಭಾಗವಹಿಸಿ 948ರ ಜನವರಿ 
6ರಂದು ಪ್ರಯಾಗಕ್ತಿ ವಾಪಸು ಬಂದರು. ಸಮ್ಮೇಳನದ ಅಧ್ಯಕ್ಷನಾಗಿ ಈಗ ರಾಹುಲಜೀ ದೇಶವಿಡೀ 
ಸಾಹಿತ್ಯ -ಸಂಚಾರ ಮಾಡಬೇಕು. ಪಾರಿಭಾಷಿಕ ಶಬ್ದಕೋಶ ನಿರ್ಮಾಣ ಕಾರ್ಯ ಆರಂಭಿಸಬೇಕು. 
ಜೊತೆಗೆ ಸ್ವಂತ ಬರವಣಿಗೆಯೂ ಸಾಗಬೇಕು. 


ಪಾರಿಭಾಷಿಕ ಶಬ್ದ ನಿರ್ಮಾಣ ಕಾರ್ಯ 


948ನೆಯ ಇಸವಿಯ ಆರಂಭ. ಸಮ್ಮೇಳನದ ಅಧ್ಯಕ್ಷರಾದ ಪ್ರಯುಕ್ತ ರಾಹುಲರು ಇನ್ನು ಮುಂದೆ 
ಕನಿಷ್ಠ ಒಂದು ವರ್ಷವಾದರೂ ಹಿಂದೀ ಭಾಷೆಯ ಕೆಲಸಕ್ಕೆ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಮಹತ್ವ ಕೊಡಬೇಕು. 
ಸಾಹಿತ್ಯಿಕ ಪ್ರವಾಸ, ಪಾರಿಭಾಷಿಕ ಶಬ್ದ ನಿರ್ಮಾಣ ಕಾರ್ಯದ ಹೊಣೆ, ಇಷ್ಟಲ್ಲದೆ ಬೇಸಗೆಯಲ್ಲಿ 
ಹಿಮಾಲಯದ ಯಾವುದಾದರೂ ಹೊಸ ಪ್ರದೇಶಕ್ಕೆ ಎಂದಿನಂತೆ ಸಂಚಾರ ಹೋಗಿ ಬರಬೇಕೆಂತಲೂ 
ಯೋಚನೆ ಇತ್ತು. ಜೊತೆಯಲ್ಲಿ ತಮ್ಮ ಬರವಣಿಗೆಯೂ ಸಾಗಬೇಕು, ಸಂಪಾದನೆಯೂ ಆಗಬೇಕು. 

ರಾಹುಲರು ಸಮ್ಮೇಳನದ ಅಧ್ಯಕ್ಷರಾಗಿರದಿದ್ದರೆ, ಅವರ-ಕಮ್ಯೂನಿಸ್ಟ್‌ ಪಾರ್ಟಿಯ ಸಂಬಂಧ 
ಕಡಿದು ಹೋಗಿರದಿದ್ದರೆ-ಊಹಿಸಿಕೊಳ್ಳಿ. ಆಗ ಪ್ರಾಯಶಃ ಅವರು ತಮ್ಮ ಬರವಣಿಗೆಯನ್ನು 
ನಡೆಸಿಕೊಳ್ಳುತ್ತಲೇ ರಾಜಕೀಯದಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರೇನೋ . ಪಾರ್ಟಿಯಿಂದ 
ಆಗಲುವುದು ರಾಹುಲರಿಗೇನೂ ಸುಖದ ಸಂಗತಿಯಾಗಿರಲಿಲ್ಲ. ರಾಜಕೀಯ ಕಾರ್ಯದಲ್ಲಿ ಅವರ 
ಆತಿ ಬರವಣಿಗೆ ಮೇಲಿನ ಪ್ರೀತಿಗಿಂತ ಏನೂ ಕಡಿಮೆಯಿರಲಿಲ್ಲ. 

ಎರಡು ವರ್ಷಗಳ ಬಳಿಕ ಮತ್ತೆ ಲೆನಿನ್‌ ಗ್ರಾಡಿಗೆ ಮರಳುವುದೆಂದು ಅವರು ನೆನೆಸಿದ್ದರು. ಆದರೆ 
ಅದು ಸಧ್ಯಕ್ಕದು ಸಂಭಾವ್ಯವಲ್ಲ. ಅಲ್ಲದೇ ಈ ಎರಡು ವರ್ಷಗಳ ಒಳಗೇನೇ ಅವರು ಭಾರತದಲ್ಲಿ 
ಒಂದು ಹೊಸ ಸಂಸಾರ ಹೂಡಲಿದ್ದಾರೆ. ತಾತ್ರ್ತರ್ಯವೆಂದರೆ ಲೆನಿನ್‌ ಗ್ರಾಡಿನಿಂದ ಹಿಂದಿರುಗಿ, 
ಸಮ್ಮೇಳನದ ಅಧ್ಯಕ್ತರಾಗಿರುವುದರಿಂದ ಭಾರತದ ಹೊಸ ಪರಿಸ್ಥಿತಿಗಳು ರಾಹುಲರ ಬದುಕಿಗೊಂದು 
ಹೊಸ ತಿರುವು ಕೊಡುತ್ತವೆ. 

ಹಚ್ಚುತ್ತಿರುವ ವಯಸ್ಸು, ಸಂಗಾತಿಯಾಗಿರುವ ಮಧಮೇಹ ಕಾಯಿಲೆ ಹಾಗೂ ಬದಲಾದ 
ಸ್ಥಿತಿಗತಿಗಳು ಅವರ ವಚಾರಶ್ರಲಿಯ ಮೇಲೆಯೂ ಒಂದು ಮಿತಿಯವರೆಗೆ ಪ್ರಭಾವ ಬೀರಿದರೆ 
ಅದರಲ್ಲಿ ಆಶ್ಚರ್ಯದ ಮಾತಿಲ್ಲ. ಮುಂಬಯಿ ಸಮ್ಮೇಳನದಿಂದ ಪ್ರಯಾಗಕ್ಕೆ ಹಿಂದಿರುಗಿದ ಮೂರು 
ನಾಲ್ದು ದಿನಗಳ ಮೇಲೆ ಅವರು ಬರೆಯುತ್ತಾರೆ. "ಆತ್ಮಾವಲೋಕನ ಮಾಡಿಕೊಂಡಾಗ ಸಣ್ಣಪುಟ್ಟ 
ವಿಚಾರಗಳಿಗೆಲ್ಲ ಮನಸ್ಸು ಖನ್ನಗೊಳ್ಳುವುದು ಗೋಚರವಾಯಿತು." ಸಾಲದೆಂಬಂತೆ ಎಲ್ಲಕಂಡರೂ 
ಸಮಾನ ಆದರ್ಶ ಮತ್ತು ಆದರ್ಶವಾದಿಗಳ ಮೇಲೆ ಆಗುತ್ತಿರುವ ಪ್ರಹಾರ ಹಾಗೂ 
ಭೀತವಾತಾವರಣ ಸೃಷ್ಟಿಯ ಬಗ್ಗೆ ಮನಸ್ಸಿಗೆ ಚಿಂತಾಕುಲವಾಗುತ್ತಿತ್ತು. ಯಾವ ವಿಷಯದಲ್ಲೇ 
ಆಗಿರಲಿ, ಸಾಮಾಜಿಕ ಶೋಷಣೆಯೋ, ರೂಢಿಯೋ ಯಾವುದೇ ವಿಚಾರಗಳಲ್ಲಿ, ಸಲ್ಲದ ಕೆಲಸ 
ಅಥವಾ ಯೋಚನೆಗಳನ್ನು ಕಂಡರೆ ಛಿದ್ರಗೊಳ್ಳುತ್ತಿದ್ದೆ. 

ರಾಹುಲರಿಗೆ ಊರೂರುಗಳಿಂದ ಆಮಂತ್ರಣ ಬರುತ್ತಿತ್ತು. ಅವರೀಗ ಸಾಹಿತ್ಯ ಪ್ರವಾಸದ ಮೇಲೆ, 
ಸಂಚಾರೀ ಸಾಧು ಆಥವಾ ಬೌಧ್ದ ಭಿಕ್ಷುವಿನ ರೂಪದಲ್ಲಿ ತಿರುಗಿದ ಸ್ಥಳಗಳಿಗೆಲ್ಲ ಸಮ್ಮೇಳನ 


I22 ರಾಹುಲ ಸಾಂಕೃತ್ಯಾಯನ 


ಅಧ್ಯಕ್ಷರಾಗಿ ಸಂಚರಿಸಿ ಬರಬೇಕು. ಪ್ರಪ್ರಥಮವಾಗಿ ಇಂದೋರ್‌ನಲ್ಲಿ ಏರ್ಪಾಟಾಗಿದ್ದ ಸಾಹಿತ್ಯ 
ಪರಿಷತ್‌ನ ಅಧಿವೇಶನದಲ್ಲಿ ಭಾಗವಹಿಸಲು ತೆರಳಬೇಕಿತ್ತು. ನಾಗಾರ್ಜುನರು ಬಿಹಾರಕ್ಕೆ ಹೊರಟು 
ಹೋಗಿದ್ದವು. ಸಾಹಿತ್ಯಾಚಾರ್ಯ ಬಲಭದ್ರ ಠಾಕುರ್‌ ಅವರನ್ನು ಜೊತೆ ಮಾಡಿಕೊಂಡು I948ರ 
ಜನವರಿ 5ರಂದು ರಾಹುಲಜೀ ಇಂದೋರ್‌ ಮತ್ತು ಆ ಕಡೆಯ ಊರುಗಳಿಗೆಲ್ಲ ಹದಿನೈದು ದಿನಗಳ 
ಕಾಲ ಪ್ರವಾಸಕ್ಕಾಗಿ ಪ್ರಯಾಗದಿಂದ ಹೂರಟರು. 

ಇಂದೋರಿನ ಈ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಪಂಡಿತ ಮಾಖನಲಾಲ ತ್ರಿವೇದೀಯವರೂ 
ಉಪಸ್ಥಿತರಿದ್ದರು. ಎಲ್ಲಿಗೇ ಹೋಗಲಿ ಆಸುಪಾಸಿನ ಐತಿಹಾಸಿಕ ಪುರಾತನ ಸ್ಮಾರಕಗಳನ್ನು ನೋಡುವ 
ಅವಕಾಶ ಸಿಕೈತು ಎಂದರೆ, ನೋಡುವುದು ಅದು ಎಷ್ಟನೇ ಸಲವೇ ಬೇಕಾದರೆ ಆಗಿರಲಿ, ಆವರು 
ತಪ್ಪಿಸಿಕೊಲ್ಳುತ್ತಿರಲಿಲ್ಲ. ಇಂದೋರ್‌ನಿಂದ ಮಾಹಿಷ್ಮತಿಗೆ ಹೋದರು, ಅಲ್ಲಿನ ದುರ್ಗ ನೋಡಿ 
ಮರುದಿನ ನರ್ಮದಾದಲ್ಲಿ ನೌಕಾಯಾತ್ರೆ, ಸಹಸ್ರ ಧಾರೆಯ ರಮಣೀಯ ದರ್ಶನ. ಇಂದೋರರಿಗೆ 
ಮರಳಿದವರು ಮಧ್ಯಾಹ್ನ ಉಜ್ಜೈನಿ . ಈಗವರಿಗೆ ಸಹಜವಾಗಿ ಮೋಟರ್‌ ಕಾರಿನ ಸೌಲಭ್ಯ ದೊರಕಿತ್ತು. 

"ಅಲ್ಲಿ ಬಾಣಿ-ವರ್ಣಿತ ಮಹಾಕಾಲನ ಮೇಲಿರುವಷ್ರು ಭಕ್ತಿಭಾವದಿಂದಲ್ಲವಾದರೂ, ಮಹಾ 
ಕಾಲನ ದರ್ಶನ ಮಾಡಿದೆ" ಉಜ್ಟೈನಿಯಲ್ಲ ಸಾರ್ವಜನಿಕ ಭಾಷಣವೂ ಆಯಿತು. 

ಮತ್ತೆ ಇಂದೋರಿಗೆ ಮರಳಿ ರತ್ತಾಂ, ಚಿತ್ತೂರುಗಢ ಮತ್ತು ಉದಯವಪುರಗಳಿಗೆ ಹೋದರು. 
ಹೋದಲ್ಲೆಲ್ಲ ಸಮಾರಂಭ ಭಾಷಣಗಳು; ಜೊತೆಗೆ ಐತಿಹಾಸಿಕ ಸ್ಥಳ ದರ್ಶನವೂ. ಉದಯಪುರದ 
ಹತ್ತಿರದ ಏಕಲಿಂಗ ಮತ್ತು ನಾಗಹೃದ ಊರುಗಳಲ್ಲಿ ಕೆಲ ಸ್ಮಾರಕಗಳನ್ನು ನೋಡಿದರು. 
ಉದಯಪುರದಿಂದ ಜೋಧವಪುರಕ್ಕೆ. ಅಲ್ಲಿ ಸ್ತಾಗತ-ಸಂಭ್ರಮದ ಆನೇಕ ಕಾರ್ಯಕ್ರಮಗಳು. ७६००८ 


ನ ಲ ವ 
ಆಗ್ರಾದಲ್ಲಿ ಮೂರು ದಿನ. ಈಗ ಪ್ರಾಯಶ ಅವರ ವಾಸದ ವ್ಯವಸ್ಥಿಯನ್ನೆಲ್ಲ ವಿದ್ಯಾಪ್ರೆ "ಮಿ 
ಸೇಶರುಗಳ ಮನೆಗಳಲ್ಲಿಯೇ ಮಾಡುತ್ತಿದ್ದರು. ದಯಾಲಬಾಗ್‌, ಸಿಕಂದರಾ, ಫತೇಪುರ ಸಿಕ್ರಿ 
ಮುಂತಾದ ಸ್ಥಳಗಳನ್ನು ನೋಡಿಕೊಂಡು ರಾಂಗೇಯ ರಾಘವರಲ್ಲಿ ಎರ್ಪಾಟಾದ ಒಂದು ಸಾಹಿತ 
ಗೋಷ್ಠಿಯಲ್ಲಿಯೂ ಭಾಗವಹಿಸಿದರು. 

ಮುಂದಿನ ಕ್ಯಾಂಪ್‌ ಮಧುರಾ. ಅದು ಜವರಿ 30. ಮಥುರೆಯಲ್ಲಿನ ಅಮೂಲ್ಯ ಪಾ 
ವಸ್ಸುಗಳಿಂದ ತುಂಬಿದ ಸಂಗ್ರಹಾಲಯಕ್ಕೆ ರಾಹುಲರು ಭೇಟಿ ನೀಡದಿರುವಂತೆಯೇ 
ವೃಂದಾವನಕ್ಷೆ ಹೋಗಿ ಅಲ್ಲನ ಗುರುಕುಲವನ್ನೂ ನೋಡಿದರು. ಮತ್ತೆ ಮಧ್ಯಾಹ್ನ ಮಧುರಾದ ಕೆಲ 
ದಿಣ್ಣೆ ಪ್ರದೇಶಗಳನ್ನು ನೋಡಿದರು. ಆದೇ ಸಂಜೆ ಒಂದೆಡೆ ಭಾಷಣ ನೀಡಲು ಹೋಗುತ್ತಿದ್ದಾಗ 
ರಸ್ಸೆಯಲ್ಲಿ ಜನ ಗುಂಪು ಸೇರಿ ರೇಡಿಯೋ ಕೇಳುತ್ತಿರುವುದನ್ನು ನೋಡಿದರು: "ಗಾಂಧೀಜಿಯನ್ನು 
ಯಾರೋ ಒಬ್ಬ ಹಿಂದೂ ಪಾತಕಿ ಇವತ್ತು ದೆಹಲಿಯಲ್ಲಿ ಕೊಲೆ ಮಾಡಿದ." 

ಗಾಂಧೀಜಿಯ ರಾಜಕೀಯ ವಿಚಾರದಲ್ಲಿ ಸ್ಪಷ್ಟ ಮತ ಭೇದವಿರುವ ರಾಹುಲರು ದುಃಖಸುತ್ತಾರೆ. 
"ನಂಬುವ ಮಾತಾಗಿತ್ತೇ ಇದು ? ಗಾಂಧೀಜಿ ಅಜಾತ ಶತ್ರುವಾಗಿದ್ದರು. ಯಾರಿಗೂ ಕೆಟ್ಟದನ್ನು 
ಬಯಸದವರು. ಬುದ್ದನ ನಂತರ ಭಾರತದಲ್ಲಿ ಇಂತಹ ಒಬ್ಬ ಮಹಾನ್‌ ವ್ಯಕ್ತಿ ಜನಿಸಿದ್ದಾನೆಯೇ ?" 

ಸಂಜೆ ರಾಹುಲರು ಭಾಷಣ ನೀಡಬೇಕಾಗಿದ್ದ ಸಭೆ ಶೋಕಸಭೆಯಾಗಿ ಮಾರ್ಪಟ್ರಿತು. ಮರುದಿನ 
ರ್ರೈಲಿನಲ್ಲ ವಿಪರೀತ ನೂಕುನುಗ್ಗಲು. ರಾಹುಲರು ಮತ್ತು ಠಾಕುರ್‌ ಮೊಶಾಯ್‌ ಭಾರೀ ಕಷ್ಟದಿಂದ 


ಪಾರಿಭಾಷಿಕ 22 ನಿರ್ಮಾಣ ಕಾರ್ಯ I23 


ಅಂತೂ ಪ್ರಯಾಗ ತಲುಪಿಕೊಂಡರು. ಟಪ್ಪಾಲು ರಾಶಿ ಬಿದ್ದಿತ್ತು. ರಾಹುಲರು ಲಕ್ಷೋದ 
'ನವಜೀವನೆ'ದ ಸಂಪಾದಕರಾಗಬೇಕೆಂಬ ಒತ್ತಾಯಕ್ಕೆ "ನಾನದನ್ನು ಒಪ್ಪಿಕೊಳ್ಳಲು ಸಿದ್ದನಿಲ್ಲ' ಎಂದು 
ಬರೆದರು. 

ಫೆಬ್ರವರಿ ತಿಂಗಳು. ಪ್ರಯಾಗದಲ್ಲಿ ಮಾಘ ಮೇಳ ನಡೆಯುವ ದಿನಗಳವು. ರಾಹುಲರು ಮೇಳಕ್ಕೆ 
ಹೋಗಲುಉತ್ಸುಕರಾಗಿದ್ದರು. ಸಂಚಾರೀ ಸಾಧುಗಳಲ್ಲಿಯಾರಾದರೂ ಹಳೆಯ ಗುರುತಿನ ಸಾಧುಗಳು 
ಸಿಕ್ಕಿಯಾರು ಎಂಬ ಆಸೆಯಿಂದ ಎರಡು ಬಾರಿ ಮೇಳ ನೋಡಲು ಹೋದರು. ಒಬ್ಬ ಮುದುಕಿ ತನ್ನ 
ಜೊತೆಯವರಿಂದ ತಪ್ಪಿಸಿಕೊಂಡು ಬೇರೆಯಾಗಿದ್ದಳು. ಆಕೆಗೆ ತನ್ನ ಜಿಲ್ಲೆಯದಲ್ಲ, ಹಳ್ಳಿಯ ಹೆಸರು 
ಮಾತ್ರ ಗೊತ್ತು. ಅವಳಾಡುತ್ತಿದ್ದ ಆಡು ಭಾಷೆಯಿಂದ ಆಕೆ ಗೋರಖಪುರದವಳೆಂದು ಗುರುತಿಸಿದ 
ರಾಹುಲಜೀ ಅವರೇ ಆಕೆಯನ್ನು ಅವಳ ಜಿಲ್ಲೆಯ ಜನರ ಬಳಿ ತಲುಪಿಸಿದರು. ಎರಡನೆಯ ಸಲ 
ಮೇಳಕ್ಕೆ ಹೋದಾಗ ಮೂವತ್ತುವರ್ಷ ಹಿಂದಿನ ಪರಿಚಯದ ಪಂಡಿತ ಭಗವತಾಚಾರ್ಯರು ಸಿಕ್ಕಿದರು 
ಪರಸ್ಪರ ಮನ ಬಿಚ್ಚೆ ಮಾತಾಡಿದ್ದಲ್ಲದೆ, ಅವರ ಸಂತ ಮಂಡಲಿಯಲ್ಲಿ ರಾಹುಲರು ಭಾಷಣವನ್ನೂ 
ಮಾಡಿದರು. ಮೇಳದಲ್ಲಿ ಇನ್ನೂ ಅನೇಕ ಹಳೆಯ ಪರಿಚಯದ ಸಾಧುಗಳ ಭೇಟಿಯಾಯಿತು. 

I948ರ ಫೆಬ್ರವರಿ I2ರಂದು, ತ್ರಿವೇಣೀ ಸಂಗಮದಲ್ಲಿ ಗಾಂಧೀಜಿಯವರ ಟಿಸಿ ವಿಸರ್ಜನೆ 
ಯಾಗಿತ್ತ. ಗೊತ್ತಾದ ಮಾರ್ಗದಲ್ಲಿ ಜನಸಂದಣಿ ವಿಪರೀತವಾಗಿತ್ತು. ರಾಹುಲರು ಕೂಡ ರಸ್ತೆ ಬದಿಯ 
ಒಂದು ಅಂಗಡಿಗೆ ಹೋಗಿ ನಿಂತುಕೊಂಡರು. ಮೆರವಣಿಗೆಯಲ್ಲಿ ಪಂಡಿತ ಜವಾಹರಲಾಲ ನೆಹರೂ 
ಕಾಲ್ಲಡೆಯಲ್ಲಿ ಸಾಗುತ್ತ ಇದ್ದರು. ಆ ವೇಳೆಯಲ್ಲಿಯೆ ರಾಹುಲರು ಸಿಗರೇಟು ಬಿಟ್ಟು ಬಿಡುವ ಸಂಕಲ್ಪ 
ಮಾಡಿದರು. ಲಂಡನಿನಿಂದ ಮುಂಬೈವರೆಗಿನ ಹಡಗು ಪ್ರಯಾಣದಲ್ಲಿ (ಆಗಸ್ಟ್‌ 947) ಅವರು ಪುನಃ 
ಸಿಗರೇಟು ಸೇದಲು ತೊಡಗಿದ್ದು ಆ ಚಟ ಅವರನ್ನಿನ್ನೂ ಅಂಟಿಕೊಂಡೇ ಇತ್ತು. "ನಾನದನ್ನು 
ಬಿಡಬೇಕೆಂದಿದ್ದೆ. ಈ ಪ್ರುಣ್ಯದಿನದಂದು ಬಟ್ರುಬಿಟ್ಟಿ.”" 

ಪಾರಿಭಾಷಿಕ ನಿರ್ಮಾಣ ಕಾರ್ಯವನ್ನು ರಾಹುಲರಿಗೆ ಒಪ್ತಿಸಿದ ಹಿಂದೀ ಸಾಹಿತ್ಯ ಸಮ್ಮೇಳನವು 
ಅದಕ್ಕಾಗಿ ಒಂದು ಉಪಸಮಿತಿಯನ್ನು ರಚಿಸಿತ್ತು. ಡಾ। ರಘುವೀರರೂ ಈ ದಿಕ್ಕಿನಲ್ಲಿ ಕೆಲಸ ಮಾಡುತ್ತ 
ಇದ್ದರು. ಅವರ ಕೆಲಸವನ್ನು ಸಮೀಕ್ಷಿಸಿದ ರಾಹುಲರು "ಸಂಸ್ಕೃತದಲ್ಲಿ 22 ಉಷಸರ್ಗಗಳು, 2000 
ಧಾತುಗಳು ಮತ್ತು ಸುಮಾರು 300 ಪ್ರತ್ಯ್ತಯಗಳಿವೆ. ಅವುಗಳನ್ನು ಮುರಿಯುತ್ತ ಜೋಡಿಸುತ್ತ ನಾವು 
ಪ್ರತ್ಯಪ್ರತ್ವೇಕ ಶಬ್ದೋತ್ಸತ್ತಿ ಮಾಡಲು ಸಾಧ್ಯ. ಅವುಗಳನ್ನು ಒಂದೊಂದು ಇಂಗ್ಲಿಷ್‌ ಶಬ್ದದೊಂದಿಗೆ 
ಪ್ರಯೋಗಿಸಿ ವಸ್ತುಗಳ ಜೊತೆಗೆ ಹೊಂದಿಸಬಲ್ಲಿವು. ಈ ವಿಧಾನವನ್ನು ನಮ್ಮಲ್ಲಿ ಅಥವಾ ಎಲ್ಲಿಯೂ 
ಬಳಸಿಲ್ಲ. ಈ ಶಬ್ಬಗಳು ಸರ್ವಧಾ ಆಜ್ಞಾತವಾಗಿವೆ. ಆಜ್ಞಾತದಲ್ಲಿ ಅಜ್ಞಾತದ ಪರಿಚಯ 
ಮಾಡಿಕೊಳ್ಳುವುದು ದುಷ್ಠರವೆಂದು ಎಲ್ಲರಿಗೂ ತಿಳಿದಿರುವುದೇ-ಎಂಬುದು ಅವರ ಗ್ರಹಿಕೆಯಾಗಿತ್ತು” 
ಎಂದು ಬರೆದಿದ್ದಾರೆ. 

ಪಾರಿಭಾಷಿಕ ನಿರ್ಮಾಣ ಕಾರ್ಯದಲ್ಲಿ ರಾಹುಲರೂ ಸಾಕಷ್ಟು ಪರಿಶ್ರಮಿಸಿದವರೇ ಆಗಿರುವುದ 
ರಿಂದ ಅವರ ಸ್ವಂತ ವಿಚಾರಗಳನ್ನು ತಿಳಿಯುವುದು ಉಪಯುಕ್ಷವಾದೀತು. "ಭಾರತದಲ್ಲಿ ಎರಡೂವರೆ 
ಸಾವಿರ ವರ್ಷಗಳ ಹಿಂದಿನಿಂದಲೇ ಪರಿಭಾಷೆ ರಚನೆಯಾಗುತ್ತ ಬಂದಿದೆ. ಇದರ ಪರಿಣಾಮವಾಗಿ 
ಭಿನ್ನಭಿನ್ನ ವಿಷಯಗಳ ಹತ್ತು ಸಾವಿರಕ್ಕೂ ಅಧಿಕ ಪಾರಿಭಾಷಿಕ ಶಬ್ದಗಳು ನಮ್ಮ ಬಳಿ ಇವೆ. ಹೆಚ್ಚಾಗಿ 


I24 ರಾಹುಲ ಸಾಂಕೃತ್ಯಾಯನ 


ಅವುಗಳ ಮೂಲಕ ಜ್ಞಾತದಿಂದ ಅಜ್ಞಾತದ ಪರಿಚಯ ಮಾಡಿಸುವ ಪ್ರಯತ್ನ ನಡೆದಿದೆ. ಒಮ್ಮೊಮ್ಮೆ 
ಹು ಪ್ರಚಲಿತ ವಿದೇಶೀ ಶಬ್ದಗಳನ್ನು ಸ್ವೀಕರಿಸುವಲ್ಲಿಯೂ ಹಿಂಜರಿದಿಲ್ಲ. ಉದಾಹರಣೆಗೆ “ಕೇಂದ್ರ” 

ಒಂದು ಗ್ರೀಕ್‌ ಶಬ್ದ. ಇದು ಯಾವ ಅರ್ಥವನ್ನು ಪ್ರತಿಪಾದಿಸುತ್ತದೋ ಅದು "ಮಧ್ಯ ಬಿಂದು" 
ಎಂಬುದರಲ್ಲಿ ಪ್ರಕಟವಾಗಲಾರದು. ಆದುದರಿಂದ ವಿದೇಶೀ ಶಬ್ದವನ್ನು ನಮ್ಮ ಪೂರ್ವಜರು 
ಸ್ನೀಕರಿಸಿದರು. ಕೇಂದ್ರ, ಕೇಂದ್ರಿತ, ಕೇಂದ್ರೀಕರಣ ಮುಂತಾದ ಇದರ ರೂಪಗಳನ್ನು ಸಂಸ್ಥತ ಶಬ ಅಲ್ಲ 
ಎಂದು ಯಾರು ಹೇಳಲು ಸಾಧ್ಯ ? ನಾವು ಹೊಸ ಶಬ್ದಗಳನ್ನು ಹೀಗೆ ಜ್ಞಾತದಿಂದ ಅಜ್ಞಾತ 
ಪ್ರಕ್ರಿಯೆಯಿಂದ ರಚಿಸಿಕೊಳ್ಳಬೇಕು. ಬಹು ಬಳಕೆಯ ವಿದೇಶೀ ಶಬ್ದಗಳನ್ನು ಸ್ವೀಕರಿಸುವುದಕ್ಕೆ 
ನಿರಾಕರಿಸಬಾರದು." 

ಪಾರಿಭಾಷಿಕ ಕಾರ್ಯ ಆರಂಭವಾಗುವ ಮೊದಲು ರಾಹುಲರು ಲಕ್ಷೋ, ಬರೇಲೀ ಮತ್ತು 
ಬನಾರಸ್‌ ತಿರುಗಿ ಬಂದರು. ಲಕ್ರೋದಲಿ ಭಿಕು ಬೋಧದಧಾನಂದ ಮಹಾ ಸವಿರರನು ಖಂಡಿತವಾಗಿ 
ನೋಡಲೇ ಬೇಕಿತ್ತು. ರಾಹುಲರಿಗೆ ಬೌದ್ದ ವಾಗ್ಗಯದ ಪ್ರಪ್ರಥಮ ತಿಳಿವು ಮೂಡಿಸಿದವರೇ ಅವರು 

ಚಾರ್ಯ ನರೇಂದ, ದೇವ, ಯಶಪಾಲಜೀ ಅವರನು ಭೇಟಿ ಮಾಡಿದರು. ಬರೇಲಿಯಲ್ಲಿ ತನ 

ಸಂಚಾರಿ ದಿನಗಳ ಪರಿಚಿತ ಸ್ಥಳಗಳನ್ನು ನೋಡಿದರು. ಬನಾರಸಿನಲ್ಲಿಯೂ ಹಳೆಯ ಪರಿಚಯದ 
ಅನೇಕ ತಾಣಗಳನ್ನು ಸಂದರ್ಶಿಸಿದರು. ನಿರಾಲಾಜೀ ಆಗ ಗಾಯ್‌ಘಾಟ್‌ನಲ್ಲಿ ವಾಸಿಸುತ್ತಿದ್ದರು. 
ರಾಹುಲರು ಅವರನ್ನು ನೋಡಲು ಹೋದರು. "७ ಹೊತ್ತು ಆವರಿಗೆ ಅತೀವ ನಿದ್ರಾ ಹೀನತೆ, 
ಅದರೊಂದಿಗೇ ಬಿಸಿಯ ಬಳಲಿಕೆ. ಆದರೆ ಏನೇ ಇರಲಿ, ಸದಾ ಕಾಲ ಸೌಜನ್ಯದ ಗುಣವಿತ್ತು ಅವರಲ್ಲಿ." 

ಬನಾರಸಿನಲ್ಲಿಯೇ ಪರಿಚಿತರಾದ ಪಂಡಿತ ಜಯಚಂದ ವಿದ್ಮಾಲಂಕಾರ ಮತ್ತು ಮಾಲವೀ 
ಮಹೇಶ ಪ್ರಸಾದರನ್ನು ನೋಡಿ ಬಂದರು. 

ಪ್ರಯಾಗಕ್ಲೆ ಹಿಂದಿರುಗಿ ಮಾರ್ಚ್‌ನ ಪ್ರಥಮಾರ್ಧದಲ್ಲಿ ಪಂಡಿತ ಕೇತೇಶಚಂದ 
ಚಟೋಪಾಧಾಯ ಅವರ ಮನೆಯಲಿ ಉಳಿದುಕೊಂಡು ರಾಹುಲರು ಐನೀಯ ''ಗುಲಾಮಾನ್‌"' 
ಕಾದಂಬರಿಯನ್ನು ಜೋ ದಾಸ್‌ कैश ಎಂಬ ಹೆಸರಿನಲ್ಲಿ ಹಿಂದಿಯಲ್ಲಿ ಬರೆದರು." ಪಂಡಿತ 
ಕೇತೇಶಚಂದ ಜೀ ಅವರ ಬಗೆ ರಾಹುಲರೆನು ತಾರೆ. "ಆತ ಅದುತ ಮನಷ್ಠ. ಅವರ ಶಿಕಣ ಮತು 
ಏದಾಪ್ರೀತಿಯನು ನಾನು ಅಪಾರವಾಗಿ ಗೌರವಿಸುತೇನೆ. ಆದರೆ ಅವರು ತನ ಜಾನವನು 
ಲೇಖನಿಗಿಳಿಸಲಿಲ್ಲ. ಈ ಬಗೆ ನಾನವರನು ಚೆನಾಗಿ ತರಾಟಿಗೆ ತೆಗೆದುಕೊಳುತಿದೆ' ಎಂದಿದಾರೆ 
ರಾಹುಲರು 956ರಲಿ ಬರೆದ "ಯಗ್ಗೇದಿಕ ಆರ್ಯ" ಪುಸಕದ ಅರ್ಪಣೆ: "ವೇದದ ಮ 
ಮರ್ಮಜ್ಞ ಮತ್ತು ಲೇಖನಿ ಹಿಡಿಯುವುದರಲ್ಲಿ ಪರಮ ಆಲಸಿಯಾದ ಶ್ರಿ ६ ಕ್ಷೇತ್ರೇಶಚಂದ್ರ 
ಚಟೋಪಾಧಾ ಯರ ಕರಕಮಲಗಳಲ್ಲ ಸಾದರ-ಸಸೇಹ." 

ಅಂತೂ ಪರಿಭಾಷಾ ನಿರ್ಮಾಣ ಕಾರ್ಯ ಆರಂಭವಾಯಿತು. ಡಾ। ಟಂಡನ್‌ ಅವರ ಸೂಚನೆ 
ಮೇರೆಗೆ ಮೊತ್ತ ಮೊದಲಾಗಿ ರಾಜಕೀಯ ಪಾರಿಭಾಷಿಕ ಶಬ್ದಗಳನ್ನು ("ಶಾಸನ ಶಬ್ದಕೋಶ”) 
ಕೆಗೆತಿಕೊಳ ಬೇಕೆಂದು ನಿರ್ಣಯವಾಯಿತು. ಇಬರು ಒಳೆಯ ಸಹಾಯಕರೂ ದೊರೆತರು, 
ವದಾ ನಿವಾಸ ಮಿಶ್ರ ಮತು ಪ್ರಭಾಕರ ಮಾಚವೆ. ರಾಹುಲರು ಮ್ಮೇಳನದ ಸತ್ಯನಾರಾಯಣ 
ಕುಟೀರದಲ್ಲಿ ಇರಲು ಹೊರಟು ಬಂದರು. ಕೆಲಸ ಬಿರುಸಿನಿಂದ ಮೊದಲಾಯಿತು. ಇದೇ ಹೊಪ್ತಿಗೆ 


ಪಾರಿಭಾಷಿಕ ಶಬ್ದ ನಿರ್ಮಾಣ ಕಾರ್ಯ 25 


ಬೇಸಗೆ ಸುರುವಾಗಲು ಮೇ ತಿಂಗಳ ಸುರುವಿಗೆ ಹಿಮಾಚಲ ಪ್ರದೇಶಕ್ಕೆ ಹೋಗಿ ಅಲ್ಲಿ ನಾಲ್ಕು ತಿಂಗಳು 
ಇರುವುದೆಂದು ನಿರ್ಧರಿಸಿದರು. ಹೀಗಾಗಿ ಉಳಿದ ಒಂದೂವರೆ ತಿಂಗಳಿನಲ್ಲಿ "ಶಾಸನ ಶಬ್ದಕೋಶ'ದ 
ಕೆಲಸ ಪೂರ್ತಿಯಾಗಬೇಕಿತ್ತು. 

ಆ ಸಲುವಾಗಿ ಸಂಚಾರಗಳಾದುವು. ಪ್ರಯಾಗದ ಕೆಲ ಸಾಹಿತಿಗಳ ಜೊತೆ ತುಲಸೀದಾಸರ 
ಜನ್ಮಸ್ಹಾನವಾದ ರಾಜಾಪುರ, ಉದಯನಾರಾಯಣ ತಿವಾರಿಯವರ ಜೊತೆ ಬಲಿಯೂ, ಕವಿಶೀಲರ 
ಒತ್ತಾಯದ ಮೇಲೆ ಒಂದು ಕಾರ್ಯಕ್ರಮಕಾಗಿ ಕಾನ್ಪುರ: ಕಾನ್ರುರದಲ್ಲಿ ಸಭೆಯ ಅನಂತರ ದಿ। ಗಣೇಶ 
ಶಂಕರ ವಿದ್ಯಾರ್ಥಿಯವರ ಮನೆಗೆ ಭೇಟಿ. ಕಾನ್ರುರದಲ್ಲೇ ಪಂಡಿತ್‌ ಸಂತರಾಮ್‌ ಮತ್ತು ಪಂಡಿತ 
ಲಕ್ಷೀಧರ ವಾಜಪೇಯಿ ಅವರೊಂದಿಗೆ, ಎಷ್ಟೋ ದಿನಗಳ ನಂತರದ ಭೇಟಿ. ರಾಹುಲರು ಕಾನುರದಲ್ಲಿ 
ಒಂದು ಹೊಸ ಕೆಮೆರಾ (ಆರ್ಗೊಫ್ಲೆಕ್ಸ್‌) ಕೊಂಡುಕೊಂಡರು. ಅಲ್ಲಿ ಎರಡು ದಿನ ಕಳೆದು ಪ್ರಯಾಗಕ್ಕೆ 
ಮರಳಿದರು. 

ಸಮೇಳನದ ಅಧ ಕರಾಗಿ ಕೆಲಸ ಮಾಡುತಿದರೂ ಅವರು ಸಮ್ಮೇಳನದ ವತಿಯಿಂದ ವನೂ 
ಸಂಭಾವನೆ ತೆಗೆದುಕೊಳುತಿರಲಿಲ್ಲ. ಅವರ ಆದಾಯದ ಮುಖ; ಮೂಲವೆಂದರೆ ಲೇಖನ ಹಾಗೂ 
ಪುಸ್ತಕಗಳು. ಲೋಲಾ ಮತ್ತು ಇಗೋರರಿಂದ ಪತ್ರ ಬರುತ್ತಿತ್ತು-ಹಣ ಕಳುಹಿಸಲು, ರಷ್ಯಾಕ್ಕೆ ಬರಲು 
ಅಥವಾ ಭಾರತಕ್ಕೆ ತಮ್ಮನ್ನು ಕರೆಸಿಕೊಳ್ಳಲು. ಆದರೆ ಈಗ ಇವುಗಳಲ್ಲಿ ಯಾವುದೂ ಸಾಧ್ಯವಿರಲಿಲ್ಲ. 

I948 ಏಪ್ರಿಲ್‌ನಲ್ಲಿ ವ್ರಶಾಲೀ ಮಹೋತ್ಸವ. ವೈಶಾಲಿ (ಮುಜಪ್ವರ್‌ಪುರ್‌ ಜಿಲ್ಲೆ, ಬಿಹಾರ) 
ಲಿಚ್ಛೆವೀ ಜನಾಂಗದ ಪ್ರಧಾನ ನಗರ. ವೈಶಾಲಿಯ ಕ್ಷತ್ರಿಯ ಜಾತೃ-ಕುಲದಲ್ಲಿಯೇ ಮಹಾವೀರನ 
ಜನನವಾಯಿತು. ಆದ್ದರಿಂದಲೇ ಆತನನ್ನು "ಜಾತ್ರ ಪುತ್ರ" (ನಾತಪುತ್ರ) ಎಂದು ಕರೆಯುತ್ತಾರೆ. ಬುದ್ದ 
ವೆ ಶಾಲಿಯಲ್ರಿ ಅನೆ ೯ಗಳನ್ನು ಕಳೆದಿದ 

ರಾಹಷಲರು ವೆ ಶಾಲಿಗೆ ಹೋದರು. ಏಪ್ರಿಲ್‌ 2|ರಂದು ಮಹೋತ ವದಲಿ ಅವರ ಬಾಷಣದಿತು 
ಅವರು ಅಂದು ಓದಿದ ಈ ಭಾಷಣ 'ವೆಶಾಲಿಯ ಪ್ರಜಾತಂತ್ರ" 0००) ಹೆಸರಿನಲ್ಲಿ "ಸಾಹಿತ 
ನಿಬಂಧಾವಲೀ" ಮತು "'ವೆಶಾಲೀ ಅಭಿನಂದನ ಗಂದ" (ವೆಶಾಲಿ ಸಂಘ 948)ದಲ್ಲಿ 
ಸಂಗ್ರಹವಾಗಿದೆ. ರಾಹುಲರ ""ಪ್ರರಾತತ ನಿಬಂಧಾವಲೀ''ಯಲ್ರಿ ಕೂಡವೆ ಶಾಲಿಯಕುರಿತು''ಬಸಾಢ್‌ 
ಕೀ ಖುದಾಯೀ"' ಎಂಬ ಲೇಖನವಿದೆ. ಈ ಲೇಖನದಲ್ಲಿ ಅವರು ಜಾತ -ಜಥಧರಿಯಾಗಳ ಸಾಮ್ಮವನ್ನು 
ಪ್ರತಿಪಾದಿಸಿದ್ದರು. ವೆಶಾಲಿಯ ಜಾತ್ರಗಳು ಕ್ರತ್ರಿಯರಾಗಿದ್ದರು. ಆದರೆ ವರ್ತಮಾನ ಕಾಲದ 
ಬಿಹಾರದ ಜಥರಿಯಾ ಭೂಮಿಹಾರರು ತಮ್ಮನ್ನು ಬ್ರಾಹ್ಮಣರೆಂದುಕೊಂಡಿದ್ದಾರೆ. ಹೀಗಾಗಿ 
ರಾಹುಲರ ಸಮೀಕರಣದಿಂದ ಅವರಿಗೆ ನೋವಾಗುವುದು ಸಹಜವಪ್ಪೆ ? ರಾಹುಲರು ಇದಕ್ಕೆ 
ಬೇಕಾದಷು, ಪುರಾವೆ ಕೊಟು ಜಾತ -ಜಥರಿಯಾ ಎಂಬ ಮತೊಂದು ಲೇಖನವನ್ನು ಬರೆದರು. ಈ 
ಲೇಖನವೂ "ಪುರಾತತ್ವ ನಿಬಂಧಾವಲೀ"ಯಲ್ಲಿ ಸಂಗ್ರಹವಾಗಿದೆ. 

ಸೆಕೆಯೆಂದರೆ ರಾಹುಲರು ದೂರ. ಪರ್ವತ ಪ್ರದೇಶದ ತಂಪು ಹವೆಯನ್ನು ಅವರು 

ಷಪಡುತಿದರು. ಅದರಲಿಯೂ ಭಾರತ-ಟಿಬೇಟಿನ ಗಡಿ ಪ್ರದೇಶವನ್ನು. ಈ ಸಲ ಅವರು 
ಬೇಸಗೆಯ ನಾಲೂ ತಿಂಗಳು (ಮೇ ಇಂದ ಆಗೋಸುವರೆಗೆ, 948) ಕಿನ್ನರ ದೇಶ (ಹಿಮಾಚಲ 

ದೇಶದ ಕನೌರ್‌, ರಾಮಪುರ-ಬುಶಹರ್‌)ದಲಿ ಮುಖ್ಯವಾಗಿ ಚೆನೀಯಲ್ಲಿ ಕಳೆಯುವುದೆಂದು 
ಅವರು ತೀರ್ಮಾನಿಸಿದರು. 


I26 ರಾಹುಲ ಸಾಂಕೃತ್ಯಾಯನ 


ಕನ್ನೌರ್‌ ವಲಯ ರಾಹುಲರಿಗೆ ಹೊಸತೇನಲ್ಲ. 926ರಲ್ಲಿ ಪ್ರಥಮ ಬಾರಿಗೆ ಲಡಾಖ್‌ ಸಂಚಾರಕ್ಕೆ 
ಹೊರಟಾಗ ಟಿಬೇಟಿನ ಪಶ್ರಿಮ ಭಾಗದಿಂದ ಪ್ರವೇಶಿಸಿ, ಕನ್ನೌರ್‌ ಪ್ರದೇಶದಿಂದ ಸಿಮ್ರಕ್ಸೆ 
ಹಿಂದಿರುಗಿದ್ದರು. 929ರಲ್ಲ ಮೊತ್ತ ಮೊದಲ ಟಿಬೇಟು ಪ್ರವಾಸಕ್ಕೆ ಟಿಬೇಟೀ ವೇಷದಲ್ಲಿ ಹೊರಟಾಗ 
ತನ್ನನ್ನು ಖುನ್ನೂ ವಾಸಿ (ಕನ್ನೌರದವನು) ಎಂದು ತನ್ನ ಹೆಸರು ಖುನ್ನೂ ಛೇವಜ ಎಂದು ಛದ್ಮನಾಮ 
ಬರೆಸಿದ್ದರು. ಈ ಗಡಿ ಪ್ರದೇಶದ ಜನ ಬೌದ್ಧರು. ಟಿಬೇಟೀ ಭಾಷೆಯಾಡುವವರು. ರಾಹುಲರಿಗೆ ಈ 
ಪ್ರದೇಶದ ಬಗ್ಗೆ ವಿಶೇಷ ಪ್ರೀತಿ ಸ್ವಾಭಾವಿಕವಾಗಿಯೇ ಇತ್ತು. ಇಲ್ಲಿ ಕೆಲ ಕಿರಿಕಿರಿಗಳ ನಡುವೆಯೂ 
ನಾಲ್ದು ತಿಂಗಳು ಚೆನ್ನಾಗಿ ಕಳೆಯಿತು. ಈ ಅವಧಿಯಲ್ಲಿಯೇ "ಕಿನ್ನರ ದೇಶದಲ್ಲಿ" ಪುಸ್ತಕದ ಹೆಚ್ಚಿನಂಶ 
ೂೂಪುಗೊಂಡಿತು. ಮುಂದೆ I954ರ ಬೇಸಗೆಗೆ ಮತ್ತೆ ಅವರು ಹಿಮಾಚಲ ಪ್ರದೇಶಕ್ಕೆ ಹೋಗಿದ್ದಾಗ 
'ಹಿಮಾಚಲ ಪ್ರದೇಶ" ಪುಸ್ತಕ ಬರೆದರು. ಇದು ಇವತ್ತಿಗೂ ಅಪ್ರಕಟಿತವಾಗಿಯೇ ಇದೆ. ಸೆಪ್ಟೆಂಬರ್‌ 
ಆರಂಭವಾಗುವುದರಲ್ಲಿದ್ದಾಗ ಪ್ರಯಾಗಕ್ಕೆ ಹಿಂದಿರುಗಿ ಪಾರಿಬಾಷಿಕ ಶಬ್ದ ನಿರ್ಮಾಣ ಕಾರ್ಯ 
ಕೈಗೊಂಡರು. ಎದ್ಯಾನಿವಾಸ ಮಿಶ್ರ ಅವರು ತತ್ರರತೆಯಿಂದ ಕೆಲಸ ಮಾಡುತ್ತಲಿದ್ದರು. ಕೊನೆಯ 
ಬಾರಿ ಒಮ್ಮೆ ಪರಾಮರ್ಶಿಸಿದ ಮೇಲೆ "ಶಾಸನ ಶಬ್ದಕೋಶ" ಪ್ರೆಸ್ಸಿಗೆ ಹೋಯಿತು. ' ಕಿನ್ನರ ದೇಶದಲ್ಲಿ" 
ಪುಸ್ತಕವನ್ನು ಪೂರ್ತಿಗೊಳಿಸಿ ಅಚ್ಚಿಗೆ ಕೊಟ್ಪಾಗಿತ್ತು. ಸಂವಿಧಾನ ಮಸೂದೆಯ ಹಿಂದೀ ಅನುವಾದ 
ಮಾಡಿಕೊಡಲು ಟಂಡನ್‌ ಜೀ ಆವರು ಸೂಚಿಸಿದಾಗ ಈ ಹೊಸ ಜವಾಬ್ದಾರಿಯನ್ನು ರಾಹುಲರು 
ಒಪ್ಪಿಕೊಂಡರು. ಆಡಳಿತ ಶಬ್ದಾವಳಿಗಳ ಕಾರ್ಯ ಮುಗಿದ ಬಳಿಕ ವಿಶೇಷಜ್ಞರ ಸಹಾಯ ಪಡೆದು 
ವಜ್ಞಾನ ಶಬ್ದಾವಳೀ ಸಿದ್ದ ಮಾಡಬೇಕಿತ್ತು. 

]948ರ ಆಕ್ರೋಬರ್‌ನಲ್ಲ ರಾಹುಲರು ದರ್ಭಂಗಾದಲ್ಲಿ ನಡೆದ ಪ್ರಾಚ್ಛ ಸಮ್ಮೇಳನದಲ್ಲಿ 
ಭಾಗವಹಿಸಿದರು. ಡಾ। ಬಾಬೂರಾಮ್‌ ಸಕ್ಷೇನಾ, ಡಾ। ಉದಯ ನಾರಾಯಣ ತಿವಾರಿ, 
ಮಾಖನಲಾಲ ಚತುರ್ವೇದಿ, ಡಾ। ಅಮರನಾದ ರುಾ , ಡಾ। ಉಮೇಶ ಮಿಶ್ರ, ಕವಿ ನಾಗಾರ್ಜುನ 
ಮುಂತಾದವರೂ ಸಮ್ಮೇಳನದಲ್ಲಿ ಹಾಜರಿದ್ದರು. ಪಂಡಿತ ಮಾಖನ ಲಾಲ ಚತುರ್ವೇದಿಯವರ 
ಭಾಷಣದ ಬಗ್ಗೆ ರಾಹುಲರೆನ್ನುತ್ತಾರೆ "ಹಿಂದಿಯಲ್ಲಿ ಚತುರ್ವೇದಿಯವರಷ್ರು ಚೆನ್ನಾಗಿ 
ಮಾತಾಡಬಲ್ಲವರು ಇವತ್ತು ಯಾರೂ ಇಲ್ಲ. ಆತ ಸರ್ವಶ್ರೇಷ್ಠ ಭಾಷಣಕಾರ." 

ಸಮ್ಮೇಳನದಲ್ಲಿ ರಾಹುಲರು ಪರಿಭಾಷೆಗಳ ಕುರಿತು ಒಂದು ಲೇಖನ ಓದಿದರು. ಅಲ್ಲಿನ ಒಂದು 
ಸಭೆಯಲ್ಲಿ ಕೆಲ ಭಾಷಣಕಾರರು ಸಂಸ್ಕೃತವನ್ನು ರಾಷ್ಟ್ರಭಾಷೆಯನ್ನಾಗಿ ಮಾಡುವ ಸೂಚನೆ ಮುಂದಿಟ್ಟರೆ 
ರಾಹುಲರು."ಸಂಸ್ಕೃತ ನಮ್ಮ ಭಾಷೆಗಳ ಮೂಲ ಭಾಷೆಯಾಗಿ ಆ ಸ್ಥಾನದಲ್ಲಿ ಯಾವತ್ತೂ ಇದ್ದೇ 
ಇರುತ್ತದೆ. ಆದರೀಗ ಮಗಳ ಕಾಲದಲ್ಲಿ ತಾಯಿ ಸಿಂಹಾಸನದ ಆಸೆಯನ್ನು ಬಿಡುವುದೇ ಒಳಿತು" 
ಎಂದರು. 

ನವೆಂಬರದ ಆರಂಭದಲ್ಲ ರಾಹುಲರು ದೆಹಲಿಗೆ ಹೋದರು. ಪಾರಿಭಾಷಿಕ ಕಾರ್ಯ ನಿಮಿತ್ತ 
ಅಲ್ಲಿಯೂ ಅನೇಕ ವಿದ್ವಾಂಸರನ್ನು ಭೇಟಿ ಮಾಡಿದ್ದರು. ಅಲ್ಲಿನ ಮಧ್ಯ ಏಶಿಯಾ ಸಂಗ್ರಹಾಲಯಕ್ಕೆ 
ಹೋದಾಗ ಅಲ್ಲಿ ಡಾ। ವಾಸುದೇವ ಶರಣ ಅಗರವಾಲ ಅವರಿದ್ದರು. ಆದರೆ ಆ ಮೇಲೆ ಅವರು ಆ 
ಜಾಗ ಬಿಡಬೇಕಾಯಿತು. ರಾಹುಲರ ಟಿಪ್ಪಣಿ "ಡಾ। ಅಗರವಾಲರಂತಹ ಯೋಗ್ಯರನ್ನು ದೆಹಲಿ ತನ್ನ 
ಹತ್ತಿರ ಇರಿಸಿಕೊಳ್ಳಲಾರದೇ ಹೋಯಿತು; ದೋಷ ದೆಹಲಿಯದೇ. ದೆಹಲಿಗೆ ಖುಶಾಮತಿ ದರ್ಬಾರ 
ಇಷ್ಟ. ಆತ್ಮ ಗೌರವವುಳ್ಳ ಪಂಡಿತರು ಅಲ್ಲಿ ಹೇಗೆ ಕೆಲಸ ಮಾಡಿಕೊಂಡಿರಲು ಸಾಧ್ಯ ?' 


OL 


ಪಾರಿಭಾಷಿಕ ಶಬ್ದ ನಿರ್ಮಾಣ ಕಾರ್ಯ [था 


ದೆಹಲಿಯಲ್ಲಿಯೇ, ಹದಿನೆಂಟು ವರ್ಷಗಳ ಬಳಿಕ ಅನಂತರಾಮ ಭಟರೊಂದಿಗೆ ರಾಹುಲರ 
ಭೇಟಿಯಾಯಿತು. ಭಟ್ಟರನ್ನು ರಾಹುಲರು ಮೊದಲು ನೋಡಿದ್ದು I928ನೆಯ ಇಸವಿಯಲ್ಲಿ, 
ಶ್ರೀಲಂಕಾದ ವಿದ್ಮಾಲಂಕಾರ ವಿಹಾರದಲ್ಲಿ. 930ರಲ್ಲಿ ರಾಹುಲರು ಅವರನ್ನು 
ಅಧ್ಯಯನ-ಸಂಶೋಧನೆಗಾಗಿ ಜರ್ಮನಿಗೆ ಕಳುಹಿಸಿದ್ದರು. ಸಂಸ್ಕೃತ ವಿದ್ವಾಂಸರಾಗಿದ್ದ ಭಟ್ಟರು 
ಜರ್ಮನಿಯಲ್ಲಿ ಡಾಕ್ಷರೇಟ್‌ ಪಡೆದರು. ಮಹಾಯುದ್ದದ ಕಾಲದಲ್ಲಿ ಅಲ್ಲಿ ಆವರು ದೊಡ್ಡ 
ಪ್ರಭಾವಶಾಲಿ ಸ್ಥ್ಲಾನದಲ್ಲಿದರು. ಸ್ನತಂತ್ರ ಭಾರತಕ್ಕೆ ಹಿಂದಿರುಗಿದ ಅವರ ಸ್ಥಿತಿ ಕರುಣಾಜನಕವಾಗಿತ್ತು. 

ಕ ಕೆಲಸದಲ್ಲಿ ಸಹಾಯ ಮಾಡಲು ಅವರನ್ನು ಕೇಳಿಕೊಂಡರು ರಾಹುಲಜೀ. 

ದೆಹಲಿಯಿಂದ ಮರಳಿ ಪ್ರಯಾಗಕ್ಷೆ ಬಂದವರು ನವೆಂಬರ್‌ನಲ್ಲಿ ಮತ್ತೆ ಸಂಚಾರ ಹೊರಟು 
ಮೊದಲು ಶ್ರಂಗವೇರ ಪುರದ ಐತಿಹಾಸಿಕ ಸ್ಥಳೆಗಳನ್ನು ನೋಡಿ ಬಂದರು. ಅನಂತರ ಸಾರನಾಥಕ್ಕೆ 
ಹೋದರು. ಪ್ರತಿ ನವೆಂಬರ್‌ನಲ್ಲಿ ಸಾರನಾಥದಲ್ಲಿ ನಡೆಯುವ ಮೂಲಗಂಧ ಕುಟೀ ಉತ್ಸವಕ್ಕೆ ಅಲ್ಲೇ 
ಆಸುಪಾಸಿನಲ್ಲೇ ತಾನು ಇದ್ದದ್ದೇ ಹೌದಾದರೆ ರಾಹುಲರು ಹೋಗಿಯೇ ಹೋಗುತ್ತಿದ್ದರು. ಕಾರಣ 
ಅಲ್ಲಿಗೆ ಆ ವೇಳೆ ದೇಶ ವಿದೇಶಗಳಿಂದ ಬರುವ ಬೌದ್ದ-ಮಿತ್ರರನ್ನು ಭೇಟಿಯಾಗಿ, ಅವರೊಂದಿಗೆ 
ಮಾತುಕತೆ ನಡೆಸುತ್ತಿದ್ದರು. ಈ ಸಲ ಆನಂದಜೀ ಮತ್ತು ಕಾಶ್ಯಪಜೀ ಕೂಡ ಸಾರನಾಧಕ್ತಿ 
ಬಂದಿಳಿದಿದ್ದರು. ಸಾರನಾಥದಿಂದಲೇ ರಾಹುಲರು ಗೋರಖ ಪುರಕ್ಕೆ ಹೋದರು. ಅಲ್ಲಿಂದ 
ಬನಾರಸಿಗೆ. ಅಲ್ರಿ ತಿರುತಿರುಗಿ ತನ ವಿದ್ದಾರ್ಥಿ ಜೀವನ ನೆನಪಿಸುವ ತಾಣಗಳನು ಸಂದರ್ಶಿಸಿದರು 

ಪ್ರಯಾಗಕೆ ಹಿಂದಿರುಗಿದ ಮೂರು ನಾಲು ದಿನಗಳ ಬಳಿಕ ಮತೆ ದೆಹಲಿಗೆ ತೆರಳಿದರು 
ಪರಿಭಾಷೆಗಳ ವಿಚಾರದಲ್ಲಿ ಪೂನಾ ಇನ್‌ಸಿಟ್ಲೂಟ್‌ನ ವಿಜ್ಞಾನಿಗಳೊಂದಿಗೆ ಅಲ್ಲಿ ಚರ್ಚೆ ನಡೆಸಿದರು. 
ಒಂದು ಸಾಹಿತ್ಯಗೋಷ್ಠಿಯ ಒಮ್ಮೆಗೇ ದೆಹಲಿಯ ಅನೇಕ ಸಾಹಿತಿಗಳ ಭೇಟಿಯಾಯಿತು. 

ಈ ಸಲದ ಹಿಂದೀ ಸಾಹಿತ್ಯ ಸಮ್ಮೇಳನ ಮೀರತ್‌ನಲ್ಲಿ ನಡೆಯಲಿತ್ತು. ಸೇಠ್‌ ಗೋವಿಂದ 
ದಾನರನು ಅಧಕ ರನಾಗಿ ಆರಿಸಿದರು. ರಾಹುಲರು ಮೀರತ್‌ಗೆ ಹೋದರು. ಅವರ ಅಧಕ ಸಾನದ 
ಕಾರ್ಯವಧಿಯೇನೋ ಮುಗಿಯಿತು. ಆದರೆ ಪಾರಿಭಾಷಿಕ ಶಬ್ದ ನಿರ್ಮಾಣ ಕಾರ್ಯ ಮಾತ್ರ ಇನ್ನೂ 
ಹೆಗಲ ಮೇಲಿತು. ಸಮ್ಮೇಳನದ ನಂತರ ಅವರು ದಶಂಬರ್‌ (48)ರಲ್ಲಿ ಆ ಕೆಲಸಕಾಗಿಯೇ ರೂಡೀ, 

ರಾಡೂನ್‌, ಲಕ್ನೋ ಮತ್ತು ಕಲತ್ತಾಕ್ಲೆ ಪ್ರವಾಸ ಹೋಗಿ, ಅನೇಕ ಮಂದಿ ವಿಜ್ಞಾನಿಗಳನ್ನು ಕಂಡು 
ಚರ್ಚೆ ನಡೆಸಿದರು. ನಡುವೆ ಅನೇಕಕಡೆ ಭಾಷಣಗಳನೂ ಮಾಡಬೇಕಾಯಿತು 

ಪ್ರಯಾಗದ "ಹಿಂದೂಸ್ಪಾನೀ ಎಕಾಡೆಮಿ"ಯಲ್ಲ "ಬೌದ್ದ ಸಂಸ್ಕೃತಿ'ಯ ಮೇಲೆ ರಾಹುಲರು 
ಭಾಷಣ ನೀಡಲು ಒಪ್ರಿಕೊಂಡಿದ್ದರು. ಆ ಕುರಿತು ಪುಸ್ತಕ ರೂಪದಲ್ಲಿಯೂ ಬರೆಯಬೇಕೆಂಬುದು 
ಅವರ ಇಚೆಯಾಗಿತ್ತು. ಶಾಂತಿನಿಕೇತನದಲ್ಲಿ ಆಕರ ಸಾಮಗಿಗಳು ಸಿಗುತ್ತಿದ್ದುದರಿಂದ, ಅವರಿಗೆ ಒಂದು 
ತಿಂಗಳ ನಂತರ ಅಲಿಗೆ ಹೋಗಿ ಇರುವ ಯೋಚನೆ ಇತು. ಕಲತಾಕೆ ಹೋದವರು ಲಿಬೆರಿ ನೋಡಿ 
ಬರಲು ಒಂದು ದಿನಕಾಗಿ ಶಾಂತಿನಿಕೇತನಕ್ಲೂ ಹೋದರು. ಅಲ್ಲಿ ಆಚಾರ್ಯ ಹಜಾರೀ ಪ್ರಸಾ 
ದಿವೇದೀ ಮತು ಶಾಂತಿ ಭಿಕು ಅವರ ಭೇಟಿಯಾಯಿತು 

ಹೊಸ ವರ್ಷದ (949) ಮೊದಲ ವಾರ ಅಲ್ತಿಂದ ಯಾಗಕ್ಕೆ ಹಿಂದಿರುಗಿದರು. 


ಕಾಲಿಂಪೋಜ ವಾಸ್ತವ್ಯ 


ಸಾರನಾಥವೆಂದರೆ ರಾಹುಲರಿಗೆ ವಿಶೇಷ ಪ್ರೇಮ. ಅದು ಅವರ ಕಾಶೀ ಜನಪದ, ಅಷ್ಟೇ ಅಲ್ಲ 

ಪ್ರಥಮವಾಗಿ ಧರ್ಮೊೋಪದೇಶ ನೀಡಿದ (ಧರ್ಮ ಚಕ್ರ-ಪ್ರವರ್ತನ) ಪುನೀತ ಸಳ 
"ಸಾರನಾಧಕ್ಷೆ ಚಳಿಗಾಲದಲ್ಲಿ ದೇಶ ದೇಶಾಂತರಗಳಿಂದ ಬೌದ್ದ ಯಾತ್ರಿಕರು ಬರುತ್ತಿರುತ್ತಾರೆ. ಲಂಕೆ 
ಮತ್ತು ಟಿಬೇಟಿನ ಯಾತ್ರಿಕರನ್ನು ಭೇಟಿಯಾಗುವ ಆಕಾಂಕ್ಷೆ ನನ್ನಲ್ಲ ಪುಟಿದೇಳುತ್ತಿತ್ತು' ಎಂದು 
ರಾಹುಲರೇ ಬರೆದಿದ್ದಾರೆ. 

I949ರ ಜನವರಿ 8ರಂದು ಸಾರನಾಥ ತಲುಪಿ ಅಲಿನ ಧರ್ಮಶಾಲೆಯ ಒಂದು ಕೋಣೆಯಲಿ 
ತಂಗಿದರು. ಮರುದಿನವೇ "'ಬೌದ ಸಂಸೃತಿ" ಲೇಖನವನು ಆರಂಭಿಸಿಯೂ ಬಿಟರು. ಹೇಳುತ 
ಹೋದಂತೆ ಬರೆದುಕೊಳು ವವರು ಸಿಕಿದರು. ಮೊದಲು ಲಲ್ಲನ್‌, ಆಮೇಲೆ ಅವಧಬಿಹಾರೀ ಸಿಂಹ 
ಸುಮನ್‌. ರಾಹುಲರು ಒಂದೊಂದು ದಿನ ಒಂದೊಂದು ದಿಕಿಗೆ ತಿರುಗಾಡಲು ಹೊರಡುತಿದರು 
ಒಮ್ಮೆ ಮುನ್ವಿ ಪ್ರೇಮಚಂದರ ಊರು ಲಮಹೀ-ಲಮಾಮ್‌ ಕಡೆಗೆ, ಒಮ್ಮೆ ಲಾಟ್‌ ಭ್ರರವದ 
ದಿಕ್ಕಿಗೆ, ಒಮ್ಮೆ ಓಡಾರುಾರ್‌ನ ಗುಡ್ಡಗಳ ಕಡೆಗೆ. ತಿರುಗಾಡುವುದರ ಜೊತೆಜೊತೆಗೇ ಪುರಾತನ 
ಇಟ್ಟಿಗೆ, ಭಗ್ಗ ಮೂರ್ತಿಗಳನ್ನು ನೋಡುವ, ಗುರುತಿಸುವ ಕೆಲಸವೂ ಸಾಗುತ್ತಿತ್ತು. 

ಮೂರು ವಾರಗಳ ಕಾಲ ಸಾರನಾಧದಲ್ಲಿದ್ದು ಅನೇಕ ಹಳೆಯ ಪರಿಚಯದವರನ್ನು ಕಂಡರು. 
ಒಂದು ಕಾಲದಲಿ ಅವರಿಂದ ಸಂಸತ ಕಲಿತ ಶ್ರೀಲಂಕಾದ ಭಿಕು ದೇವಾನಂದ ಸವಿರರು ಸಿಕ್ಕಿದರು. 
ಲಾಸಾದ ಜನರಲ್‌ ಶೋಗಾಜನ ಪರಿವಾರ ಸಾರನಾಧಕ್ಷೆ ಬಂದಿದ್ದ. ಅವನಿಂದ ಟಿಬೇಟಿನ ಇತ್ತೀಚಿನ 
ಸಮಾಚಾರಗಳು ತಿಳಿದವು. ಗೇಶೇ ಧರ್ಮವರ್ಧನರು ಈಗ ಜೇಲ್‌ನಿಂದ ಹೊರ ಬಂದಿದ್ದಾರೆ ಮತ್ತು 
ಈಗ ಟಿಬೇಟಿನ ಇತಿಹಾಸ ಬರೆಯತೊಡಗಿದಾರೆ ಎಂಬ ಸುದಿ ತಿಳಿಸಿದ್ದು ಆತನೇ. ಗೇಶೇ ರಾಹುಲರ 
ಮೂರನೇ ಟಿಬೇಟ್‌ ಪ್ರವಾಸದ ಜೊತೆ ಪಯಣಿಗರಾಗಿದ್ದವರು. ಅಪಾರ ಶಾಂತಿ ನೀಡುವ ಸ್ಥಳ 
ಸಾರನಾಥ. ಅಲ್ಲಿ ಮನುಷ್ಯ ಸಹಜವಾಗಿ ಸಂವೇದನಾಶೀಲನಾಗುತ್ತಾನೆ. ಭಗವಾನ್‌ ಬುದ್ದನೂ ತನ್ನ 
ಜೀವನದ ಅಂತಿಮ ಕಣಗಳಲಿ ಸಾರನಾಥ, ಬೋಧಗಯಾ, ಕುಶೀ ನಗರ ಮತು ಲುಂಬಿನೀ ಈ 
ನಾಲ್ಕು ಸ್ಥಳಗಳನ್ನು “ಸಂವೇಜನೀಯ'ವೆಂದಿದ್ದ. ಸಾರನಾಥದಲ್ಲಿ ಕುಳಿತು ರಾಹುಲರು ಯೋಚಿಸಿದರು 
"ಇಂದು ನಾಲ್ಕೂ ದಿಕ್ಕಿನಲ್ಲಿ ನಾನು ಏನು ನೋಡುತ್ತಿರುವೆನೋ ಅದರಲ್ಲಿ ಬುದ್ದನ ಉಪದೇಶವಾದ 
"ಅದೀಪ್ತ ಪರ್ಯಾಯ" ನೆನಪಿಗೆ ಬರುತ್ತಿದ್ದೆ. ಎಲ್ಲವೂ ಉರಿಯುತ್ತಿವೆ, ಹಳೆಯ ಬೌಕಟ್ರುಗಳೆಲ್ಲ 
ಉರಿದು ನಾಶವಾಗುತ್ತಿವೆ. ಇದೇನು ಕೆಟ್ರದಲ್ಲವಾದರೂ ಹೊಸತಿನ ಆಸ್ತಿಭಾರವೆಲ್ಲಿಯೂ 
ಕಾಣಿಸುತ್ತಿಲವಲ್ಲ, ಚಿಂತೆಯ ಮಾತೆಂದರೆ ಇದು." 


ಕಾಲಿಂಭೋಜ ವಾಸ್ತವ, I29 


ಸಾರನಾಧದಲ್ಲಿ ಕಳೆದ ಮೂರು ವಾರ ಕೇವಲ ಓದು-ಬರೆಹ, ಭೇಟಿ-ಚರ್ಚೆಗಳಲ್ಲಿಯೇ 
ಮುಗಿಯಲಿಲ್ಲ. ಸಾಗರ್‌ ಮತ್ತು ಬಕ್ಷರ್‌ಗೆ ಹೋಗಿ ಬಂದರು. ಸಾಗರ್‌ನಲ್ಲಿ ವಿಶ್ವವದ್ಯ್ಮಾಲಯದ 
ಸಾಹಿತ್ಯಿಕ ಸಮಾರೋಹದಲ್ಲಿ ಭಾಗವಹಿಸಿದರು. ಪರಿಭಾಷೆಗಳ ಕುರಿತು ಅಲ್ಲಿನ 
ವಿದ್ವಾಂಸರೊಡನೆಯೂ ಚರ್ಚೆ ನಡೆಯಿತು. ಸಾಗರ್‌ನಿಂದ ಹಿಂದಿರುಗುವಾಗ ಕಟನೀಯಲ್ಲ ಇಳಿದು 
ದಿ। ಡಾ। ಹೀರಾಲಾಲರ ಮನೆಗೆ ಹೋಗಿ ಅವರ ಕುಟುಂಬದವರೊಡನೆ ಮಾತನಾಡಿ, ಅವರ 
ಲ್ಪೆಬ್ರೆರಿಯನ್ನು ನೋಡಿ ಬಂದರು. 

ಬಕ್ಷರ್‌ನಲ್ಲಿ ವ್ಯವಸ್ಥಗೊಳಿಸಲಾಗಿದ್ದ ಜಿಲ್ಲಾ ಹಿಂದೀ ಸಮ್ಮೇಳನಕ್ಕೆ ರಾಹುಲರನ್ನೇ ಅಧ್ಯಕ್ಷರನ್ನಾಗಿ 
ಆರಿಸಲಾಗಿತ್ತು. ಅಲ್ಲಿಯ ವ್ಯವಸ್ಥೆ ಚೆನ್ನಾಗಿರಲಿಲ್ಲ. ಆದರೆ ಅಲ್ಲನ ಐತಿಹಾಸಿಕ ಸ್ಮಾರಕಗಳು ಅವರಿಗೆ 
ಬಹಳ ಖುಷಿ ಕೊಟ್ಟವು. ಸಾರನಾಥದಲ್ಲಿದ್ದುಕೊಂಡು ರಾಹುಲರು"' ಬೌದ್ದ ಸಂಸ್ಕೃತಿಯ ಹೆಚ್ಚಿನ ಭಾಗ 
ಬರೆದು ಮುಗಿಸಿದರು. ಉಳಿದ ಭಾಗವನ್ನು ಶಾಂತಿನಿಕೇತನದಲ್ಲಿ ಬರೆಯಲು ಉಳಿಸಿಕೊಂಡರು. 
ಪ್ರಯಾಗ ಮತ್ತು ಪಾಟ್ನಾದಲ್ಲಿ ತಂಗುತ್ತ ಲಿಪಿಕಾರ ಸುಮನಜೀಯವರನ್ನು ಜೊತೆಗೆ ಕರೆದುಕೊಂಡು 
ಫೆಬ್ರವರಿ ಎಂಟರಂದು ಶಾಂತಿನಿಕೇತನಕ್ಕೆ ಹೋದರು ರಾಹುಲಜೀ. ಅಲ್ಲಿ ಪಂಡಿತ ಹಜಾರೀ ಪ್ರಸಾದ 
ದ್ವಿವೇದಿಯವರಲ್ಲಿ ಹದಿನೇಳು ದಿನಗಳ ಕಾಲ ಇದ್ದರು. ದ್ವಿವೇದಿಯವರ ಬಗ್ಗೆ ಬರೆಯುತ್ತ "ನಾನು 
ಆವರ ವಿದ್ಯೆ ಬರಹ ಹಾಗೂ ನಿರ್ಣಯ ಸಾಮರ್ಥ್ಯದ ಬಾರೀ ಸಮರ್ಥಕ. ಹಿಂದೀ ಸಾಹಿತಿಗಳು 
ಇಷು ಗಂಭೀರಾದರೆಂದಾದರೆ ಹಿಂದೀ ಚುರುಕಾಗಿ ಮುನ್ನಡೆ ಸಾಧಿಸೀತು ಎನ್ನುತ್ತಿದ್ದೆ” ಎನ್ನುತ್ತಾರೆ. 

ಮಾಂಸಾಹಾರ ಅಥವಾ ಸಸ್ಮಾಹಾರ-ಯಾವ ಊಟ ಸಿಗುತ್ತದೋ ಅದನ್ನು ರಾಹುಲರು 
ಸ್ವೀಕರಿಸುತ್ತಿದ್ದರು. ತಾವು ಮಾಂಸಾಹಾರಿ ಎಂದು ಡಂಗುರ ಸಾರಲು ಅವರಿಗೆ ಬಹಳ 
ಆನಂದವಾಗುತ್ತಿತ್ತು. ತನ್ನ ಸಸ್ಕಾಹಾರಿ ಮಿತ್ರರು-ಪರಿಚಿತರನ್ನು ಭೇಡಿಸುವ ಅವಕಾಶ ಸಿಕ್ಕಿದರೆ ಅವರು 
ಬಿಡುತ್ತಿರಲಿಲ್ಲ.'"ಬೌದ್ದ ಸಂಸ್ಕೃತಿ'ಯ ಮುನ್ನುಡಿಯಲ್ಲಿ ಬರೆಯುತ್ತಾರೆ. ಹೇಳಲು ಈ ದ್ವಿವೇದಿಯವರು 
'ನಾ ಮಾಂಸೊ ಮಧುಪರ್ಕ ಭವತಿ" (ಮಾಂಸವಲ್ಲದೆ ಅತಿಥಿ ಸತ್ತಾರ ಸಾಧ್ಯವಿಲ್ಲ) ಎಂಬ 
ಮಹಾವಾಕ್ಕವನ್ನು ಅನಾದಿ ಕಾಲದಿಂದ ಒಪ್ಪಿಕೊಂಡು ಬಂದ, ಮಾಂಸವನ್ನು ಎಂದಿಗೂ 
ಅಭಕ್ಷ್ಯವೆಂದು ಗಣಿಸದ ಬ್ರಾಹ್ಮಣ ಮೂಲದವರು. ಆದರೆ ಅವರೋ ಸಸ್ಮಾಹಾರಿಗಳು. ಸ್ಪಯಂ 
ನಿರಾಮಿಷಹಾರಿಯಾಗಿಯೂ ಶಾಂತಿನಿಕೇತನದ ಪುಣ್ಯಭೂಮಿಯಲ್ಲ ತನ್ನ ಪೂರ್ವಜರ 
ಮಹಾವಾಕ್ಯವನ್ನು ಉಲ್ಲಂಘಸದೆ ನನಗಾಗಿ ಅತಿಧ್ಯದ ವ್ಯವಸ್ಥ ಮಾಡಿದ್ದಾರಲ್ಲ, ಇದರಿಂದ ಅವರ 
ಸ್ನೇಹ ಸೌಹಾರ್ದ ವ್ಯಕ್ತವಾಗುತ್ತದೆ." ಶಾಂತಿ ನಿಕೇತನದಲ್ಲಿ ರಾಹುಲರು ಬಿಡುವಿಲ್ಲದೆ ದುಡಿದರು. 
ಮುಂಜಾನೆ ತಪ್ಪದೆ ಗಾಳಿ ಸವಾರಿಗಾಗಿ ಹೊರಡುತ್ತಿದ್ದರು. ಆಮೇಲೆ, ಅವರದೇ ಮಾತುಗಳಲ್ಲಿ "ಬೆಳಿಗ್ಗೆ 
ಎಂಟು ಗಂಟೆಯಿಂದ ಹಿಡಿದು ಹನ್ನೆರಡು ಗಂಟೆ ರಾತ್ರಿಯವರೆಗೂ, ನಡುವೆ ಎರಡು ಗಂಟಿ ಬಿಟ್ಟು, 
ಒಟ್ಟು ಹದಿನಾರು ಗಂಟಿ ಕಾಲ ಕೆಲಸದಲ್ಲಿ ಮಗ್ಗನಾಗಿರುತ್ತಿದ್ದೆ'. "ಬೌದ್ದ ಸಂಸ್ಕೃತಿ" ಬರವಣಿಗೆಗೆ 
ಶಾಂತಿನಿಕೇತನದ ಪುಸ್ತಕಾಧ್ಯಕ್ಷ ಹಾಗೂ "ಬೃಹತ್ತರ ಭಾರತ'ದ ಗಂಭೀರ ವಿದ್ವಾಂಸ ಶ್ರೀ ಪ್ರಭಾತ್‌ 
ಕುಮಾರ್‌ ಮುಖ್ಯೋಪಾಧ್ಯಾಯರು ರಾಹುಲರಿಗೆ ಎಲ್ಲ ರೀತಿಯ ಸಹಾಯ ನೀಡಿದರು. ಈ ಪುಸ್ತಕ 
ಪ್ರಭಾತ್‌ ಬಾಬುಗಳಿಗೇ ಅರ್ಪಿತವಾಗಿದೆ. "ವಿಶ್ರಭಾರತೀಸ್ತ ಶ್ರೀ ಪ್ರಭಾತ ಕುಮಾರ 
ಮುಖೋಪಾಧ್ಯ್ಮಾಯ ಮಹಾಶಯೇಷು ತ್ರ್ತದೀಯಂ ವಸ್ತು ಗೋವಂದ ತುಭ್ಯಮೇವ ಸಮರ್ಪಯೇ"''. 
949ರಲ್ಲಿ ಬರೆದ "ಬೌದ್ದ ಸಂಸ್ಕೃತಿ" 953ರಲ್ಲಿ ಪ್ರಕಟವಾಯಿತು 


I30 ರಾಹುಲ ಸಾಂಕತಾ ಯನ 


ಸುಮಾರು ಐನೂರು ಪುಟಗಳ ಈ ಗ್ರಂಥದಲ್ಲಿ ರಾಹುಲರು ಭಾರತ, ಶ್ರೀಲಂಕಾ, ಬರ್ಮಾ 
ಇಂಡೋನೇಶಿಯಾ, ಹಿಂದ್‌ “ಚೀನ, ಚೇನ, ಅಫ್‌ಫಘಾನಿಸಾನ, ಮಧ, ಏಶಿಯಾ, ಟೆಬೆಟ್‌ 
ಮಂಗೋಲಿಯಾ, ಕೊರಿಯಾ ಹಾಗೂ ಜಪಾನ್‌ಗಳಲ್ಲಿ ಅರಳಿದ ಬೌದ್ದ ಸಂಸ್ಕತಿಯ ವಿಸಾರವಾದ 
ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಮುನ್ನುಡಿಯಲ್ಲಿ "ಭಾರತೀಯ ಸಂ ಪ್ರಾಯಶಃ ಬೌದ್ದ 
ಧರ್ಮದೊಂದಿಗೆ ದೇಶದ ಹೊರಗೆ ಹೋಯಿತು. ಆದರೆ ಎಲಿಯವರೆಗೆ ಇಂಡೋನೇಶಿಯಾ 
ಇಂಡೋಚೇನ ಮತ್ತು ಆಫ್‌ಘಾನಿಸ್ತಾನಗಳ ಸಂಬಂಧವಿತ್ತೋ ಸಾಂಸ್ಕೃತಿಕ ಪ್ರಚಾರ, ಪ್ರಸಾರ 
ಕಾರ್ಯದಲ್ಲಿ ಬ್ರಾಹ್ಮಣ ಧರ್ಮೀಯರೂ ಹಿಂದೆ ಸರಿಯಲಿಲ್ಲ-ಎಂಬುದನ್ನು ಹೇಳಲೇಬೇಕು 
ಸ್ವಾತಂತ್ರ್ಯ ಕಳಕೊಳ್ಳುವುದರೊಂದಿಗೆ ಆ ದೇಶಗಳೊಂದಿಗಿನ ಭಾರತದ ಸಂಬಂಧವೂ ಕಳೆದು 
ಹೋಯಿತು. ಆದರೆ ಇವತಿಗೂ ಅದು ಭಾರತೀಯ ಸಂಸ್ಕೃತಿಯಿಂದ ಉಸಿರು ತುಂಬಿಕೊಂಡಿದೆ. ಈ 
ತ ಸಂಬಂಧವನ್ನು ಪುನಃ ಪ್ರತ್ನಕಗೊಳಿಸಿಕೊಳುವಲ್ಲಿ ಬೌದ ಧರ್ಮದ ಅರಿವು ದೊಡ ಪಾತ 
ವಹಿಸಿತೆಂಬುದರಲ್ಲಿ ಸಂಶಯವೇ ಇಲ್ಲ. ಭಾರತದ ಪುರಾಣ ಕಾಲದ ಕರ್ಮಠ ಜೀವನವನ್ನು ಮತ್ತೆ 
ತಿಳಿಯಬೇಕೆಂದರೆ, ಏಶಿಯಾದ ಪ್ರಮುಖ ಭಾಷೆಗಳಲ್ಲಿ ಈಗಲೂ ಇರುವ ಬೌದ್ದ ಸಾಹಿತ್ಯ ಮತ್ತು 
ಬೃಹತ್ತರ ಬಾರತದ ಇತಿಹಾಸ ಹಾಗೂ ಭೂಗೋಲದ ಅಧ್ಯಯನ ಬಹಳ ಮುಖ. ಇದು ಕೂಪ 
ಮಂಡೂಕತ್ತದಿಂದ ನಮ್ಮನ್ನು ಹೊರಗೆಳೆದು ದಾರಿ ತೋರಿಸೀತು” ಎಂದಿದ್ದಾರೆ. 
ರಾಹುಲರು ಹಿಂದಿನ ವರ್ಷದ ಬೇಸಗೆಯನ್ನು ಕನ್ನೌರ್‌ನಲ್ಲಿ (ಹಿಮಾಚಲ ಪ್ರದೇಶ) ಕಳೆದಿದ್ದರೆ. 
ಮುಂದಿನ ಬೇಸಗೆಯೂ ಅಲ್ಲಿಗೇ ಹೋಗುವುದೆಂದು ಅವರು ಯೋಚಿಸಿದ್ದರು. ಆದರೆ 
ಶಾಂತಿನಿಕೇತನದಲ್ಲಿ ಇದ್ದಾಗ, ಈ ಬಾರಿ, ಕಾಲಿಂಪೋಜಗೆ ಹೋಗುವುದೆಂದು ಅವರು 
ನಿಶ್ಚಯಿಸಿದರು. ಪರಿಭಾಷೆಗಳ ಕಾರ್ಯವೂ ಅಲಿಯೇ ಮುಂದುವರಿಸುವುದು, ಎಂದರೆ ರಾಹುಲರ 
೦ಗಡ ಅವರ ಲಿಪಿಕಾರರೂ ಕಾಲಿಂಪೋಜನಲ್ಲಿ ಅವರ ಜೊತೆಯಲ್ಲಿ ಇರುವುದೆಂದಾಯಿತು 
ಶಾಂತಿನಿಕೇತನದಿಂದ ರಾಹುಲರು ಮೊದಲು ವರ್ಧಾಕೆ ಹೋದರು. ಅಲಿ ರಾಷ ಭಾಷಾ 
ಚಾರ ಸಮಿತಿಯ ಸಮ್ಮೇಳನ ನಡೆಯಿತು. ಆನಂದಜೀಯವರ ನೇತೃತ್ವದಲ್ಲಿ ಸಮಿತಿ ಹೊಂದಿದ 
ಗತಿಯನು ಕಂಡು ರಾಹುಲಜೀ ಸಂತೋಷಗೊಂಡರು. ಸಮಿತಿ ಉತ್ಕೃಷ್ಟ ಸಾಹಿತ್ಯದ ಪ್ರಕಾಶನದ 
ವನು ಕೆಗೆತಿಕೊಳಲೆಂದು ಅವರು ಬಯಸುತಿದರು 
ಲಿಂದ ಪ್ರಯಾಗಕೆ ತೆರಳಿದ ರಾಹುಲರು ಅಲಿ ಮಾರ್ಚ್‌ ]9ರಿಂದ 2Iರವರೆಗೆ ಹಿಂದುಸಾನೀ 
ಎಕಾಡೆಮಿಯಲ್ಲಿ "ಬೌದ್ದ ಸಂಸ್ಕೃತಿ'ಯ ಕುರಿತು ಭಾಷಣ ಮಾಡಿದರು. "ತಲೆ ಸುತ್ತಿ ಬಂದಂತೆ 
ಅನಿಸುತ್ತಿತ್ತು. ಡಯಾಬೀಟೀಸ್‌ನ ಕಾರಣದಿಂದಲೇ ಇರಬೇಕು. ಇಂಥಹುದೇ ಕಾರಣದಿಂದ 
ಹೀಗಾಗುತ್ತಿದೆ ಎಂದು ನನಗೆ ತಿಳಿಯುತ್ತಿರಲಿಲ್ಲ. ಪ್ರತಿ ದಿನ ಬಿಡದೆ ಇನ್ನುಲಿನ್‌ ತೆಗೆದುಕೊಳ್ಳುತ್ತಿದ್ದೆ. 
ಕಾಲಿಂಪೋಜಗೆ ಹೋಗಲು ಸಾಮಗ್ರಿ ಮತ್ತು ಜೊತೆಗಾರನನ್ನು ಕೂಡಿಸಿಕೊಳ್ಳಬೇಕು. ಮೂರು 
ಜನ ಜೊತೆಗಾರರು ಸಿಕಿದರು. ಡಾ! ಭಟ್ರ, ಸೇವ್‌ ಗುಪ್ತ ಮತ್ತು ಮಹೇಶ್‌ ನಾರಾಯಣ. 
ಪರಿಭಾಷೆಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಒಂದೆಡೆ ಸೇರಿಸಿಟರು. ಒಟ್ಟು ಹದಿನಾರು ಟ್ರಂಕುಗಳಲ್ಲಿ 
ಸಾಮಾನು ತುಂಬಿಸಿಕೊಂಡು [9498 ಏಪ್ರಿಲ್‌ 5ರಂದು ರಾಹುಲ್‌ಜೀ ಮತ್ತು ಮೂವರು 
ಸಂಗಡಿಗರು ಕಾಲಿಂಪೋಜಗೆ ತೆರಳಿದರು. 


5०७)०चट०९८ ವಾಸ್ತವ್ಯ I3l 


ರಾಹುಲರು ಸ್ವಂತದ ಮತ್ತು ಪರಿಭಾಷೆಗಳ ಕೆಲಸಕ್ಕೆ ದೂರದ ಕಾಲಿಂಪೋಜನ್ನು ಯಾಕೆ 
ಆರಿಸಿಕೊಂಡರು? ಮೊದಲ ಕಾರಣವೆಂದರೆ ಈ ಪರ್ವತ ಪ್ರದೇಶ ಟಿಬೇಟಿಗೆ ಹೋಗಿ ಬರುವ 
ಮಾರ್ಗದಲ್ರಿದೆ. ಕಾಲಿಂಪೋಜನಲ್ಲಿ ಟಿಬೇಟಿ ಜನರೊಂದಿಗೆ ಮಾತುಕತೆ ನಡೆಸುವುದು ಸುಲಭ ಸಾ 
ಅಲಿ ಬೌದ ಮತದಲಿ ಶದೆಯಿರುವ ಮಣಿಹರ್ಷ ಜೋತಿ ಮತು ಅವರ ತಂದೆ ಬಾಜು ठंड ಸಾಹು 
ಅವರು ರಾಹುಲರಿಗೆ ಎಲ್ಲಾ ಬಗೆಯ ಸಹಾಯ ನೀಡಲು ಸಿದ್ದರಿದ್ದರು. ಧರ್ಮೊೋದಯ ಸಭೆ ತಮ್ಮ 
ಮೂಲಕ ಖರೀದಿಸಿದ ಸುಂದರ ಬಂಗಲೆಯನು ಅವರು ರಾಹುಲರ ವಾಸಕೆ ಬಿಟುಕೊಟಿದರು 
ತಮ ಟೆಬೇಟೇ-ಸಂಸೃತ ಕೆಲಸವನು ರಾಹುಲರು ಯಾವ ಅಡೆತಡೆಯಿಲ್ಲದೆ ಅನುಕೂಲವಾದಾಗ 
ಮಾಡಲು ಸಾಧ್ಯವಿತ್ತು ಈಗವರು ಬೆಟದ ಮೇಲೆ ತಮ್ಮದೇ ಆದ ಒಂದು ಮನೆ ಮಾಡಿಕೊಳುವ 
ಬಗ್ಗೆಯೂ ಯೋಚಿಸುತ ಇದರು. ಆಗ ಜೀವನಾವಶಕ ವಸುಗಳ ಸಮಸ್‌ಯಂತೂ ಖಂಡಿತ 
ಹುಟ್ಟಿಕೊಳ್ಳುತ್ತದೆ. ಆದರೆ ಕಾಲಿಂಪೋಜನಲ್ಲಿ ಸಧ್ಯಕ್ಕಂತೂ ಆದು ಸಂಭವವಲ್ಲವಾದ್ದರಿಂದ 
'ಗ.ಹಸನಾಗುವ ಶಾಪದಿಂದ ಪಾರಾದಂತೆ." 

ಆದರೆ ರಾಹುಲರು ಇನು ಬಹಳ ದಿನ ಗಹಸನಾಗದೆ ಉಳಿಯುವಂತಿರಲಿಲ. ಅವರಿಗೀಗ 
ಐವತ್ತಾರು ವರ್ಷ ವಯಸು. ಮಧುಮೇಹ ರೋಗಿ ಒಬನಿಗೆ ಶಾಶ್ತ ಎಶ್ಲತ ಸಂಗಾತಿ ಅವಶ 
ಬೇಕಾಗಿದ್ದಳು. ಗೃಹಸ್ತನಾಗಲು ಹೆದರಿದರೂ ಕೆಲ ತಿಂಗಳ ಬಳಿಕ ಅವರು ಕಾಲ ಪಫೋಜನಲಿಯೇ 
ಘರ್‌'ಬಾರೀ"' ಆದರು 

ಕಾಲಿಂಪಫೋಜನ ಧರ್ಮೊೋದಯ ವಿಹಾರ ತಲುಪಿದ ಬಳಿಕ ಮರುದಿನದಿಂದಲೇ ಕೆಲ 

ಆರಂಭವಾಯಿತು. ಸಂಗ್ರಹಿಸಿಟ ಪಾರಿಭಾಷಿಕ ಶಬ್ದಗಳನ್ನು ಅಕಾರಾದಿ ಕ್ರಮದಲ್ಲಿ ಜೋಡಿಸಲು 
ಅವನ್ನು ಕಾರ್ಡುಗಳಲ್ಲಿ ಬರೆದಿಡುವುದು ಆಗತ್ಮವಾಗಿತ್ತು. ಇದಕ್ಕೆ ಕೆಲ ಸ್ಥಳೀಯ ನೇಪಾಳಿ ಹುಡುಗ 
ಹುಡುಗಿಯರನ್ನು ಗೊತ್ತು ಮಾಡಿಕೊಂಡಿದರು 

ಈ ನಡುವೆ ರಾಹುಲರು "ಮಧುರ ಸಪ್ಪ' ಕಾದಂಬರಿಯನು ಬರೆಯಲು ನಿರ್ಧರಿಸಿದರು. ಈಃ 
ಐತಿಹಾಸಿಕ ಕಾದಂಬರಿಯ ಭೂಮಿಕ ಇರಾನ್‌ ಮತ್ತು ಮಧ್ಯ ಏಶ್ಯ. ಕಾಲ ಸುಮಾರು 500ನೇ 
ಇಸವಿಯ ಆಸುಪಾಸು. ಇದಕ್ಕಾಗಿ ಅವರು ಟೆಹರಾನ್‌ ಮತ್ತು ಲೆನಿನ್‌ ಗ್ರಾಡ್‌ನಲ್ಲ ಸಾಕಷ್ಟು 
ಸಾಮಗ್ರಿಗಳನ್ನು ಕಲೆ ಹಾಕಿದ್ದರು. ಕಾದಂಬರಿಯ ಹಿಂದಿನ ಪ್ರೇರಣೆಯ ಕುರಿತು ಹೀಗೆ ಬರೆದಿದ್ದಾರೆ: 

"ಈ ಕಾದಂಬರಿಯ ಮೂಲಕ ನಾನು ಇತಿಹಾಸದ ಒಂದು ಮರೆತ ಪುಟವನ್ನು ಓದುಗರ ಮುಂದೆ 
ಇಡಲು ಪ್ರಯತ್ನಿಸುತ್ತೇನೆ. 69,05० ಬಯಸುವ ಆ ಐತಿಹಾಸಿಕ ಪಾತ್ರಗಳು, ಅವುಗಳಲ್ಲಿ ಕೆಲವು ಈ 
ಗ್ರಂಥದಲಿಯೂ ಇವೆ, ನನಗೆ ಬರೆಯಲೇ ಬೇಕಾದ ಬಾಧ್ಯತೆಯನ್ನು ತಂದೊಡ್ತಿವೆ.” ಕಾದಂಬರಿಯ 
ಉದ್ದೇಶ "ಅಂತ್ಯದಲ್ಲಿ ಮನುಷ್ಯ ಖಂಡಿತವಾಗಿಯೂ ತನ್ನ ಧ್ಯೇಯವನ್ನು ಸಾಧಿಸಿಯೇ ತೀರುತ್ತಾನೆ. 
ಸಮಸ್ತ ಮಾನವರ ಸಮಾನತೆ ಪರಸ್ತರ ಪ್ರೇಮ ಮತ್ತು ಸಾರ್ವತ್ರಿಕ ಸುಖ ಸಮೃದ್ದಿಯೇ ಆ ಧ್ಯೇಯ.” 
ಕಾದಂಬರಿಯ ನಾಯಕ ಮಜಕ್‌ ಓರ್ವ ಐತಿಹಾಸಿಕ ವ್ಮಕ್ಷಿಯಾಗಿದ್ದ. 

ಕಾಲಿಂಫೋಜ ತಲುಪದ ಕೆಲವೇ ದಿನಗಛಲ್ಲಿ ರಾಹು ಅವರಿಗೆ ಸಂವಿಧಾನದ ಮಸೂದೆಗಳ 
ಅನುವಾದ ಮಾಡಲು ರಾಷಪತಿಯಿಂದ ರಚಿತವಾದ ಒಂದು ಸಮಿತಿಯಲ್ಲಿ ತಮ್ಮ ಹೆಸರೂ 
ಇದೆಯೆಂದು ತಿಳಿದು ಬಂತು. ಅಂದರೆ, ಇದಕ್ಕಾಗಿ ಅವರು ಕಾಲಿಂಫೋಜನಿಂದ ದೆಹಲಿಗೆ 


I32 ರಾಹುಲ ಸಾಂಕೃತ್ಯಾಯನ 


ಹೋಗಬೇಕೆಂಬುದು ವಿದಿತ. ಏಪ್ರಿಲ್‌ ಕೊನೆಯ ವಾರದಲ್ಲಿ ದಿಮಾನವೇರಿ ಬಾಗ್‌ಡೋಗ್ರಾದಿಂದ 
ಕಲ್ಪತ್ತಾಗೆ ಮತ್ತು ಕಲ್ಪತ್ತಾದಿಂದ ದಿಲ್ಲಿಗೆ ಪಯಣಿಸಿದರು. ಇದು ಭಾರತದಲ್ಲಿ ರಾಹುಲರ ಪ್ರಪ್ರಥಮ 
ವಮಾನ ಯಾನ. ಹಾಗೆ ನೋಡಿದರೆ ತನ್ನ ಜೀವನದಲ್ಲಿನ ಮೊಟ್ಟ ಮೊದಲ ವಿಮಾನ ಯಾನವನ್ನು 
ಅವರು 945ರಲ್ಲಿ ಟಿಹರಾನ್‌ನಿಂದ ಮಾಸ್ಕೋಗೆ ಹೋಗುವಾಗ ಮಾಡಿದ್ದರಷ್ಟೆ. ದೆಹಲಿಯ 
ಬೇಸಗೆಯ ತಾಪಮಾನದಿಂದ ರಾಹುಲರು ಸಹಜವಾಗಿಯೇ ಕಂಗೆಟ್ಟರು. ಅಲ್ಲಿ ಒಂದು ವಾರವಿದ್ದು 
ವಿಮಾನ ಮಾರ್ಗವಾಗಿಯೇ ಬಾಗ್‌ಡೋಗ್ರಾ-ಕಾಲಿಂಫೋಜಗೆ ವಾಪಸು ಬಂದರು. 

ಈಗ ಅವರು "ಮಧುರ ಸ್ವಪ್ನ" ಬರೆಯಲು ಆರಂಭಿಸಿದರು. "ಪ್ರತ್ಯಕ್ಷ ಶರೀರ" (ಅನಾಟಮಿ)ದ 
ಪಾರಿಭಾಷಿಕ ಕಾರ್ಯ ಪೂರ್ತಿಯಾಗಿತ್ತು. ಮತ್ತೀಗ ಬೇರೆ ಕೆಲಸಗಳಿಗೆ ಕೈ ಹಚ್ಚಿದ್ದರು. 949ರ ಮೇ 
ಕೊನೆಯ ವಾರ್ಮ ಇನ್ನೊಮ್ಮೆ ದೆಹಲಿಗೆ ಹೋಗಿ ಜೂನ್‌ 9ರಂದು ಕಾಲಿಂಪೋಜ್‌ಗೆ ವಾಪಸು 
ಬಂದರು. ಕಾಲಿಂಫೋಜ್‌ಗೆ ಬಂದು ಒಂದೂವರೆ ತಿಂಗಳೇ ಕಳೆದಿತ್ತು. ಮೊದಲೇ ಸಂಗ್ರಹಿಸಿಟ್ರಿದ್ದ 
ಪಾರಿಭಾಷಿಕ ಶಬ್ದಗಳನ್ನು ಕ್ರಮದಲ್ಲಿ ಬರೆದಿಡುವ ಕೆಲಸವೂ ಪೂರ್ಣಗೊಂಡಿತ್ತು. ಹೊಸತಾಗಿ 
ಸಂಗ್ರಹವಾಗುವ ಶಬ್ದಗಳನ್ನು ಬರೆದಿಡಲು ಕೇವಲ ಒಬ್ಬ ಸಹಾಯಕ ಸಾಕಿತ್ತು. ಹಿಂದೆ ಶಬ್ದಗಳನ್ನು 
ವ್ಯವಸ್ಥಿತವಾಗಿ ಬರೆದಿಡಲು ಹುಡುಗ ಹುಡುಗಿಯರನ್ನು ಗೊತ್ತು ಮಾಡಿಕೊಟ್ಟವರು ಪರಮಹಂಸ 
ಮಿಶ್ರಾ ಎಂಬ ರಾಹುಲರ ಓರ್ವ ಪರಿಚಿತ ಅಧ್ಯಾಪಕರು. "ನಾನು ಪರಮಹಂಸರೊಡನೆ ಚುರುಕಾಗಿ 
ಬರೆಯಬಲ್ಲ, ಗ್ರಹಿಸಬಲ್ಲ ಒಬ್ಬ ಹುಡುಗನನ್ನೊ ಹುಡುಗಿಯನ್ನೋ ಕಳಿಸಲು ಹೇಳಿದೆ. ಹಿಂದೆ ಕೆಲಸ 
ಮಾಡಿದ ಹುಡುಗಿಯರಲ್ಲಿ ಕಮಲಾ ಪರಿಯಾರ್‌ ಕೂಡ ಇದ್ದಳು. ಪರಮಹಂಸರು ಅವಳನ್ನೇ 
ಶಿಫಾರಸು ಮಾಡಿದರು. ಅವಳು ಜೂನ್‌ I4 (949) ರಂದು ಬಂದು ಕೆಲಸ ಆರಂಭಿಸಿದಳು." 

"ಮಧುರ ಸ್ಪಷ್ಟ"ದ ಬರವಣಿಗೆ ಸಾಗುತ್ತಿತ್ತು. ಜೂನ್‌ 5ರಿಂದ ಘುಮಕ್ಕಡ್‌ ಶಾಸ್ತ್ರ 
(ಸಂಚಾರಿ-ಶಾಸ್ತ್ರ)ದ ಬರವಣಿಗೆಯೂ, ನಡುನಡುವೆ "ಆಜ್‌ ಕೀ ರಾಜನೀತಿ' ಲೇಖನ ಕಾರ್ಯವೂ 
ನಡೆಯುತ್ತಿತ್ತು. 

ಟಿಬೇಟಿನ ರಶ್ಯನ್‌ ವಿದ್ವಾಂಸ ಡಾ। ಜಾರ್ಜ್‌ ರ್ಕೋರಿಕ್‌ ಆ ವೇಳೆ ಕಾಲಿಂಪೋಂಜ್‌ನಲ್ಲೇ ಇದ್ದರು. 
ಇಬ್ಬರೂ ಸೇರಿ ಧರ್ಮ ಕೀರ್ತಿಯ ಮಹಾನ್‌ ಗ್ರಂಥ "ಪ್ರಮಾಣ ವಾರ್ತಿಕ'ವನ್ನು ಅನುವಾದ 
ಮಾಡಲು ಒಪ್ಪಿಕೊಂಡರು. ಡಾ। ರ್ಕೋರಿಕ್‌ ಟಿಬೇಟಿ ಅನುವಾದದಿಂದ ಇಂಗ್ಲಿಷಿಗೆ ಮಾಡುವುದು. 
ರಾಹುಲರು ಆದನ್ನು ಸಂಸ್ಕೃತದೆದಿಗೆ ತುಲನೆ ಮಾಡುವುದು ಹೀಗೆ. ಆದರೆ ಒಂದು ಪರಿಚ್ಛೇದದ 
ಮುಂದೆ ಆ ಕೆಲಸ ಸಾಗಲಿಲ್ಲ. 

ಹದಿನೈದು ದಿನಗಳಲ್ಲಿಯೇ ರಾಹುಲರು 'ಘುಮಕ್ಕಡ್‌ ಶಾಸ್ತ್ರ" ಗ್ರಂಥ ಬರೆದು ಮುಗಿಸಿದರು. 
“ಸಂಚಾರದ ಆಸೆ ಅಂಕುರಿಸುವ ಕೆಲಸ ಈ ಶಾಸ್ತ್ರದ್ದಲ್ಲ. ಬದಲು ಇದರ ಗುರಿ, ಜನ್ಮಜಾತ ಅಂಕುರಕ್ಕೆ 
ಪುಷ್ಟಿ ಬೆಳವಣಿಗೆ ಹಾಗೂ ಮಾರ್ಗದರ್ಶನ ನೀಡುವುದಷ್ಟೇ." 

ಧರ್ಮೋದಯ ವಿಹಾರದಲ್ಲಿದ್ದುಕೊಂಡು ಕಾಲಿಂಪೋಜ್‌ನಲ್ಲಿ ತಮಗಾಗಿ ಒಂದು ಮನೆ 
ಖರೀದಿಸುವುದೆಂದು ಮೊದಲು ಯೋಚಿಸಿದರು. ಆದರೆ ನಂತರದಲ್ಲಿ ಯಾವುದಾದರೂ 
ಬಂಗಲೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳುವುದೆಂದು ಅವರು ನಿರ್ಧರಿಸಿದರು. ಕೆಲ ದಿನ ಹುಡುಕಿ 


ಹುಡುಕಿ ಕೊನೆಗೆ ದೂರದಲ್ಲಿದ್ದ ಒಂದು ಬಂಗಲೆ "ಪಾರ್ವತೀ" ಅವರಿಗೆ ಇಷ್ಟವಾಯಿತು. ಸಾಮಾನು 


ಕಾಲಿಂಫೋಜ ವಾಸ್ತವ, I33 


ಕಟ್ಟಿಕೊಂಡು ಸಂಗಡಿಗರ ಸಮೀತ 949ರ ಜುಲ್ಪೆ ಮೂರರಂದು ಅಲ್ಲಿಗೆ ಹೊರಟು ಹೋದರು. 
ಜುಲ್ಪಿ ಮೂರನೇ ವಾರದಲ್ಲಿ ಮೂರನೇ ಬಾರಿಗೆ ಅವರು ಕಾಲಿಂಪೋಜ್‌ನಿಂದ ದೆಹಲಿಗೆ 
ಹೋಗಬೇಕಾಯಿತು. ಈ ಸಲ ರ್ರಲಿನಲ್ಲ ಹೋಗುವಾಗ, ಪ್ರಯಾಗದಲ್ಲಿ ಇಳಿದು, ಅಲ್ಲಿ ಶಬ್ದಕೋಶಗಳ 
ಪ್ರಕಟಣೆ ಕಾರ್ಯವನ್ನು ನೋಡಿಕೊಂಡು ಪಯಣ ಮುಂದುವರಿಸಿದರು. 

ಇನ್ನು ಮುಂದೆ ಒಂದು ಹೊಸ ಜವಾಬ್ದಾರಿ ವಹಿಸಲಿದ್ದ ಅವರು ಹೀಗೆ ಬರೆಯುತ್ತಾರೆ: "ಒಂದು 
ದಿನ ಮಳೆಯಲ್ಲಿ ಕಮಲಾ ಬಹಳ ತೊಯ್ದಳು. ಆದ್ದರಿಂದ 49ರ ಆಗಸ್ಟ್‌ 8ರಿಂದ ಅವಳೂ ಅಲ್ಲಿಯೇ 
ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿ, ಪರೀಕ್ಷೆಗೆ ತಯಾರಿ ನಡೆಸಲು ಹೇಳಿದೆ....ಕಮಲಾ ಈಗ ನನಗೆ 
ಬಹಳ ಹತ್ತಿರವಾಗಿದ್ದಳು.' ವಾಸ್ತವವಾಗಿ ಇದು ರಾಹುಲರ ಹೊಸ "ಗೃಹಕೃತ್ಯ'ದ ಆರಂಭ. ಅವರಿಗೆ 
ಈಗ ಖಂಡಿತವಾಗಿಯೂ ಒಬ್ಬ ಶಾಶ್ವತ ಸಂಗಾತಿಯ ಅಗತ್ಯವಿತ್ತು. 

49ರ ಡಿಸೆಂಬರ್‌ ಮೂರನೇ ವಾರದವರೆಗೆ ಅವರು ಕಾಲಿಂಫೋಜ್‌ನಲ್ಲಿ ಉಳಿದರು. ಅಷ್ಟರೊಳಗೆ 
ಮತ್ತೆರಡು ಸಲ ದೆಹಲಿಗೆ ಹೋಗಿ ಬಂದರು. ಪ್ರಯಾಗಕ್ಕೂ. ಡಾರ್ಜಿಲಿಂಗ್‌ ಸಂಚರಿಸಿ ಬಂದ 
ರಾಹುಲರು "ಡಾರ್ಜಿಲಿಂಗ್‌ ಪರಿಚಯ" ಬರೆಯಲಾರಂಭಸಿದ್ದರು. ಈ ಸಲದ ಹಿಂದೀ ಸಾಹಿತ್ಯ 
ಸಮ್ಮೇಳನದ ವಾರ್ಷಿಕ ಅಧಿವೇಶನ ಡಿಸೆಂಬರ್‌ ಕೊನೆಯ ವಾರದಲ್ಲಿ ಹೈದರಾಬಾದಿನಲ್ಲಿ 
ಏರ್ಪಾಡಾಗಿತ್ತು. ಪಂಡಿತ ಚಂದ್ರಬಲಿಪಾಂಡೆ ಸಮ್ಮೇಳನದ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದರು. 
ರಾಹುಲರಿಗೆ ಆಗ್ರಹಪೂರ್ವಕದ ಆಮಂತ್ರಣವಿತ್ತು. ಸಮ್ಮೇಳನದಲ್ಲಿ ಅವರನ್ನು "ಸಾಹಿತ್ಯ ವಾಚಿಸ್ಪತಿ' 
ಎಂದು ಬಿರುದು ಕೊಟ್ಟು ಗೌರವಿಸಲಿದ್ದರು. 

ಕಮಲಾ ಪರಿಯಾರನ್ನು ಜೊತೆಗೆ ಕರೆದುಕೊಂಡು ಡಿಸೆಂಬರ್‌ 2]ರಂದು ಹೈದರಾಬಾದಿಗೆ 
ಹೊರಟರು. ಕಲ್ಪತ್ತಾ, ವರ್ಧಾ ಮಾರ್ಗವಾಗಿ ಡಿಸೆಂಬರ್‌ 24ರಂದು ಹೈದರಾಬಾದ್‌ ತಲುಖದರು. 
ನಾನು ರಾಹುಲರನ್ನು ನೋಡಿದ್ದು ಇದೇ ಮೊದಲ ಬಾರಿ, ಈ ಸಂದರ್ಭದಲ್ಲಿಯೇ ಮುಂದಿನ 
ಹದಿಮೂರು ದಿನಗಳ ಕಾಲ ದೂರ-ದೂರದಿಂದಲೇ ಅವರ ಚಲನವಲನಗಳನ್ನು ಪ್ರತ್ಯಕ್ಷ ವೀಕ್ಸಿಸಿದೆ. 
ಸಮ್ಮೇಳನದಲ್ಲಿ ರಾಜರ್ಷಿ ಪುರುಷೋತ್ತಮ ದಾಸ ಟಂಡನ್‌, ಪಂಡಿತ ಲಕ್ಷೀನಾರಾಯಣ ಮಿಶ್ರ, 
ಪಂಡಿತ ರವಿಶಂಕರ ಶುಕ್ಷ, ಆಟಾರ್ಯ ನರೇಂದ್ರ ದೇವ, ಪ್ರೊ। ರಂಜನ್‌, ಡಾ। ಉದಯನಾರಾಯಣ 
ತಿವಾರಿ, ಆನಂದಜೀ, ಪಂಡಿತ ವಾಚಸ್ಪತಿ ಪಾಠಕ್‌ ಮುಂತಾದ ಅನೇಕರು ಉಪಸ್ಥಿತರಿದ್ದರು. 

ಸಮ್ಮೇಳನ ಚೆನ್ನಾಗಿ ನಡೆಯಿತು. ಹೈದರಾಬಾದಿನ ಆಸುಪಾಸಿನ ಐತಿಹಾಸಿಕ ಸ್ಥಳಗಳನ್ನು 
ತೋರಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ರಾಹುಲರ ತಂಡದೊಂದಿಗೆ ನಾನು ಕೂಡ 
ಮ್ಯೂಸಿಯಂ, ಉಸ್ಮಾನಿಯಾ ವಿಶ್ವವಿದ್ಯಾಲಯ ಮತ್ತು ಗೋಲ್ಕೊಂಡ ಕೋಟೆಯನ್ನು ನೋಡಿದೆ. 
ನಂತರ ರಾಹುಲರೂ ಇದ್ದ ನಮ್ಮ ದೊಡ್ಡ ತಂಡ ರೈಲಿನಲ್ಲಿ ಓಔರಂಗಾಬಾದಿಗೆ ಹೋಯಿತು. 
ಅಲ್ಲಿಂದಲೇ ಬಸ್‌ ಮಾಡಿಕೊಂಡು ಎಲ್ಲೋರಾ, ನಂತರ ಅಜಂತಾಕ್ಸೆ ತೆರಳಿದೆವು. ಹಿಂದಿರುಗುವ 
ದಾರಿಯಲ್ಲಿ ದೌಲತಾಬಾದ್‌ನ ಕೋಟಿ ದರ್ಶನ. ರಾಹುಲರು, ಸ್ವತಃ ಬರೆದಂತೆ, "ಇಡೀ ಗುಂಪಿಗೆ 
ನಾನೇ ಗೌರವ ಗೈಡ್‌ ಆಗಬೇಕಾಯಿತು." 

ಔರಂಗಾಬಾದ್‌ನಿಂದ ಮನಮಾಡ್‌, ವರ್ಧಾ. ವರ್ಧಾಕ್ಕೆ ರೈಲಿನಲ್ಲಿ ಪಯಣಿಸುತ್ತಿರುವಾಗಲೇ 
ನಡುದಾರಿಯಲ್ಲಿ ಹೊಸ ವರ್ಷದ (950) ಸೂರ್ಯ ಮೂಡುತ್ತಲಿದ್ದ ಹೊಸ ವರ್ಷದ ಮೊದಲ 


I34 ರಾಹುಲ ಸಾಂಕೃತ್ಸಾ ಯವನ 


ದಿನ ವರ್ಧಾದಲ್ಲಿ ಇಳಿದರು. ಈಚಿನ ಕೆಲ ವರ್ಷಗಳಿಂದ ವರ್ಷಾಂತ್ಯದಲ್ಲಿ ಎಷ್ಟೆಲ್ಲ 
ಬರವಣಿಗೆಯಾಯಿತೆಂದು ರಾಹುಲರು ಲೆಕ್ಕ ಬರೆದಿಡುತ್ತಿದ್ದರು. ಹಾಗೆ ]949ನೆಯ ಇಸವಿಯಲ್ಲಿ 
ಬೌದ್ದ ಸಂಸ್ಕೃತಿ, ಘುಮಕ್ಸಡ್‌ ಶಾಸ್ತ್ರ, ಆಜ್‌ ಕೀ ರಾಜನೀತಿ ಮತ್ತು ಪಾರಿಭಾಷಿಕ ಶಬ್ದಗಳ ಕೆಲಸ. 
ಎರಡನೇ ಮತ್ತು ಮೂರನೇ ಪುಸ್ತಕಗಳ ಪ್ರಕಟಣೆ. "ಮಧುರ ಸ್ವಪ್ನ" ಮತ್ತು "ಡಾರ್ಜಿಲಿಂಗ್‌ 
ಪರಿಚಯ'ಗಳ ಮುಕ್ಕಾಲು ಭಾಗದ ಬರವಣಿಗೆ. ಸಂವಿಧಾನದ ಅನುವಾದದ ಕೆಲಸ 
ಪೂರ್ತಿಯಾಗಿತ್ತು. 

ಆ ವರ್ಷದ ಮತ್ತೊಂದು ಲಾಭವೆಂದರೆ-ಹೊಸ ಗಾರ್ಹಸ್ತ. ಇದಕ್ಕಾಗಿ ಈಗ ಒಂದು ಸ್ಥಿರವಾದ 
ವಸತಿಯ ವ್ಯವಸ್ಥೆಯಾಗಬೇಕು. ಕಲ್ಕತ್ತಾದ ಸೇಠ್‌ ಪರಮಾನಂದ ಫೋದ್ದಾರರು ತನ್ನ ಪ್ರಕಾಶನ ಸಂಸ್ಥ 
'ಆಧುನಿಕ ಪುಸ್ತಕ ಭವನ"ದಿಂದ ರಾಹುಲರ ಪುಸ್ತಕ ಪ್ರಕಟಣೆಗಾಗಿ ಇಪ್ಪತ್ತೆದು ಸಾವರ ರೂಪಾಯಿ 
ಸಂಭಾವನೆಯ ಕರಾರು ಮಾಡಿಕೊಂಡಿದ್ದರು. ಅದೇ ಹಣದಲ್ಲಿ ಒಂದು ಮನೆ ಕೊಳ್ಳಬೇಕು 
ಎಂದುಕೊಂಡರು ರಾಹುಲಜೀ. 

ಹೊಸ ಮನೆವಾರ್ತೆಗೆ ಹೊರಟಿರುವಾಗ ಆಯ-ವ್ಯಯದ ಚಿಂತೆಯಾಗುವುದು ಸಹಜ ತಾನೆ? 
I949 ವಾರ್ಷಿಕಾಂತ್ಯದ ಮಾರ್ಚ್‌ ಕೊನೆಯಲ್ಲಿ ಅವರ ಪ್ರಯಾಗದ ಪ್ರಕಾಶಕ ರಾಯಲ್ಲಿಯ ಲಕ್ಕ 
ಕೊಟಿದ್ದ. 5206 ರುಪಾಯಿ, 9 ಆಣೆ. "ತಿಂಗಳಿಗೆ ಐನೂರು ರೂಪಾಯಿಗಿಂತ ಕಡಿಮೆ ಖರ್ಚಿನಲ್ಲಿ 
ಮನೆ ನಡೆಯುವುದು ನಮ್ಮ ಮಟ್ಟಿಗೆ ಕಷ್ಟದ್ದೆಂದು ಇಷ್ಟು ದಿನದ ಜೀವನ 4८ 3४ 
ಬದುಕಿನ ಆ ಕಾಲದಲ್ಲಿ ಕೈಯಲ್ಲಿ ಮೂರು ಕಾಸು ಇಲ್ಲದಾಗಲೂ ಜಿ ಹ 
ಕಷ್ಟವೆನಿಸಿರಲಿಲ್ಲ. ಆದರೆ ಈಗಲೋ, ಸ್ಥಿರವಾದ ಒಂದು ನೆಲೆ ಹುಡುಕುವುದರಲ್ಲಿ ಸಫಲರಾಗದಿದ್ದರೂ 
ಸಧ್ಯಕ್ಕೊಂದು ಮನೆ ಆಗಿದ್ದು, ಖರ್ಚು ಇದ್ದೇ ಇರುತ್ತಿತ್ತು." 

ರಾಹುಲರು ವರ್ಧಾದ ರಾಷ್ರ್ರ ಭಾಷಾ ಪ್ರಚಾರ ಸಮಿತಿಯಲ್ಲಿ ಎರಡು ದಿನ ಇದ್ದರು. 
ಹೈದರಾಬಾದ್‌ ಸಮ್ಮೇಳನದಲ್ಲಿ ಮತ್ತು ಅಜಂತಾ ಎಲ್ಲೋರಾ ಪ್ರವಾಸ ಹೋದಾಗ ರಾಹುಲರನ್ನು 
ದೂರ-ದೂರದಿಂದಲೇ ನೋಡುತ್ತಿದ್ದ ನನಗೆ ಈಗ ವರ್ಧಾದಲ್ಲಿ ಅವರನ್ನು ಹತ್ತಿರದಿಂದ ನೋಡುವ 
ಮತ್ತು ಅವರ ಮಾತು ಕೇಳುವ ಆವಕಾಶ ಸಿಕ್ಕಿತು. 

ರಾಷ್ಟ್ರ ಭಾಷಾ ಸಮಿತಿ ಈಗ ಸಾಕಷ್ರು ದೊಡ್ಡ ಸಂಸ್ಥೆಯಾಗಿ ಬೆಳೆದಿತ್ತು. ಅದು ಹದಿಮೂರು ಎಕರೆ 
ಭೂಮಿಯಲ್ಲಿ ಅನೇಕ ಕಟ್ಟಡಗಳನ್ನು ಹೊಂದಿತ್ತು. ಅದರ ವಾರ್ಷಿಕ ಬಜೆಟ್‌ 6 ಲಕ್ಷ ಮುಟ್ಟಿತ್ತು. 
ಯಂ ರಾಹುಲರೇ ಬರೆದಂತೆ "ಬಾಡಿಗೆಯ ಒಂದು ದರಿದ್ರ ಕೋಣೆಯಲ್ಲ ಆರಂಭವಾದ ರಾಷ್ಟ 
ಭಾಷಾ ಪ್ರಚಾರ ಸಮಿತಿ ಈಗ ಒಂದು ವಿಶಾಲ ಸಂಸ್ಥೆಯಾಗಿ ರೂಪುಗೊಂಡಿತ್ತು. ನಿಜಕ್ತೂ ಒಂದು 
ನಗರದಂತೆಯೇ ಭಾಸವಾಗುವ "ಹಿಂದೀ ನಗರ'. ಇಡೀ ಭಾರತದಬಿಯೇ ಹರಡಿಕೊಂಡಿರುವ 
ಕಾರ್ಯಕರ್ತರ ಜಾಲ. ಸಮಿತಿ ಇಷ್ಟು ಉನ್ನತಿ ಹೊಂದುವಲ್ಲಿ ಆನಂದಜೀಯವರ ಪದಿಶ್ರಮದ್ದೇ 
ಸಿಂಹಪಾಲು ಎಂಬುದರಲ್ಲಿ ಸಂಶಯವಿಲ್ಲ." 

ರಾಷ್ಟ್ರ ಭಾಷಾ ಸಮಿತಿಯ ಮುಖ್ಯ ಕಾರ್ಯಗಳೆಂದರೆ:-ಹಿಂದಿಯೇತರ ಪ್ರದೇಶಗಳಲ್ಲಿ ಹಿಂದೀ 
ಭಾಷೆಯ ಪ್ರಚಾರ. ಇಪ್ಪತ್ತು ಮೂವತ್ತು ಸಾವಿರ ಸಂಖ್ಯೆಯಲ್ಲ ಪಠ್ಯಪುಸ್ತಕಗಳನ್ನು, ಸಂಸ್ಕರಣ 
ಆವೃತ್ತಿಗಳನ್ನು ಅಚ್ಚು ಹಾಕಿಸುತ್ತಿದ್ದರು. ಪರೀಕ್ಷೆಗಳನ್ನು ನಡೆಸುತ್ತಿದ್ದರು. ಸಂಸ್ಥ ಬಹಳ ಯಶಸ್ವಿಯಾಗಿ 


YA 


ಕಾಲಿಂಫೋಜ ವಾಸ್ತವ್ಯ I35 


ಕಾರ್ಯನಿರ್ವಹಿಸುತ್ತಿತ್ತು. ಆದರೂ ಪ್ರಯಾಗ ಸಮ್ಮೇಳನದೊಡನೆ ಸೇರಿಕೊಂಡು ಕೆಲವರಿಗೆ 
ಸಮಿತಿಯ ಈ ಆರ್ಥಿಕ ಯಶಸ್ಸು ಸುಳ್ಳು ಎನ್ನುವ ಹಾಗಾಗುತ್ತಿತ್ತು. 

ರಾಹುಲರು ಆನಂದಜೀಯವರೊಡನೆ ಚರ್ಚಿಸಿ ಸಮಿತಿಗಾಗಿ ದೇಶ-ವಿದೇಶಗಳ ಭಾಷಾಕೋಶ 
ಸ್ವಯಂಶಿಕ್ಷಕ ಹಾಗೂ ಅನುವಾದಗಳನ್ನೊಳಗೊಂಡ ಸಾಹಿತ್ಯ-ನಿರ್ಮಾಣದ ಒಂದು ಹೊಸ 
ಯೋಜನೆಯನ್ನು ಸಿದ್ದಪಡಿಸಿ ಕೊಟ್ಟರು. ವಾಸ್ತವವಾಗಿ ಸಮಿತಿ ಇಂತಹ ಸಾಹಿತ್ಯಿಕ ಯೋಜನೆಯನ್ನು 
ಕೈಗೆತ್ತಿಕೊಳ್ಳುವಷ್ರು ಸಮರ್ಥವಾಗಿರಲಿಲ್ಲ. ಆದುದರಿಂದ ಅದರ ಪರಿಣಾಮವೂ ಸುಸೂತ್ರವಾಗಲಿಲ್ಲ. 

ವರ್ಧಾದಿಂದ ಪ್ರಯಾಗಕ್ಕೆ ಬಂದ ರಾಹುಲರು ಈ ಸಲ ಒಬ್ಬಂಟಿ ಅಲ್ಲವಾದುದರಿಂದ 
ಮಾಚವೆಯರ ಮನೆಯಲ್ಲಿ ಉಳಿದರು. "ಡಾರ್ಜಿಲಿಂಗ್‌ ಪರಿಚಯ'ದ ಬರವಣಿಗೆ 
ಮುಂದುವರಿಯಿತು. ನೋಡಲು ಬರುವವರು ಹೋಗುವವರಂತೂ ಇದ್ದೇ ಇರುತ್ತಿದ್ದರು. ಮಾಚವೇ 
ದಂಪತಿಗಳೊಂದಿಗೆ ಅವರು ನಿರಾಲಾಜೀಯವರನ್ನು ನೋಡಲು ಹೋದರು. ನಿರಾಲಾರೆಂದರೆ 
ಅವರಿಗೆಷ್ಟು ಅಭಿಮಾನವೆಂದರೆ "ಪ್ರಯಾಗಕ್ಕೆ ಬಂದಾಗ ನಿರಾಲಾಜೀಯವರನ್ನು ಸ್ವಲ್ಪ ಹೊತ್ತಿನ 
ಮಟ್ಟಿಗಾದರೂ ಭೇಟಿಯಾಗುವುದು ದೊಡ್ಡ ಸೌಭಾಗ್ಯದ ಮಾತೆಂದು ನಾನು ತಿಳಿಯುತ್ತೇನೆ." 

ಆ ಅವಧಿಯಲ್ಲಿಯೇ ಅನುವಾದ ಸಮಿತಿಯ ಕೆಲಸಕ್ತಾಗಿ ಎರಡು ಬಾರಿ ದೆಹಲಿಗೆ ಹೋಗಿ 
ಬಂದದ್ದಾಯಿತು. ಮೊದಲ ಸಲ ಒಬ್ಬರೇ ಹೋದರು-ಕಮಲಾರನ್ನು ಮಾಚಿವೆ ಕುಟುಂಬದೊಂದಿಗೆ 
ಬಿಟ್ಟು. ಎರಡನೇ ಸಲ ಕಮಲಾಗೆ ದೆಹಲಿ ತೋರಿಸಲೆಂದು ಜೊತೆಯಲ್ಲಿ ಕರೆದುಕೊಂಡು ಹೋದರು. 
ಮಧುರಾ, ವೃಂದಾವನ, ಆಗ್ರಾ ಮತ್ತು ಕಾನ್ಹುರ ಪ್ರವಾಸ ಮಾಡಿ, 950ರ ಜನವರಿ ಕೊನೆಯಲ್ಲಿ 
ಇಬ್ಬರೂ ಮರಳಿ ಮಾಚವೆ: ಕುಟುಂಬವನ್ನು ಕೂಡಿಕೊಂಡರು. 

ಬೆಟ್ಟದ ಮೇಲ ಮನೆ ಕೊಳ್ಳುವ ಹುಡುಕಾಟ ನಡೆದಿತ್ತು. ಕಾಲಿಂಪೋಜ್‌ಗೆ ಹೋಗಿ 
ಸಾಮಾನುಗಳನ್ನು ತರಬೇಕು. ಈಗ ಅವರ ಜೀವನ ಹೊಸತೊಂದು ಅಯಾಮದತ್ವ ಸಾಗುತ್ತಿದೆ. 
ದೇಹದಲ್ಲಿ ಡಯಬಿಟಿಸ್‌ನ ಪ್ರಭಾವವೂ ಆಗುತ್ತಿದೆ. 57ನೇ ವಯಸ್ಸಿನಲ್ಲಿ ಶರೀರದ ವಿಷಯದಲ್ಲಿ 
ಮಾತ್ರವಲ್ಲ, ಚಿಂತನೆಯಲ್ಲಿಯೂ ಸಾಕಷ್ಟು ಬದಲಾವಣೆ ಅಗಲೇಬೇಕು ತಾನೆ? 


ಗೂಡಿಗಾಗಿ 


ಕಾಲಿಂಪೋಂಜ ವಾಸ ಇನ್ನು ಸಾಕೆನಿಸಿತ್ತು. ಭಟ್ಟ ಮತ್ತು ಸೇನಗುಪ್ತರಿಗೂ ಅಲ್ಲಿಂದ ಸಾಮಾನುಗಳನ್ನೆಲ್ಲ 
ತರಬೇಕು, ''ಕಾಲಿಂಫೋಜ್‌ನಿಂದ ದಂಡ ಕಮಂಡಲ ಹಿಡಿದು ಹೊರಡಬೇಕಿತ್ತು. ಹೀಗಾಗಿ 
ಕಮಲಾಳನ್ನು ಕಾಲಿಂಪೋಜ್‌ಗೆ ಕರೆದೊಯ್ಯುವ ಅಗತ್ಯವಿರಲಿಲ್ಲ.” ಕಾಲಿಂಪೋಜ್‌ನಲ್ಲಿ 
ರಾಹುಲರಿದ್ದುದು ಒಟ್ಟು ಹತ್ತು ತಿಂಗಳು. "ದಂಡ ಕಮಂಡಲ" ಎತ್ತಿಕೊಂಡು ಬರಲಿಕ್ಕಾಗಿ ಈಗ ಅಲ್ಲಿಗೆ 
ಹೊರಟರು. 

ಕಲ್ಕತ್ತಾದಿಂದ ವಿಮಾನದಲ್ಲಿ ಬಾಗ್‌ಡೋಗ್ರಾ, ಅಲ್ಲಿಂದ ಟ್ಯಾಕ್ಷಿಯಲ್ಲಿ ಕಾಲಿಂಪೋಜ. ರಾಹುಲರು 
ಕಾಲಿಂಫೋಜ್‌ನಲ್ಲಿ ಹದಿಮೂರು ದಿನ ಇರಬೇಕಿತ್ತು. ಸಾಮಾನು ಕಟ್ಟಬೇಕು, "ಡಾರ್ಜಿಲಿಂಗ್‌ 
ಪರಿಚಯ”ಕ್ಷಾಗಿ ಮಾಹಿತಿ ಸಂಗ್ರಹಿಸಬೇಕು. ಸೇನ್‌ ಗುಪ್ತರನ್ನು ಕರೆದುಕೊಂಡು ಮಂಗ್‌ಪೂಗೆ 
ಹೋದರು. ಅಲ್ಲಿ ಸಿಂಕೋನಾ ಮರಗಳ ತೊಗಟೆಯಿಂದ ಕ್ಷಿನ್ಸೈನ್‌ ತಯಾರಿಸುವ ಕಾರ್ಬಾನೆ ಇತ್ತು. 
ಗಂಗೋಟಕ್‌ಗೂ ಹೋದರು. ಅಲ್ಲಿನ ರಾಜಕೀಯ ಆಧಿಕಾರಿಯನ್ನು ಭೇಟಿ ಮಾಡಿದ್ದೊಂದು ಕಹಿ 
ಅನುಭವ. ಇಂತಹ ಪ್ರಸಂಗಗಳನ್ನು ರಾಹುಲರು ವರ್ಣಿಸುವುದು ಬಹಳ ತೀಕ್ಷ ಶಬ್ದಗಳಿಂದ. ಆ 
ಐ.ಸಿ.ಎಸ್‌. ಅಧಿಕಾರಿ "ಕೇವಲ ಚರ್ಮದಲ್ಲಿ ಮಾತ್ರ ಭಾರತೀಯನಾಗಿದ್ದ'' ಎನ್ನುತ್ತಾರೆ. ಫೋಲೀಸರು 
ಆಗಂತುಕ ಪುಸಕದಲ್ಲಿ ಬರೆಯಲು ಹೇಳಿದಾಗ "'ಅಂಧಂ ತಮಃ' (ಘೋರ ಕತ್ತಲೆ) ವಂದು ಬರೆದು 
ಬಿಟ್ಟರು. 

ಎಲ್ಲ ಸಾಮಾನು ಪ್ಯಾಕ್‌ ಮಾಡಿಸಿದರೆ ಒಟ್ಟು ಹದಿನೇಳು ಮಣ ಭಾರದ ಒಂದು ಪೆಟಿಗೆ ಎಂಟು 
ಟ್ರಂಕುಗಳು. ಸಿಲಿಗುರಿ ತಲುಪಿದ ನಂತರ ಪ್ರಯಾಗದವರೆಗೆ ಭಟ್ರ ಮತ್ತು ಸೇನ್‌ ಗುಪ್ತ 
ಜೊತೆಯಲ್ಲಿದ್ದರು. ಕಟಿಹಾರ್‌ನಲ್ತಿ ಬೇರೆ ಗಾಡಿ ಹಿಡಿಯುವ ನಡುವಿನ ಕೆಲ ಗಂಟೆಯ ಅವಧಿಯಲ್ಲಿ 
ಭಾವಂಡಿಯಾಜೀಯವರ ಮನೆಗೆ ಹೋದರು. ಅಲ್ಲಿ ಸ್ನಾನ ಊಟ ಮುಗಿಸಿ ಸ್ಪೇಶನ್‌ಗೆ ವಾಪಸು 
ಬಂದ ನಂತರ ಅಕಸ್ಮಾತ್‌ ಭಟ್ಟರ ಆರೋಗ್ಯ ಕೆಟ್ಟಿತು, ಲಕ್ಷ ಹೊಡೆಯಿತು. ಕೂಡಲೇ ಆಸ್ಪತ್ರೆಗೆ 
ಕರೆದುಕೊಂಡು ಹೋಗಬೇಕಾಯಿತು. ಮರುದಿನ ಪ್ರಜ್ಞೆ ಬಂದ ಮೇಲೆ ಮತ್ತೆ ರೈಲು ಹಿಡಿದು ಹೇಗೋ 
ಅಂತೂ ಭಟ್ಟರನ್ನು ಪ್ರಯಾಗಕ್ಕೆ ಕರೆತಂದರು. ಅದಕ್ಕೆ ಮುಂಚೆಯೇ ಪ್ರಯಾಗದ ಮಿತ್ರರಿಗೆ ಈ ಕುರಿತು 
ತಂತಿ ಕೊಟ್ಟಿದ್ದರು. ಸ್ಪೇಶನ್‌ನಲ್ಲಿ ಅಂಬ್ಯುಲೆನ್ಸ್‌ ತಯಾರಿತ್ತು. ಟ್ರಿನಿನಿಂದ ಇಳಿದವರೇ ಯಾವುದಕ್ಕೂ 
ಮೊದಲು ಭಟ್ಟರನ್ನು ಆಸ್ಪತ್ರೆಗೆ ಸೇರಿಸಿ ಅವರ ಚಿಕಿತ್ಲೆಯ ಏರ್ಪಾಟು ಮಾಡಿದರು. ಈಗ ಹೊನ 
ಮನೆವಾಳ್ದನಕ್ಕಾಗಿ ಮೊದಲು ಮನೆಯ ವ್ಯವಸ್ಥೆಯಾಗಬೇಕು. ಮಾರ್ಚ್‌ (I950)ನ ಆರಂಭ. 
ಹಾಗಾಗಿ ಆದಷ್ಟು ಬೇಗನೆ ಯಾವುದಾದರೂ ಗಿರಿ ಪ್ರದೇಶದ ಆಯ್ಕೆಯಾಗಬೇಕು. ಕಳೆದ ಕೆಲ 
ತಿಂಗಳುಗಳಿಂದ ರಾಮಗಢದಲ್ಲ ವಿದುತ್‌ ಇಲ್ಲದ ಒಂದು ಮನೆಯನ್ನು ಖರೀದಿಸುವ ಬಗ್ಗೆ 


“lp 


ir 


Ye: 





ಶ್ರೀಲಂಕಾದಲ್ಲಿನ ವಿದ್ಯಾಲಂಕಾರ ವಿಹಾರದ ತಮ್ಮ ಅಧ್ಯಯನ ಕೊಠಡಿಯಲ್ಲಿ 
ರಾಹುಲರು (I960) 


ps HH 


i करी ४! 





(ಫೋಟೋ: ವೀರೇಂದ, ಕುಮಾರ್‌ 


wy wp 


ur 


ip 
Wd tls a eal pg 





x 
} 
{ 
हैः 


er 





pe 


hae 


ಭನ 





ಫೋಟೋ: ವೀರೇಂದ್ರ ಕುಮಾರ್‌) 


ಗೂಡಿಗಾಗಿ I37 


ಯೋಚಿಸುತ್ತಿದ್ದರು. ಎಂಟು ಹತ್ತು ಮಣ ಸಾಮಾನುಗಳನ್ನು ಕಟ್ಟಿ ಹಿಡಿದುಕೊಂಡು ಪತ್ನಿಯನ್ನೂ 
ಜೊತೆಗೆ ಕರೆದುಕೊಂಡು ಮಾರ್ಚ್‌ 8ರಂದು ಪ್ರಯಾಗದಿಂದ ರಾಮಗಢಕ್ಕೆ ಹೊರಟೂ ಬಿಟ್ಟರು. 
ಭವಾಲಿ ಮೂಲಕ ಬಸ್‌ನಲ್ಲಿ, ಸಮುದ್ರ ಮಟ್ಟದಿಂದ ಸುಮಾರು 2000 ಮೀಟರ್‌ ಎತ್ತರದಲ್ಲಿರುವ, 
ರಾಮಗಢವನ್ನು ತಲುಪಿದರು. ತಲುಪಿ ಕೂಲಿಗಳ ಮೇಲೆ ಸಾಮಾನು ಹೊರಿಸಿಕೊಂಡು ಖರೀದಿಯ 
ಬಗ್ಗೆ ಮಾತಾಗಿದ್ದ ಬಂಗಲೆಗೆ ತೆರಳಿದರು. "ಬಂಗಲೆ ಕೆಟ್ಟದಾಗೇನೂ ಇರಲಿಲ್ಲ. ಆದರೆ ಅದರಲ್ಲಿ ಕಕ್ಕಸಿನ 
ವ್ಯವಸ್ಥೆ ಕೂಡ ಇರಲಿಲ್ಲ....ಒಮ್ಮೆ ನೋಡಿದ್ದೇ, ನಮಗಿಲ್ಲಿರಲು ಸಾಧ್ಯವಿಲ್ಲ ಎಂದು ತಿಳಿದು ಬಿಟ್ಟಿತು. 
ಕೂಲಿಗಳಿಗೆ ಮಜೂರಿ ಈಗ ಕೊಡದೆ ಮರುದಿನ ಪುನಃ ಸಾಮಾನುಗಳನ್ನು ಮೋಟರ್‌ನ ಕ್ಯಾರಿಯರ್‌ 
ಮೇಲೆ ಹಾಕಿಕೊಡಲು ಹೇಳಿ ನಾಳೆ ನಾವು ನೈನಿತಾಲ್‌ಗೆ ಹೋಗುವವರು ಎಂದೂ ತಿಳಿಸಿದೆವು." 

ಮರುದಿನ ಮಾರ್ಚ್‌ 0ರಂದು ನೈನಿತಾಲಿಗೆ ಹೋಗಿ ಅಲ್ತಿಒಂದು ಹೋಟಿಲಿನಲ್ಲಿ ತಂಗಿದರು. ಆ 
ಸಮಯದಲ್ಲಿ ८5० ಸತ್ಯಕೇತು ವಿದ್ಯಾಲಂಕಾರರು ನೈನಿತಾಲಿನಲ್ಲಿಯೇ ಇದ್ದರು. ಮಸ್ಸೂರಿಯಲ್ಲಿ 
ಅವರದೊಂದು ಹೋಟೆಲ್‌ ಇತ್ತು. ಇಲ್ಲಿ ನೈನಿತಾಲಿನಲ್ಲಿಯೂ ಒಂದು ದೊಡ್ಡ ಹೋಟೆಲ್‌ 
ಖರೀದಿಸುವ ಇರಾದೆಯಿಂದ ಬಂದಿದ್ದ ಅವರು ಮನೆ ಹುಡುಕಾಟದಲ್ಲಿ ರಾಹುಲರಿಗೆ ಸಹಾಯ 
ಮಾಡಿದರು. ನೈನಿತಾಲಿನ ಅನೇಕ ಬಂಗಲೆಗಳನ್ನು ನೋಡಿ ಕೊನೆಗೆ "ಓಕೆ ಲಾಡ್ತ್‌' ಬಂಗಲೆಯನ್ನು 
ಬಾಡಿಗೆಗೆ ಮಾತನಾಡಿ ಹೋಟೆಲಿನಿಂದ ಸಾಮಾನು ಎತ್ತಿಸಿಕೊಂಡು ರಾಹುಲರು ಅಲ್ಲಿಗೆ ಹೋದರು. 
ಮರುದಿನ, ಮಾರ್ಚ್‌ 6ರಿಂದ, ಪುಸ್ತಕಗಳ ಪೆಟ್ಟಿಗೆ ತೆರೆಯಿತು. ಮನೆವಾರ್ತೆಗೆ ಎಲ್ಲ ಸಜ್ಞಾಯಿತು. 
ಮುಂದಿನ ಮೂರು ತಿಂಗಳು ನೈನಿತಾಲಿನ ಓಕ್‌ ಲಾಡ್ಜ್‌ನಲ್ಲಿಯೇ ರಾಹುಲರ ವಾಸವಾಯಿತು. ಕೇವಲ 
ಬೇಸಗೆಯಿಂದ ತಪ್ರಿಸಿಕೊಳ್ಳುವುದು ಮಾತ್ರವಲ್ಲ, ಚೆನ್ನಾಗಿ ಕೆಲಸ ಮಾಡಲು ಕೂಡ ರಾಹುಲರಿಗೆ 
ಪರ್ವತವಾಸ ಬೇಕಿತ್ತು. ಈಗಂತೂ ಅವರು ಗುಡ್ಡದ ಮೇಲೆ ಸ್ವಂತ ಮನೆ ಮಾಡಿಕೊಳ್ಳುವ 
ನಿರ್ಧಾರವನ್ನು ಮಾಡಿಯಾಯಿತು. ನೈನಿತಾಲ್‌ ಮನೆಯಲ್ಲಿ ಎಲ್ಲ ಹೊಂದಿಕೆಯುದ ಮೇಲೆ 
ಬರವಣಿಗೆ ಆರಂಭಿಸಿದರು. ಎಲ್ಲಕ್ಕಿಂತ ಮೊದಲು "ಡಾರ್ಜಿಲಿಂಗ್‌ ಪರಿಚಯ"'ವನ್ನು 
ಪೂರ್ಣಗೊಳಿಸಬೇಕು. ಕುಮಾವೂಂ ಕ್ಷೇತ್ರಕ್ಕೆ ಹೋಗಿ, ಅದರ ಆಸುಪಾಸಿನ ಸ್ಥಳಗಳನ್ನು ನೋಡಿ 
ಬಂದಿದ್ದರಿಂದ "ಕುಮಾವೂಂ'" ಬರೆಯಬೇಕು. 

ಡಾ ಸತ್ಯಕೇತು, ನೈನಿತಾಲ್‌ನಲ್ಲಿ ಹೋಟೆಲು ಖರೀದಿ ಆಗದೆ, ಮಸ್ಸೂರಿಗೆ ವಾಪಸು 

"ಹೊರಟಿದ್ದರು. ಮಸ್ನೂರಿಯಲ್ಲಿಯೂ ಒಳ್ಳೆಯ ಮನೆಗಳು ಸಿಗುತ್ತವೆ ಎಂದವರು ಹೇಳಿದಾಗ 
ರಾಹುಲಜೀ ಮಸ್ಸೂರಿಗೆ ಹೋಗುವ ಬಗ್ಗೆ ಯೋಚಿಸುತ್ತ, ಡೈರಿಯಲ್ಲ ಬರೆದರು, "ಮಸ್ಟೂರಿಯೂ 
ಏನು ಕೆಬದ್ದಲ್ಲ. ಅಲ್ರಿದ್ದರೆ ಕಿನ್ನರ ದೇಶದ ಸಮೀಪದಲ್ಲಿಯೂ ಇದ್ದಂತಾಗುತ್ತದೆ". ಆದರೆ ಮನೆ ಬಾಡಿಗೆ 
ಕೊಟ್ಟಾಗಿರುವುದರಿಂದ ಪ್ರಕೃತ ಕೆಲ ತಿಂಗಳ ಮಟ್ಟಿಗೆ ನೈನಿತಾಲ್‌ನಲ್ಲಿಯೇ ಇರಬೇಕಾಗಿತ್ತು. 

ಈಗ ಅರ್ಥಿಕ ಚಿಂತೆ ಬೇರೆ. "ಆರ್ಥಿಕ ಸ್ಥಿತಿಯ ಬಗ್ಗೆ ಈಗ ನಮಗೆ ಅರಿವಾಗತೊಡಗಿತು. ಕಾರಣ 
"ಅವನಿಗೆ ಬೇರೆ ಕೆಲಸವಿಲ್ಲ, ಇವನಿಗೆ ಬೇರೆ ಉದ್ಯೋಗವಿಲ್ಲ” ಎಂಬ ಗಾದೆಯಂತೆ ಓಡಾಡಿಕೊಂಡು 
ದಿನಗಳೆಯುವುದು ಇನ್ನು ಸಾಧ್ಯವಿರಲಿಲ್ಲ. ಒಂದು ಕಡೆ ಮನೆ ಮಾಡಿಕೊಂಡು ನೆಲೆಸಬೇಕಿತ್ತು ಎಂದ 
ಮೇಲೆ ಒಂದಿಷ್ಟು ನಿಶ್ರಿತ ಖರ್ಚು ಇರುತ್ತಿತ್ತು; ಎಂದ ಮೇಲೆ ನಿಶ್ಚಿತ ಆದಾಯದ ಅಗತ್ಯವೂ ಇತ್ತು. ಆಗ 
ನಮ್ಮ ಬಳಿ ಇದ್ದದ್ದು ನಾನ್ನೂರು ರುಪಾಯಿ. ಬ್ಯಾಂಕಿನಲ್ಲಿ ಎರಡು ಸಾವಿರದ ಮುನ್ನೂರು. 


I38 ರಾಹುಲ ಸಾಂಕೃತ್ಯಾಯನ 


ಇನ್ನೂರೈವತ್ತು ರುಪಾಯಿ ಲೆಕ್ಕದಲ್ಲಿ ತಿಂಗಳ ಖರ್ಚು ಕಳೆದರೆ ಸರಿಯಾದೀತು. ಆದರೆ ಹಿಂದಿನ 
ಅನುಭವದ ಪ್ರಕಾರ ಇದು ಸಾಧ್ಯವಲ್ಲದ್ದು ಕಲ್ಪತ್ತಾದ ಪ್ರಕಾಶಕರಿಂದ ಸಿಗಲಿರುವ ಅಡ್ವಾನ್ಸ್‌ 
ಇಪ್ಪತ್ತೈದು ಸಾವಿರ ರುಪಾಯಿ ಮನೆ ಖರೀದಿಗೆ ಬೇಕಾಗುತ್ತದೆ. 

ನ್ರೈನಿತಾಲ್‌ನಲ್ಲಿ ರಾಹುಲಜೀ ಇದ್ದ "ಓಕ್‌ ಲಾಡ್ಲ್‌'ನ ಇನ್ನೊಂದು ಭಾಗದಲ್ಲಿ ವಾಸವಾಗಿದ್ದ 
ಸಂಸಾರದಲ್ಲಿ ರಾಮನ್‌ ಮಾಯೀ ಎಂಬ ಎಂಭತ್ತು ವರ್ಷದ ಒಬ್ಬಳು ಮುದುಕಿ ಇದ್ದಳು. ಜೀವನದ 
ಹೆಚ್ಚಿನ ಭಾಗವನ್ನೆಲ್ಲ ಅವಳು ಕಳೆದದ್ದು ಮುಜಪ್ಪರ್‌ ನಗರ ಹಾಗೂ ಮೇರರ್‌ ಜಿಲ್ಲೆಗಳಲ್ಲಿ. ಹಳ್ಳಿಗಳಲ್ಲೇ 
ಇದ್ದವಳು, ಓದಿದವಳಲ್ಲ, ಆದರೆ ಹರಟೆಮಲ್ಲಿ. ರಾಹುಲರಿಗೆ ರಾಮನ್‌ ಮಾಯಿಯ 
ಆಡುಭಾಷೆ-"ಕೌರವೀ ಬೋಲೀ'ಯ ಹಾಡುಗಳನ್ನು ಮತ್ತು ಕಥೆಗಳನ್ನು ಸಂಗ್ರಹಿಸಿದರೆ ಹೇಗೆ ಎಂಬ 
ಯೋಚನೆ ಹೊಳೆಯಿತು. ರಾಹುಲರು ಎಣಿಸಿದಂತೆ ಕುರುಕ್ಷೇತ್ರದ ಕೌರವೀ ಬೋಲೀಯ ಸಾಹಿತಿಕ 
ರೂಪವೇ ಹಿಂದಿ. 950ರ ಏಪ್ರಿಲ್‌ 4ರಂದು ರಾಮನ್‌ ಮಾಯಿಯನ್ನು ಕೇಳಿ ಮೊದಲ ಕಥೆ 
ಬರೆದುಕೊಂಡರು. ಉಳಿದ ಕಥೆಗಳನ್ನೂ, ಹಾಡುಗಳನ್ನೂ, ಶೀಘ್ರವೇ ಬರೆದಿಟ್ಟುಕೊಂಡರು. 
"ರಾಮನ್‌ ಮಾಯಿಯ ವೃದ್ದಾಪ್ಯದ ಸ್ಫೃತಿಯ ಕಾರಣ ಎಷ್ಟೋ ಕಥೆಗಳು ಹಾಡುಗಳು ಪೂರ್ತಿ 
ಇಲ್ಲದಿದ್ದರೂ, ००३ ಕಥೆಗಳೂ ಸಾಹಿತ್ಯಿಕವಾಗಿ ಬಹಳ ಶ್ರೇಷ್ಠವೆಂದು ಹೇಳಲಾಗದಿದ್ದರೂ ಅವುಗಳ 
ವಿಶೇಷವೆಂದರೆ ಇವೆಲ್ಲವೂ ಒಬ್ಬ ವ್ಯಕ್ಷಿಯಿಂದಲೇ ಹೊರಹೊಮ್ಮಿದ್ದು. ಇವತ್ತಿಗೆ ಎಪ್ಪತ್ತು ವರ್ಷಗಳ 


ಹಿಂದೆ (ಸುಮಾರು 880) ಆಡುತ್ತಿದ್ದ ಭಾಷೆಯೊಂದರಲ್ಲಿಯೇ ಇದ್ದದ್ದು" ಎಂದು ರಾಹುಲರು 
ಇವುಗಳ ಬಗ್ಗೆ ತಿಳಿಸುತ್ತಾರೆ. 


ಈ ಕೌರವೀ ಕಥೆಗಳು ಮತ್ತು ಗೀತೆಗಳು ಅದೇ ವರ್ಷ ७8७ ಹಿಂದೀ ಕೀ ಕಹಾನಿಯಾಂ ಔರ್‌ 
ಗೀತ್‌" ಎಂದು ಪ್ರಸಕ ರೂಪದಲ್ಲಿ ಪ್ರಕಟವಾದವು. ಏಪ್ರಿಲ್‌ 9 (I950), ನೈನಿತಾಲ್‌, ರಾಹುಲರಿಗೆ 
ಈಗ ಐವತ್ತೇಳು ವರ್ಷ ತುಂಬಿ ಐವತ್ತೆಂಟು. 

ಪ್ರಯಾಗದಲ್ಲಿ ಸೇನ್‌ ಗುಪ್ತ ಮತ್ತು ವಿದ್ಯಾನಿವಾಸ ಮಿಶ್ರ ಅವರು ಪಾರಿಭಾಷಿಕ ಶಬ್ದಕೋಶಕ್ಕಾಗಿ 
ಕೆಲಸ ಮಾಡುತ್ತಲೇ ಇದ್ದರು. ಆದರೆ ಸಮ್ಮೇಳನದ ಒಳಗಿನ ಗುಂಪುಗಾರಿಕೆಯಿಂದಾಗಿ ಈಗ 
ತೊಂದರೆಗಳು ಉತ್ತ್ಪನ್ನವಾಗಿದ್ದುವು. ರಾಹುಲರು ಸಮ್ಮೇಳನದ ಖರ್ಚುವೆಚ್ಚಗಳ ಲೆಕ್ಕಾಚಾರ ಹಾಕಿ 
ಉಳಿದ ಹಣವನ್ನು ಹಿಂದಿರುಗಿಸಿ, ಆ ಕೆಲಸದಿಂದ ತಾನು ಬೇರೆಯಾಗಿ ಬಿಟ್ಟರು. ಅವರಿಗೆ ಡಾ। ಭಟ್ಟರ 
ಬಗ್ಗೆಯೇ ಬಹಳ ಯೋಚನೆಯಾಗಿತ್ತು. ಹಣದ ಅಡಚಣೆಯಿಂದಾಗಿ ಭಟ್ಟರು ಆಸ್ಪತ್ರೆ ಬಿಟ್ಟು 
ಪ್ರಯಾಗದಲ್ಲೇ ಬೇರೆಲ್ಲಿಗೋ ಹೊರಟು ಹೋಗಿದ್ದರು. 

ಈಗ ರಾಹುಲಜೀ ಕುಮಾವೂಂನಲ್ಲ ಇದ್ದರು. ಕುಮಾವೂಂ ಕುರಿತು ಸಂಗ್ರಹಿಸಿದ ಪುಸ್ತಕಗಳನ್ನು 
ಒದಿ, ಕೆಲವಂಶ ಬರೆದೂ ಆಗಿತ್ತು. ಆ ಬರವಣಿಗೆ ಮುಂದುವರಿಸುವ ಮೊದಲು ಕುಮಾವೂಂನ ಕೆಲವು 
ಮುಖ್ಯ ಸ್ಥಳಗಳನ್ನು ನೋಡಬೇಕೆಂಬ ಆಸೆ ಇತ್ತು. ಮಾಚವೇಜೀ ಸಸಾರ ಸಮೇತ ನೈನಿತಾಲ್‌ಗೆ 
ಬಂದಿದ್ದರು. ಕುಮಾವೂಂ ಪ್ರವಾಸಕ್ಕೆ ಮಾಚವೇ ಕೂಡ ತಯಾರಾದರು. ಮೇ 24ರಂದು 
ಆರಂಭಗೊಂಡ ಈ ಇಬ್ಬರ ಕುಮಾವೂಂ ಪ್ರವಾಸ ಜೂನ್‌ ಮೂರರಂದು ಮುಗಿಯಿತು. ಮೊದಲು 
ಭವಾಲೀಯಲ್ಲ ತಂಗಿದರು. ಅಲ್ಲನ ಪ್ರಸಿದ್ದ ಸ್ಕಾ ಟೋರಿಯಂ ಅನ್ನು ವಿವರವಾಗಿ ನೋಡಿಕೊಂಡು 
ಅಲ್ಲಿಂದ ಅಲ್ಲೋರಾಕ್ಕೆ ಹೋದಾಗ ಅಲ್ಲ ಯಶಪಾಲಜೀ ಮತ್ತು ಇತರ ಕೆಲ ಮಿತ್ರರ 


ಗೂಡಿಗಾಗಿ I39 


ಭೇಟಿಯಾಯಿತು. ನಂತರ ಅವರು ಕಟಾರ್‌ಮಲ್‌ಗೆ ಹೋದರು. ಕಟಾರ್‌ಮಲ್‌ನಲ್ಲಿ ಕುಮಾವೂಂನ 
ಅನೇಕ ದೇವಾಲಯಗಳಿವೆ. ರಾಹುಲರು ಅಲ್ಲಿ ಬೂಟುಧಾರಿ ಸೂರ್ಯನ ಮೂರ್ತಿಗಳನ್ನು 
ನೋಡಿದರು. ಮುಂದೆ ವೈಜನಾಥದ ಕಡೆಗೆ ಹೋಗುತ್ತ ಕೌಸಾನಿಯಲ್ಲಿ ಕವಿವರ 
ಸುಮಿತ್ರಾನಂದನಪಂತ್‌ ಜನಿಸಿದ ಮನೆಯನ್ನು ನೋಡಿದರು. 

ಕುಮಾವೂಂನ ಫ್ರರಾತನ ರಾಜಧಾನಿ ವೈಜನಾಥ. ಅಲ್ಲಿನ ಅನೇಕ | ದೇಗುಲಗಳನ್ನು, 
ಮೂರ್ತಿಗಳನ್ನು ನೋಡುತ್ತಾ ತಾನು ಕೆಲ ದಿನಗಳ ಕೆಳಗಷ್ಟೇ ಕೊಂಡಿದ್ದ ರೋಲ್‌ಫ್ಲೆಕ್ಸ್‌ ಕೆಮೆರಾದಲ್ಲಿ 
ರಾಹುಲರು ಫೋಟೋ - ತೆಗೆದುಕೊಳ್ಳುತ್ತಾ, ಸುತ್ತಿ, ಅಲ್ಲಿಂದ ಇಬ್ಬರೂ ಬಾಗೇಶ್ವರಕ್ಕೆ ಹೋದರು; 
ದ್ವಾರಾ ಹಾಟ್‌ಗೂ. ಹಿಂದಿರುಗುವಾಗ ರಾಣೀಖೇತ್‌ನಲ್ಲಿಯೂ ಸ್ಪಲ್ಪ ಸಮಯ ಇದ್ದು, ಹೊರಟ 
ಹತ್ತು ದಿನಗಳ ಬಳಿಕ ನೈನಿತಾಲ್‌ಗೆ ಹಿಂದಿರುಗಿ ಬಂದರು. ವಿಹಾರೀ ಯತು ಆಗಮಿಸಿತು. 
ನೈನಿತಾಲ್‌ನಲ್ಲಿ ಡಾ। ಗೋರಖ ಪ್ರಸಾದ್‌, ಡಾ। ಅಮರನಾಥ ರುಖ, ಪಂಡಿತ ವಾಚಸ್ಪತಿ ಪಾಠಕ್‌ 
ಮುಂತಾದ ಮಿತ್ರರ ಭೇಟಿಯಾಯಿತು. ಧೂಪನಾಥಜೀ ಮತ್ತು ಅವರ ಸೋದರನ ಮಗ ವೀರೇಂದ್ರ 
ಕುಮಾರರೂ ಬಂದಿದ್ದರು. ವೀರೇಂದ್ರ ಕುಮಾರರು "ನನ್ನ ಪುಸ್ತಕ ಪ್ರಕಾಶನಕ್ಕೆ "ರಾಹುಲ ಪುಸ್ತಕ 
ಪ್ರತಿಷ್ಠಾನ' ಎಂದು ಹೆಸರಿಡಬೇಕೆಂದಿದ್ದೇನೆ' ಎಂದಾಗ ಧೂಪನಾಥಜೀಯರ ಕುಟುಂಬದವರ 
ಮಟ್ಟಿಗೆ ರಾಹುಲರಿಗೆ ಒಪ್ಪದಿರಲು ಸಾಧ್ಯವಿರಲಿಲ್ಲ. "ರಾಹುಲ ಪುಸ್ತಕ ಪ್ರತಿಷ್ಠಾನ (ಪಾಟ್ನಾ)' 
ರಾಹುಲರ ನಾಲ್ಕು ಪುಸ್ತಕಗಳನ್ನು ಮುದ್ರಿಸಿತು. 

ಡಾ।ಸತ್ಯಕೇತು ರಾಹುಲರಿಗೆ ಮಸ್ಸೂರಿಯಲ್ಲಿ ಮಾರಾಟಕ್ಷಿರುವ ಮನೆಗಳ ಬಗ್ಗೆಸುಳಿವು ಕೊಡುತ್ತಲೇ 
ಇದ್ದರು. ಕಲ್ಪತ್ತಾದ ಪ್ರಕಾಶಕರು ಬರಬೇಕಾದ ಇಪ್ಪತ್ತೈದು ಸಾವಿರದಲ್ಲಿ ಹತ್ತು ಸಾವಿರ ಕಳಿಸಿಕೊಟ್ಟರು. 
ಬಾಕಿ ಉಳಿದ ಮೊತ್ತವೂ ಶೀಘ್ರವೇ ಬರಲಿದೆಯಾಗಿ, ಈಗ ಮಸ್ಸೂರಿಗೆ ಹೋಗಿ ಯಾವುದಾದರೂ 
ಮನೆ ಪಕ್ಕಾ ಮಾಡೋಣವೆಂದು ಜೂನ್‌ 7ರಂದು ರಾಹುಲರು ಒಬ್ಬರೇ ನೈನಿತಾಲ್‌ನಿಂದ 
ಹೊರಟರು. ಅದೇ ದಿನ ಧೂಪನಾಥ ಮತ್ತು ಮಾಚವೇ ಕುಟುಂಬವೂ ನೈನಿತಾಲ್‌ ಬಿಟ್ಟಿತು. 

ಮಸ್ಸೂರಿ ತಲುಪಿ ಡಾ। ಸತ್ಯಕೇತು ಅವರ ನೆರವಿನಿಂದ ಅನೇಕ ಮನೆಗಳನ್ನೂ ನೋಡಿದ್ದಾಯಿತು. 
ಕೊನೆಗೆ "ಹ್ಯಾಪಿ ವ್ಯಾಲಿ'ಯ "ಹರ್ನ್‌ हैक ಹೆಸರಿನ ಬಂಗಲೆ ಇಷ್ಟವಾಗಿ ಹದಿನೇಳು ಸಾವಿರಕ್ಕೆ 
ವ್ಯಾಪಾರವಾಯಿತು.ಟೇಹರೀ ರಾಣಿಯ ಆಸ್ತಿ ಅದು. ಸನಿಹದಲ್ಲಿಯೇ ವಿಶಾಲವಾದ "ಬಿರ್ದಾ ಭವನ". 
ಆ ದಿನದ ಡೈರಿಯಲ್ಲಿ ರಾಹುಲರು "दल ಕ್ಷಿಫ್‌"ನ ಹೆಸರು "ಮಾರ್ಕ್ಸ್‌ ಭವನ” ಎಂದು ಬರೆದರು. 
ಆದರೆ ಅವರ ದೀರ್ಫುವಾಸದಲ್ಲಿ ಆ ಮುಂದೆ ಕೂಡಾ ಆ ಬಂಗಲೆಯ ಹೆಸರು 'ಹರ್ನ್‌ ಕ್ಷಿಫ್‌'' ಎಂದೇ 
ಕಾಯಮ್ಮಾಯಿತು. 

ಈಗ ನೈನಿತಾಲ್‌ಗೆ ಹೋಗಿ ಬಿಡಾರವನ್ನು ತರಬೇಕು. ಅಲ್ಲಿಗೆ ಹೋಗಿ ನೋಡಿದರೆ ಕಲ್ಕತ್ತಾದ 
ಪ್ರಕಾಶಕರು ಬಾಕಿ ಹದಿನೈದು ಸಾವಿರವನ್ನು ಆಗಲೆ: ಕಳಿಸಿ ಬಿಟ್ಟಿದ್ದರು. ಹರಡಿಕೊಂಡ ಪುಸ್ತಕಗಳು ಮತ್ತೆ 
ಪೆಟ್ಟಿಗೆಯೊಳಗೆ ಬಂದಿಯಾದವು. ಮನೆಯ ಸಾಮಾನುಗಳನ್ನೆಲ್ಲ ಸಂಪೂರ್ಣ ಪ್ಯಾಕ್‌ ಮಾಡಿ ಟ್ರಿನು 
ಮತ್ತು ಬಸ್ಸುಗಳಲ್ಲಿ ಪಯಣಿಸುತ್ತ ತನ್ನ ಹೊಸ ಮನೆ''ಹರ್ನ್‌ ಕ್ಷಿಫ್‌”ಗೆ ಬಂದು ತಲುಪಿದರು. ಸುಮಾರು 
ಏಳೂ ಮುಕ್ಕಾಲು ವರ್ಷಗಳ ಕಾಲ ರಾಹುಲ ಕುಟುಂಬ ಈ "ಹರ್ನ್‌ हैक ಬಂಗಲೆಯಿಂದ ಕದಲದೆ 
ಅಲ್ಲೇ ವಾಸವಾಗಿತ್ತು. 


I40 ರಾಹುಲ ಸಾಂಕೃತ್ಯಾಯನ 


ಹೊಸ ಮನೆಯೊಂದಿಗೆ ಹೊಸ ಕೆಲಸಗಳು ಅನಿವಾರ್ಯವಾಗಿ ಕೂಡಿಕೊಳ್ಳುತ್ತವೆ. ಮನೆ ಒಪ್ಪ 
ಮಾಡುವುದು, ಹಳೆ ವಸ್ತುಗಳ ರಿಪೇರಿ, ಸಾಮಾನು ಜೋಡಣೆ, ಮನೆಗೆ ಬೇಕಾದ ಹೊಸ ವಸ್ತುಗಳ 
ಖರೀದಿ ಹೀಗೇ. ಇದನ್ನೆಲ್ಲ ಮಾಡುತ್ತಿರುವಾಗ ರಾಹುಲರಿಗೆ ತನ್ನ 8४ ८४ ಅಲೆಮಾರಿ ಜೀವನದ ಆ 
ದಿನಗಳು ನೆನಪಾಗತೊಡಗಿದವು. ಅಂದು ಅವರು ನಿಜಕ್ಕೂ ದಂಡ-ಕಮಂಡಲಧನರಾಗಿದ್ದರು. ಯಾವ 
ಹೊತ್ತಿನಲ್ಲಿಯೂ ಅವರ ಆಸೆಯೆಂದರೆ ಸಾಮಾನುಗಳನ್ನೆಲ್ಲ ಬೆನ್ನಿಗೇರಿಸಿಕೊಂಡು ಸಂಚರಿಸುವುದು. 

ಪುನ; ಯೋಚಿಸುತ್ತಿದ್ದರು "ಮನೆ ಮಾಡಿಕೊಂಡಿರುವ ಈ ಹೊತ್ತಿನಲ್ಲಿ ಚಿಂತಿಸುವ ವಿಷಯವೇ 
ಇದು ? ಯಾರಾದರೂ 'ನಗೃಹಂ ಗೃಹಮಿತ್ಕಾಹುಃ ಗೃಹಿಣೀ ಗೃಹಮುಚ್ಯತೇ" ಎಂದರೆ 
ಗೃಹದೊಂದಿಗೆ ಗೃಹಿನಿಯೂ ಬಂದಾಯಿತು. ಕಮಲಾಳ ಪರಿಚಯವಾದದ್ದು ಮತ್ತು ಅವಳೊಂದಿಗೆ 
ಆತ್ಮೀಯತೆ ಬೆಳೆದದ್ದು ಬೇರೊಂದು ಸಂದರ್ಭಕ್ಕಾಗಿ ಮತ್ತು ಉದ್ದೇಶಗಳಿಗಾಗಿ. ಆದರೆ ಆ ಆತ್ಮೀಯತೆ 
ಈಗ ಮತ್ತೊಂದೇ ರೂಪ ಪಡೆಯುತ್ತಾ ಇತ್ತು. ಕಡೆಗೂ ಈ ಸಮಾಜ ನಾನು ಮತ್ತು ಕಮಾಲ ಜೊತೆಗೇ 
ವಾಸವಾಗಿರುವುದನ್ನು ಯಾವ ಅರ್ಥದಲ್ಲಿ ಗ್ರಹಿಸುತ್ತದೆಂಬ ಕುರಿತು ನನಗೇನೂ ಕಾಳಜಿ 
ಇರಲಿಲ್ಲವಾದರೂ ಪರರ ಟೀಕೆ ಕಮಲಾಳ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಗಮನಿಸಲೇ 
ಬೇಕು. ಇದನ್ನೆಲ್ಲ ನೋಡುತ್ತಿದ್ದಂತೆ ಸಂಚಾರಿ ಜೀವನದ ಕನಸು ಇನ್ನು ಖಂಡಿತವಾಗಿ ವ್ಯರ್ಧ 
ವಚಾರವೆನಿಸಿ ಬಿಟ್ಟಿತ್ತು.” 

ಮಸ್ಪೂರಿಯಲ್ಲಿ ವಾಸವಾಗಿದ್ದ ದೀರು ಕಾಲದಲ್ಲಿ ಅಲ್ಲಿನ ಎರಡು ಕುಟುಂಬಗಳೊಡನೆ 
ರಾಹುಲರಿಗೆ ಮೊದಲಿನಿಂದಲೂ ವಿಶೇಷ ಬೆಸುಗೆ ಇತ್ತು. ಅವುಗಳಲ್ಲೊಂದು, ಡಾ। ಸತ್ಯಕೇತು 
ವಿದ್ಯಾಲಂಕಾರರ ಕುಟುಂಬ. ಇತಿಹಾಸದ ಅನೇಕ ಪಠ್ಯಪುಸ್ತಕಗಳ ಕರ್ತ್ರೃವಾಗಿದ್ದ ಡಾ। ಸತ್ಯಕೇತು 
ಗುರುಕುಲ ಕಾಂಗಡೀಯ ಸ್ನಾತಕರು. ಪ್ಯಾರಿಸ್‌ ಯುನಿವರ್ಸಿಟಿಯಲ್ಲಿ ಡಿ.ಲಟ್‌ ಪಡೆದವರು ಅವರ 
ಪತ್ನಿ ಸುಶೀಲಾ ದೇವಿ ಶಾಸ್ತ್ರಿ ಒಬ್ಬ ವಿದುಷಿ. ಈ ಡಾಕ್ಟರ್‌ ಸಾಹೇಬರು ಇತಿಹಾಸದ ಪುಸ್ತಕಗಳನ್ನು 
ಬರೆಯುತ್ತ ಹೋಗುತ್ತಿದ್ದಂತೆ ಮಸ್ನೂರಿಯ "ಲಕ್‌ ಮೌಂಟ್‌"ನಲ್ಲಿ ಒಂದು ಹೋಟೇಲನ್ನು 
ನಡೆಸಿಕೊಂಡು ಹೋಗುತ್ತಿದ್ದರು ! 

ಇನ್ನೊಂದು ಕುಟುಂಬ ಮಸ್ಸೂರಿಯ ಲಂಢೌರ್‌ ಬಾಜಾರ್‌ನಲ್ಲಿರುವ ಕಿಸನ ಸಿಂಹರದು. 
943ರಲ್ಲಿ ರಾಹುಲರು ಉತ್ತರಾ ಖಂಡದ ಪ್ರವಾಸ ಮುಗಿಸಿ ಮಸ್ಸೂರಿಗೆ ಬಂದಾಗ ಕಿಸನ್‌ ಸಿಂಹ 
ಲಂಥೌರ್‌ ಬಾಜಾರ್‌ನ ತನ್ನ ಸಣ್ಣದೊಂದು ಅಂಗಡಿ ಮತ್ತು ವಾಸದ ಪುಟ್ರಮನೆ ತೋರಿಸಿ 
"ತೊಂದರೆಯೇನೋ ಆದೀತು-ಆದರೆ ಈ ಕುಟೀರ (ನಿಮಗಾಗಿ) ಹಾಜರಿದೆ” ಎಂದು ನುಡಿದಿದ್ದರು. 
ರಾಹುಲರು ७ "ಕುಟಿಯಾ'ದಲ್ಲಿಯೇ ತಂಗಿದ್ದರು. ಆತ ಮೂಲತಃ ಕನ್ನೌರ್‌ನ ಒಂದು ಹಳ್ಳಿಯವನು. 
ಟಿಬೇಟಿಗೆ ಅನೇಕ ಬಾರಿ ಹೋಗಿ ಬಂದವರು. ಅಲ್ಲಿನ ಭಾಷೆಯನ್ನು ಮಾತೃಭಾಷೆಯಂತೆ 
ಆಡುತ್ತಿದ್ದರು. ಈಗ ಮಸ್ನೂರಿಯಲ್ಲಿ ಸಣ್ಣಿಪುಟ್ರ ಸಾಮಾನುಗಳ ಒಂದು ಅಂಗಡಿ ಇತ್ತು. ಹೆಂಡತಿ 
ಮಕ್ಕಳಿದ್ದರು . ಹೇಗೋ ಅಂತೂ ಹೊಟ್ಟಿಪಾಡು ಸಾಗುತ್ತಿತ್ತು. 

ಎಲ್ಲಿಯ ಪ್ಯಾರಿಸ್‌ ರಿಟರ್ನ್ಸ್‌ ಡಾ। ಸತ್ಯಕೇತು ವಿದ್ಮಾಲಂಕಾರರು, ಎಲ್ಲಿ ಕನ್ನೌರನ ಓದುಬರಹ 
ಬಾರದ ಕಿಸನ್‌ ಸಿಂಹರು ! ರಾಹುಲರಿಗೆ ಕಿಸನ್‌ ಸಿಂಹರ ಮೇಲೆ ಮತ್ತೆ ಸ್ವಲ್ಪ ವಿಶೇಷ ಪ್ರೀತಿ. 
"ಮಸ್ಸೂರಿಯಲ್ಲಿ ನನಗಾತ ಸ್ವಜನ ಬಂಧುವಿನಂತೆಯೇ ಆಗಿದ್ದ." 


ಗೂಡಿಗಾಗಿ I4] 


ಮಸ್ಸೂರಿವಾಸದ ಮೊದಲ ದಿನಗಳಲ್ಲಯೇ ಇನ್ನೂ ಒಬ್ಬ ವ್ಯಕ್ತಿಯೊಡನೆ ರಾಹುಲರಿಗೆ ನಿಕಟ 
ಬಾಂಧವ್ಯ ಏರ್ಪಟ್ಟಿತು. ಆ ವ್ಯಕ್ತಿ ಅಮೃತಸರದ ಸ್ವಾಮೀ ಹರಿಶರಣಾನಂದರು. I890ರ ಆಚೇಚೆ 
ಕಾನ್ಪುರದಲ್ಲಿ ಜನಿಸಿದ ಅವರು ಬಾಲ್ಕದಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡು ಸಾಧುಗಳ 
ಸಂಪರ್ಕಕ್ಕೆ ಬಂದು ವರ್ಷಗಟ್ಟಲೆ ಸಂಚಾರದಲ್ಲೇ ಇದ್ದರು. ಮಾನಸ ಸರೋವರ ಹಾಗೂ 
ಹಿಮಾಲಯದ ಇತರ ಅನೇಕ ದುರ್ಗಮ ಸ್ಥಳಗಳಿಗೆ ಪ್ರವಾಸ ಕೈಗೊಂಡಿದ್ದರು. ಯೋಗ ಸಾಧನೆಯನ್ನು 
ಮಾಡಿ ಅದರಲ್ಲಿ ಬೇಸರ ಬಂದು ವೈದ್ಯಕೀಯ ಅಧ್ಯಯನ ನಡೆಸಿದರು. ಆಯುರ್ವೇದ ಗ್ರಂಥಗಳ 
ಶೋಧನೆಯಲ್ಲಿ ತೊಡಗಿಕೊಂಡರು. ಅಮೃತಸರದಲ್ಲಿ ವೈದ್ಯಕೀಯ ವೃತ್ತಿ ಆರಂಭಿಸಿಯೂ ಬಿಟ್ಟರು. 
ತನ್ನದೇ "ಪಂಜಾಬ್‌ ಆಯುರ್ವೇದಿಕ್‌ ಘಫಾರ್ಮಸಿ'ಯನ್ನು ಸ್ಥಾಪಿಸಿದರು. ಲಕ್ಷಾಧಿಪತಿಯಾದರು. 
ವ್ಯಾವಹಾರಿಕರಾಗಿದ್ದರು. ಆದರೆ ದೇವರು ಧರ್ಮದ ಮೇಲೆ ವಿಶ್ವಾಸವಿರಲಿಲ್ಲ. 

ರಾಹುಲರೊಂದಿಗೆ ಹರಿಶರಣಾನಂದಜೀಯವರ ಮೊದಲ ದೀರ್ವ ಭೇಟ-ಮಾತುಕತೆಯಾ 
ದದ್ದು 950ರ ಆಗಸ್ಟ್‌ನಲ್ಲಿ. ಅಂದರೆ ಮಸ್ಸೂರಿ ಮುಟ್ಟಿದ ನಾಲ್ತು ವಾರಗಳ ಬಳಿಕ. "ಅದು ನನ್ನ 
ಸ್ಮರಣೀಯ ದಿನ. ಜನ್ಮಾಂತರಗಳಿಂದ ಅಗಲಿದ ಒಬ್ಬ ಮಿತ್ರನಂತಹ ಬಂಧುವಿನ ಸಾಕ್ಲಾತ್ಪಾರವಾದ 
ದಿನವದು. ಈ ನಂಟು ಬೆಳೆಯುತ್ತ ಹೋಯಿತು. ನಾನವರನ್ನು "कै 0057" ಎಂದೇ ಕರೆಯ ತೊಡಗಿದೆ." 
I956ನೇ ಇಸವಿಯಲ್ಲಿ ರಾಹುಲರು "ಸಂಚಾರೀ ಸ್ವಾಮಿ” ('ಘಮಕ್ಸಡ್‌ ಸ್ವಾಮಿ”) ಎಂಬ ಹೆಸರಿನಲ್ಲಿ 
ಸ್ವಾಮೀ ಹರಿಶರಣಾನಂದರ ಜೀವನ ಚರಿತ್ರೆ ಬರೆದರು. 

ಈಗ ಮಿತ್ರರಿಗೆ ಪರಿಚಯಸ್ಸರಿಗೆ ಮಸ್ಸೂರಿಯಲ್ಲಿ ರಾಹುಲಜೀಯ ಮನೆಯಿದೆ ಎಂಬ ಸುದ್ದಿ 
ಹರಡಿತು. ಒಂದು ದಿನ, I9]7ರ ಆರ್ಯ ಸಮಾಜ ಪ್ರಚಾರಕ. ಒಡನಾಡಿ, ಮಾಸ್ಟರ್‌ ವಿಶ್ವಂಭರ 
ದಯಾಲರು ಭೇಟಿ ಮಾಡಲು ಬಂದಾಗ ತುಂಬ ಸಂತೋಷಗೊಂಡು ರಾಹುಲಜೀ ಕೆಲ ದಿನಗಳ ಮೇಲೆ 
ವಿದ್ಯಾರ್ಥಿ ಜೀವನದ ದಿನಗಳಿಂದಲೂ ಪರಿಚಿತ ಹಾಗೂ ಪ್ರೇರಕರಾಗಿದ್ದ ಪಂಡಿತ ನರದೇವ 
ಶಾಸ್ತ್ರೀಯವರು ನೋಡಲು ಬಂದರು. ಸೆಪ್ರೆಂಬರ್‌ನಲ್ಲಿ ಗಢವಾಲ್‌ನ ಕಲಿ ಮತ್ತು ಸಂಸ್ಕೃತಿಯ 
ವಿಮರ್ಶಕ ಬ್ಮಾರಿಸ್ತರ್‌ ಮುಕುಂದೀಲಾಲಜೀ ಅವರ ಆಗಮನವಾಯಿತು. ಅವರನ್ನು ಕಂಡು 
ರಾಹುಲರಿಗೆ ಜೈಸ್ವಾಲರನ್ನು ಬೇಟಿಯಾದಂತೆಯೆ ಅನಿಸಿತು. ಜೈಸ್ವಾಲರಂತೆ ಮುಹಕುರಿದೀ ಲಾಲಜೀಯ 
ವರೂ ಅಕ್ಸ್‌ಫರ್ಡ್‌ನ ಸ್ನಾತಕರು ಮತ್ತು ಬ್ಯಾರಿಸ್ತರ್‌, ಇಬ್ಬರಲ್ಲಿಯೂ ನಿಕಟ ಪರಿಚಯವೂ ಇತ್ತು. 
ರಾಹುಲರು ತನ್ನ "ಗಢವಾಲ್‌'' ಗ್ರಂಥವನ್ನು ಬ್ಯಾರಿಸ್ಟರ್‌ ಮುಕುಂದೀ ಲಾಲರಿಗೇ ಅರ್ಪಿಸಿದ್ದಾರೆ. 

ಮಸ್ಸೂರಿಗಿಂತ ಮೊದಲು ರಾಹುಲರಿಗೆ ತಮ್ಮದೇ ಆದ ಮನೆಯೊಂದು ಸ್ಥಿರವಿರಲಿಲ್ಲ. ಆಗ 
ಅವರು ತಮಗೆ ಸಿಕ್ಕ ಪುಸ್ತಕಗಳನ್ನು ಹೆಚ್ಚಾಗಿ ಹಂಚಿ ಬಿಡುತ್ತಿದ್ದರು. ಆದರೆ ತನ್ನ ಸಂಸ್ಕೃತ ಹಾಗೂ 
ಪಾಲಿ, ಇತಿಹಾಸ ಮತ್ತು ಪುರಾತತ್ವಗಳಿಗೆ ಸಂಬಂಧಿಸಿದ ಕೆಲ ಮಹತ್ತವೂರ್ಣ ಗ್ರಂಥಗಳನ್ನು 
ಬಿಹಾರ್‌ ರಿಸರ್ಚ್‌ ಸೊಸೈಟಿಯ (ಪೆಟ್ನಾ) ಲೈಬ್ರೆರಿಯಲ್ಲಿ ಇಟ್ಟಿದ್ದರು. ಈಗಂತೂ ಸ್ವಂತ ಮನೆ 
ಆಯಿತು, ಪಾಟ್ನಾದಿಂದ ಅ ಪುಸ್ತಕಗಳನ್ನು ತರಿಸಿಕೊಂಡರು. ಪ್ರಕಾಶಕ ಮಿತ್ರರಿಂದ ಹೊಸ ಪುಸ್ತಕಗಳು 
ದೊರೆಯತೊಡಗಿದುವು. ಲೇಖಕನಿಗೆ ಉಪಯುಕ್ತವಾದ ಒಂದು ಒಳ್ಳೆಯ ಪುಸ್ತಕ ಸಂಗ್ರಹವೂ 
ಸಿದ್ದಗೊಂಡಿತು. ಇದೇ ಮುಂದೆ "ರಾಹುಲ ಸಂಗ್ರಹಾಲಯ' (ಡಾರ್ಜಿಲಿಂಗ್‌) ಎನಿಸಿಕೊಂಡಿತು. 
"ಲೇಖನೀ ಪುಸ್ತಿಕಾ ನಾರೀ ಪರಹಸ್ತ ಗತಾ ಗತಾ" ಎಂಬುದನ್ನವರು ತಿಳಿಯದವರೇನಲ್ಲ. ಅದಕ್ಕೂ 
ತುಸು ಅವಕಾಶ ಬಿಟ್ರು ಬಿಟ್ಟಿದ್ದರು. 


I42 ರಾಹುಲ ಸಾಂಕೃತ್ಯಾಯನ 


ರಾಹುಲರು ಸ್ವಾರ್ಥ ರಾಜಕಾರಣಿಗಳನ್ನು, ಶ್ರೀಮಂತ ಸೇಠರು, ಮಠಾಧೀಶ, 
ಧರ್ಮಾಚಾರ್ಯರುಗಳ ಕುರಿತು ಬರೆಯುವಾಗ ತೀಕ್ಷ ಶಬ್ದಗಳನ್ನು ಯಾವ ಹಿಂಜರಿಕೆಯಿಲ್ಲದೆ 
ಬಳಿಸಿದರೆ, ತನ್ನ ಸಮಾನ ಲೇಖಕ ಲೇಖಕಿಯರ ಬಗ್ಗೆ, ಮತಭೇದವಿದ್ದಾಗ್ಯೂ, ಹೆಚ್ಚಾಗಿ ಮೃದು 
ಶಬ್ದಗಳನ್ನೇ ಪ್ರಯೋಗಿಸುತ್ತಿದ್ದರು. ಅವರ "३०९७३ ಸೇ ಗಂಗಾ' ಪುಸ್ತಕ ಪ್ರಕಟವಾದಾಗ (942) 
ಡಾ। ಭಗವತಿಶರಣ ಉಪಾಧ್ಯಾಯರು ಈ ರೀತಿಯ ಕೆಲ ಕಥೆಗಳನ್ನು ಪ್ರಥಮತಃ ತಾನೇ ಬರೆದದ್ದು 
ಎಂದು ದಾವೆ ಹೂಡಿದರು. ಆ ಕಾಲದ ಸಾಹಿತ್ಯ ಜಗತ್ತಿನಲ್ಲಿ ಸಾಕಷ್ಟು ಚರ್ಚೆಯಾದ ವಿಷಯವಿದು. 
ರಾಹುಲರು ತಾನು 933ರಿಂದಲೇ ಇಂತಹ ಒಂದು ಇತಿಹಾಸ-ಕಥೆಯ ಗ್ರಂಥ ಬರೆಯುವ 
ಯೋಜನೆ ಹಾಕಿಕೊಂಡಿದ್ದೆ. 'ಕಾಲ ಸರ್ವವನ್ನೇ ಭಗವತೀ ಶರಣರು ಒಂದು ಪುಸ್ತಕದಲ್ಲಿ ಬರೆದು 
ಹಾಕಿದ್ದರೆ ಬಹುಶಃ ನಾನು ಈ ಕೆಲಸಕ್ಕೆ ಕೈಯೇ ಹಾಕುತ್ತಿರಲಿಲ್ಲ" ಎಂದಷ್ಟೇ ಬರೆದರು. ಇಷ್ಟೇ ಅಲ್ಲ, 
ಭಗವತ ಶರಣರೆಂದರೆ ಅವರಿಗೆ ತುಂಬ ಪ್ರೀತಿ ಇತ್ತು. ಅವರ ವಿದ್ವತ್ತಿನ ಬಗ್ಗೆ ಮೆಚ್ಚುಗೆ ಇತ್ತು. ಅನೇಕ 
ಬಾರಿ ರಾಹುಲರು ಅವರ ಸಹಾಯಕ್ಕಾದವರು ಕೂಡ. ನಂತರ ಹಿಂದೀ ವಿಶ್ವಕೋಶಕ್ಷೆ ರಾಹುಲರನ್ನು 
ಪ್ರಧಾನ ಸಂಪಾದಕರನ್ನಾಗಿ ಮಾಡುವ ಮಾತುಕತೆ ನಡೆದಾಗ ಅವರು ಭಗವತಶರಣರನ್ನು ತನ್ನ 
ಪ್ರಮುಖ ಸಹಾಯಕರನ್ನಾಗಿ ಮಾಡಿಕೊಳ್ಳುವುದು ಆಗತ್ಯವೆಂದುಕೊಂಡಿದ್ದರು. ಆದರೆ 
ಭಗವತಶರಣರು ಬಹುಶಃ ಬೇರೇನೋ ಆಸೆಯಿಂದಿದ್ದರು. ಕೊನೆಗೂ ರಾಹುಲರು ಪ್ರಧಾನ 
ಸಂಪಾದಕರಾಗಲು ಆಗಲಿಲ್ಲ. ಇದರಿಂದೆಲ್ಲ ರಾಹುಲರು .ಎಷ್ಟು ನೊಂದರು, ಅವರ ತನುಮನ 
ಜೀವನದ ಮೇಲೆ ಇದು ಎಂತಹ ಪರಿಣಾಮ ಮಾಡಿತು ಎಂಬುದನ್ನೆಲ್ಲ ಅವರ ಕೆಲ ನಿಕಟವರ್ತಿಗಳು 
ಚೆನ್ನಾಗಿ ಬಲ್ಲರು. 

ಮೇಲೆ ಹೇಳಿದ ಘಟನೆ ನಡೆದದ್ದು 956-57ರಲ್ಲಿ. ರಾಹುಲರು 956 ಏಪ್ರಿಲ್‌ 9ರ ನಂತರದ 
ತನ್ನ ಜೀವನಯಾತ್ರೆಯನ್ನು ಬರೆದಿಡಲಿಲ್ಲ, ಬರೆಯ ಬಯಸಲೂ ಇಲ್ಲ. ಈಗ ತನ್ನ ಡೈರಿಗಳನ್ನು 
“ಜೀವನ ಯಾತ್ರೆ 'ಯ ಪುಟಗಳಲ್ಲಿ ಸೇರಿಸುವುದು ಅವರಿಗೆ ಹಿಂದಿನಷ್ರು ಸುಲಭವೂ ಆಗಿರಲಿಲ್ಲ. 

ಮಸ್ಸೂರಿಯಲ್ಲಿ ವಾಸವಾಗಿದ್ದ ಕಾಲಖಂಡದ "ಜೀವನ ಯಾತ್ರೆ'ಯನ್ನು I956ರಲ್ಲಪ್ರೇ, ಅದೂ 
ಅತ್ಯಂತ ಕಷ್ಟದಿಂದ ಬರೆಯಲು ಸಾಧ್ಯವಾಯಿತು. ತನ್ನ ಜೀವಿತ ಕಾಲದಲ್ಲ ಅದು 
ಪ್ರಕಟವಾಗುವುದನ್ನು ನೋಡಬೇಕೆಂಬ ವಿಶೇಷ ಉತ್ತುಕತೆಯೂ ಅವರಲ್ಲಿರಲಿಲ್ಲ. (ಆ "ಜೀವನ 
ಯಾತ್ರೆ" ಎರಡು ಭಾಗಗಳಲ್ಲಿ ರಾಹುಲರು ತೀರಿಕೊಂಡ ನಾಲ್ತು ವರ್ಷಗಳ ಬಳಿಕವಷಪ್ಪ 
ಪ್ರಕಟವಾಯಿತು). ಅದರಲ್ಲಿ ಅನಪೇಕ್ಲಿತವಾಗಿ ಕೆಲ ಅಪ್ರಿಯ ವಿಚಾರಗಳನ್ನು ಬರೆಯಬೇಕಾಗಿ 
ಬಂದದ್ದೇ ಕಾರಣವಿರಬಹುದು. ಅವುಗಳಲ್ಲಿ ಒಂದು: ರಾಹುಲರನ್ನು ಆಳವಾಗಿ ಗಾಯಗೊಳಿಸಿದ 
ಡಾ। ರಾಮವಿಲಾಸ ಶರ್ಮಾ ಅವರ ಮಿಥ್ಯಾರೋಪ. ಅಂದಿನ ರಾಜಕೀಯ ತಂತ್ರಕ್ಕನುರೂಪವಾಗಿ 
ದೆಹಲಿಯ ಸಾಪ್ತಾಹಿಕ "ನವಯುಗ"'ದಲ್ಲಿ ಕೆಲ ಲೇಖನಗಳನ್ನು ಬರೆದು ರಾಹುಲರು 
ಮಾರ್ಕ್ಸ್‌ವಾದಿಗಳಲ್ಲ, ಕೇವಲ ಬೌದ್ಧರು ಎಂದು ಡಾ। ರಾಮವಿಲಾಸ ಅವರು ರುಜುಪಡಿಸಲು 
ಪ್ರಯತ್ನಿಸಿದರು. ಇದಕ್ಕೆ ರಾಹುಲರ ಟಿಪ್ಪಣಿ: "ಇದರಲ್ಲಿ ಸತ್ಯಾಂಶವಿದ್ದರೂ ಹೆಚ್ಚಿನಂಶ ಸುಳ್ಳು. 
ರಾಮವಿಲಾಸಜೀ ಎಂಥವರೆಂದರೆ ಏನಾದರೂ ತಲೆಗೆ ಹೊಕ್ತಿದ್ದೇ ಆದರೆ ಮತ್ತದಕ್ಕೆ ಗತಿ ಕಾಣಿಸಲು 
ಯಾವುದಕ್ಕೂ ಹಿಂದೆ ಮುಂದೆ ನೋಡದವರು." 


ಗೂಡಿಗಾಗಿ I43 


ಡಾ। ರಾಮವಿಲಾಸರ ಇನ್ನೊಂದು ಆರೋಪ ಇನ್ನಷ್ಟು ಕೀಳು ಮಟ್ಟದ್ದು. ಸರಕಾರ ರಾಹುಲರಿಗೆ 
ಮತ್ತು ಡಾ। ರಘುವೀರ ಅವರಿಗೆ ಲಕ್ಷಗಟ್ಟಲೆ ಹಣಕೊಟ್ಟು ಪಾರಿಭಾಷಿಕ ಕೆಲಸ ಮಾಡಿಸುತ್ತದೆ 
ಎಂದವರು 954ರ ಜುಲ್ಪಿನಲ್ಲಿ ಒಂದು ಪತ್ರಿಕೆಗೆ ಬರೆದಿದ್ದರು. 

ರಾಹುಲಜೀಗೆ ಇದನ್ನು ಓದಿ ಸಹಜವಾಗಿಯೇ ಅತೀವ ದುಖವಾಯಿತು. ಆದಂತೂ ಅವರ 
ಆರ್ಥಿಕ ಮುಗ್ಗಟ್ಟಿನ ಕಾಲ. है ಬಿಗಿ ಹಿಡಿದು ಮನೆ ನಡೆಸುತ್ತಿದ್ದರು. ಈ ಎಡೆಯಲ್ಲಿ ಒಬ್ಬ 
“ಮಾರ್ಕ್ಸ್‌ವಾದಿ” ಲೇಖಕ-ಬಂಧುವಿನ ಈ ಮಿಥ್ಯಾರೋಪ. ರಾಹುಲಜೀ ಪ್ರತಿಕ್ರಿಯೆಯಾಗಿ 
ಬರೆದರು "ಈ ಹಸೀ ಸುಳ್ಳಿಗೂ ಒಂದು ಅಂತ್ಯವಿದೆಯೇ ? ಇಂತಹ ಮನುಷ್ಯ ಹೇಗೆ 
ಕ್ರಾಂತಿಭಕ್ಕನಾಗಲು ಸಾಧ್ಯ ? ಓರ್ವ ಪ್ರತಿಭಾಶಾಲಿಯ ಈ ಅಧಃಪತನ ನೋಡಿ ನನಗಂತೂ ಬಹಳ 
ಬೇಸರವಾಯಿತು.....ಡಾ। ರಘುವೀರ ಮತ್ತು ನಮ್ಮ ಪಾರಿಭಾಷಿಕ ಶಬ್ದನಿರ್ಮಾಣ ಸಂಬಂಧವಾದ 
ನೀತಿಯಲ್ಲಿ ಭೂಮಿ ಆಕಾಶದಷ್ರು ಅಂತರವಿದೆ. ಅವರ ಜೊತೆ ನನ್ನ ಹೆಸರು ಸೇರಸಿರುವುದೇ 
ಶರ್ಮಾಜಿ ಎಂತಹ ನೀಚತನಕ್ಕೆ ಇಳಿದಿದ್ದಾರೆಂಬುದನ್ನು ಹೇಳುತ್ತದೆ." 

ಮಸ್ಲೂರಿಯಲ್ಲಿ ಸೊಪ್ಪು-ತರಕಾರಿ ಬಹಳ ದುಬಾರಿಯಾಗಿತ್ತು. "ಹರ್ನ್‌ಕ್ಷಿಫ್‌'ನಲ್ಲಿ ಬೇಕಷ್ಟು 
ಖಾಲಿ ಸ್ಥಳವಿದ್ದು ರಾಹುಲಜೀ ಪಾತಿ ಅಗೆಸಿದರು. ಸ್ಪತಃ ಅಗೆದರು, ಗೊಬ್ಬರ, ತರಕಾರಿ ಬೀಜ ತಂದು 
ಹಾಕಿದರು. ಪ್ರಥಮ ಬಾರಿಗೆ ತೋಟಗಾರಿಕೆಯ ಪ್ರಯೋಗ, ಹೆಚ್ಚು ಯಶಸ್ವಿಯೇನೂ ಆಗಲಿಲ್ಲ. 
ತರಕಾರಿ ಬೆಳೆಯಿಸುವ ಈ ಪ್ರಯೋಗ ಎರಡು ಎರಡೂವರೆ ವರ್ಷಗಳ ವರೆಗೆ ಸಾಗಿತಾದರೂ 
ವಾನರಸೇನೆಯ ಕಾಲಕಾಲದ ದಾಳಿಯಿಂದಾಗಿ ಅದು ಸಫಲವಾಗಲೇ ಇಲ್ಲ. 

ಸಾಹಿತ್ಯ ಸಮ್ಮೇಳನದ ಪಾರಿಭಾಷಿಕ ಶಬ್ದನಿರ್ಮಾಣ ಕಾರ್ಯದಿಂದ ರಾಹುಲರು 
ಬೇರಯಾಗಿದ್ದರಷ್ತೆ. ಈಗ ರಾಷ್ಟ್ರಭಾಷಾ ಪ್ರಚಾರ ಸಮಿತಿ (ವರ್ಧಾ)ಯ ಸಾಹಿತ್ಯ ನಿರ್ಮಾಣ 
ಯೋಜನೆಯ ಜವಾಬ್ದಾರಿ ಹೊತ್ತಿದ್ದರು. 950ನೆಯ ಇಸವಿಯ ಕೊನೆಯಲ್ಲಿ ಅದರ ತಯಾರಿ 
ಆರಂಭಿಸಿದ್ದರು. ಮಹಾದೇವ ಸಾಹಾ ಆವರಿಗೆ ಮಸ್ಸೂರಿಗೆ ಬರಲು ಪತ್ರ ಬರೆದರು, 
ನಾಗಾರ್ಜುನರಿಗೂ. ಡಾ। ಸತ್ಯಕೇತು ಅವರು ಹಿಂದಿಯಲ್ಲ "ಫ್ರೆಂಚ್‌ ಸ್ವಯಂಶಿಕ್ಷಕ'" 
ಬರೆಯಲಾರಂಭಿಸಿದರು. ಒಂದು ಪುಟ್ಟ ಹಿಂದೀ ಕೋಶ ತಯಾರಿಸುವ ಯೋಜನೆಯೂ ಇತ್ತು. 

ಸ್ನಯಂ ಒಂದು ಸಂಸ್ಥೆಯಾಗಿದ್ದರು ರಾಹುಲಜೀ. ದಣಿವರಿಯದೆ ದುಡಿಯಬಲ್ಲವರು. 
ಕೈಗೆತ್ತಿಕೊಂಡ ಕೆಲಸವನ್ನು ನಿಗದಿತ ವೇಳೆಯ ಒಳಗೇ ಪೂರ್ತಿಗೊಳಿಸಿ ಬಿಡುತ್ತಿದ್ದರು. ಆದರೆ ಇತರರಿಗೆ 
ಇಷ್ಟು ಸಾಧ್ಯವಿರಲಿಲ್ಲ. ಸಮಿತಿಯ ಸಾಹಿತ್ಯ ನಿರ್ಮಾಣ ಯೋಜನೆ ಒಂದು ಸಾಮೂಹಿಕ ಕೆಲಸ. 
ಅದರಲ್ಲಿ ರಾಹುಲರು ತನಗೆ ಹಿತ ಕಂಡ ಕೆಲವರನ್ನು ಆರಿಸಿಕೊಂಡಿದ್ದರು. ಇವರೆಲ್ಲ ತಮ್ಮನ್ನು 
ಪ್ರಗತಿಪ್ರಿಯರೆಂದುಕೊಂಡಿದ್ದರೂ ಕೆಲಸದಲ್ಲಿ ಮನನೆಟ್ಟು ಮುಳುಗುವ ಜೀವಿಗಳಲ್ಲ. ವರ್ಧಾದ 
ಹಿಂದೀ ಪ್ರಚಾರ ಸಮಿತಿ, ಮುಖ್ಯತಃ ಹಿಂದೀ ಪರೀಕ್ಷೆ ಏರ್ಪಡಿಸುವ ಸಂಸ್ಥೆ, ಪರೀಕ್ಷೆ ಮತ್ತು 
ಪಠ್ಯಪುಸ್ತಕಗಳೇ ಅದರ ಆದಾಯದ ಏಕಮಾತ್ರ ಮೂಲ ಎಂಬುದನ್ನು ರಾಹುಲರು ಯೋಚಿಸಲಿಲ್ಲ. 
ಅವರೋ, ಪರ್ವತ ಪ್ರಾಂತದಲ್ಲಿ. ವರ್ಧಾದ ಸಮಿತಿ ಮತ್ತದರ ಪ್ರಚಾರ ಹಿಂದಿಯೇತರ 
ಪ್ರದೇಶಗಳಲ್ಲಿ. ಯೋಜನೆ ಅವಶ್ಯವಾಗಿ ಸೋಲಲೇ ಬೇಕಿತ್ತು, ಆದರೆ ಅಷ್ಟರೊಳಗೆ ಸಾಕಷ್ಟು ಕಹಿ 
ಅನುಭವಗಳೂ ಆದವು. 


]44 ರಾಹುಲ ಸಾಂಕೃತ್ಯಾಯನ 


ಪರಿಭಾಷೆಗಳ ವಿಶೇಷಜ್ಞ ಸಮಿತಿಯ ಸಭೆಯಲ್ಲಿ ಭಾಗವಹಿಸಲು ರಾಹುಲರು 950ರ 
ನವೆಂಬರ್‌ನಲ್ಲಿ ದೆಹಲಿಗೆ ಹೋದರು. “ಭೈಯಾ' (ಸ್ವಾಮೀ ಹರಿಶರಣಾನಂದ)ನ ಒತ್ತಾಯಕ್ಕೆ, 
ಅಲ್ಲಿಂದಲೇ ಅಮೃತಸರಕ್ಕೆ ಹೋಗಿ ಎರಡು ದಿನವಿದ್ದು ಮಸ್ಸೂರಿಗೆ ವಾಪಸಾದರು. ಅಲ್ಲಿ, ರಾಹುಲಜೀ 
ದೆಹಲಿಗೆ ಹೊರಟ ದಿನವೇ ಮಸ್ಸೂರಿಗೆ ಬಂದಿದ್ದ, ಮಹಾದೇವ ಸಾಹಾ ಚಳಿಗೆ ಕಂಗೆಟ್ಟು ಕುಳಿತಿದ್ದರು. 

ಸಂವಿಧಾನದ ಸಂಸ್ಕೃತ ಅನುವಾದಕ್ಕಾಗಿ ರಚನೆಯಾದ ಸಮಿತಿಯಲ್ಲ ರಾಹುಲಜೀ ಕೂಡ ಒಬ್ಬ 
ಸದಸ್ಯರು. ಇನ್ನೊಬ್ಬ ಸಡಸ್ಯರು ವೃದ್ಧಾಪ್ಯದ ಕಾರಣ ಅತ್ತ ಇತ್ತ ಓಡಾಡಲು ಅಶಕ್ಷರಾಗಿದ್ದ ಡಾ। 
ಪಾಂ.ವಾ.ಕಾಣೇ. ಹಾಗಾಗಿ ಸಮಿತಿಯ ಸಭೆಯನ್ನು ಮುಂಬಯಿಯಲ್ಲಿ ಕರೆಯಲಾಗಿತ್ತು. ನವೆಂಬರ್‌ 
27ರಂದು ರಾಹುಲರು ಮುಂಬಯಿಗೆ ಹೊರಟರು. ಹೋಗುತ್ತ ಬರುತ್ತ ಹೆಚ್ಚಾಗಿ ಅವರ ಮೊಕ್ತಾಂ 
ಡೆಹರಾಡೂನ್‌ನ ಅಧ್ಯಾಪಕ ಪಂಡಿತ ಗಯಾ ಪ್ರಸಾದ ಶುಕ್ಷ ಅವರ ಮನೆಯಲ್ಲಿ. ರೈಲಿನಲ್ಲಿ ದಿಲ್ಲಿ 
ಮಾರ್ಗವಾಗಿ ಮುಂಬಯಿಗೆ ತೆರಳಿ ಮಲಬಾರ್‌ ಹಿಲ್‌ನಲ್ಲಿ ಸೇಠ್‌ ಘನಶ್ಯಾಮದಾಸ್‌ ಫೋದ್ದಾರರ 
ಮನೆಯಲ್ಲಿ ತಂಗಿದರು. "ಗಢವಾಲ್‌' ಪುಸ್ತಕ ಬರೆಯುತ್ತಿದ್ದರಿಂದ "ಕೇದಾರಖಂಡ” ಮತ್ತು ಇತರ 
ಸಂಸ್ಕೃತ ಪುಸ್ತಕಗಳು ಬೇಕಾಗಿದ್ದುವು. ಅದಕ್ಕಾಗಿ ವೆಂಕಟೇಶ್ವರ ಪ್ರೆಸ್ಸಿಗೆ ಹೋದರು. ಅಲ್ಲಿಂದ 
ಪ್ರಕಟವಾಗುತ್ತಿದ್ದ, ತಾನು ಚಿಕ್ಕಂದಿನಿಂದಲೂ ನೋಡುತ್ತ ಬಂದ ಪುಸ್ಥಕಗಳ ನೆನಪಾಯಿತು; ಪ್ರೆಸ್‌ 
ನೋಡಿದರು, "ಕೇದಾರಖಂಡ'ವೂ ಸಿಕ್ಕಿತು. 

ಮರುದಿನ "'ಧರ್ಮಯುಗಕ್ಕೆ ಹೋಗಿ ಸಂಪಾದಕ ಡಾ। ಹೇಮಚಂದ್ರ ಜೋಶಿಯವರನ್ನು 
ಕಂಡರು. ಇಳಾಚಂದ್ರಜೀ ಅವರೂ ಅಲ್ಲಿದ್ದರು. ಅದೇ ದಿನ ರಾಹುಲರು ಕಾಖ್ರೇಡ್‌ 
ಡಾಂಗೆಯವರನ್ನು ಭೇಟಿ ಮಾಡಿದರು. ರಾತ್ರಿ ಒಂದು ಚೀನೀ ಸಿನೆಮಾ ನೋಡಿದ್ದಾಯಿತು. ಎಂಟು 
ದಿನಗಳ ಹಿಂದೆ ಅವರು ಅಮೃತಸರದಲ್ಲಿ "ಭೈಯ್ಯಾ'ನ ಮನೆಯಲ್ಲಿ ಮೆಟ್ರಿಲಿಳಿಯುತ್ತಿದ್ದಾಗ ಬಿದ್ದು 
ಮೊಣಕಾಲು ಕೆತ್ತಿ ಹೋಗಿತ್ತು. ಆಗೇನೋ ಅಂಥದ್ದೇನೂ ತೊಂದರೆ ಇಲ್ಲ ಅನಿಸಿದ್ದು, ಮುಂಬಯಿಗೆ 
ಬರುತ್ತಲೂ ಗಾಯ ಕೆರಳಿ ಬಿಟ್ಟಿತ್ತು. ಡಾಕ್ಟರ್‌ ಹತ್ತಿರ ಹೋಗಿ ಮಧುಮೇಹಕ್ಕಾಗಿ ಇನ್ನುಲಿನ್‌ ಮತ್ತು 
ಗಾಯಕ್ಕೆ ಪೆನ್ಸಿಲಿನ್‌ ಇಂಜೆಕ್ಷನ್‌ ತೆಗೆದುಕೊಳ್ಳಬೇಕಾಯಿತು. ಮಧುಮೇಹದಿಂದಾಗಿ ಬೇಗ 
ಒಣಗುವುದಿಲ್ಲವಾದ್ದರಿಂದ ಈಗ ಗಾಯ ಆಯಿತೆಂದರೆ ಚಿಂತೆಯಾಗುತ್ತಿತ್ತು. 

ಡಿಸಂಬರ್‌ ರಿಂದ 7ರ ವರೆಗೆ ಪ್ರತಿದಿನ ಬೆಳಿಗ್ಗೆ ಅನುವಾದ ಸಮಿತಿ ಸಭೆ. ಡಾ। ಮಂಗಲದೇವ 
ಶಾಸ್ತ್ರಿ, ಡಾ। ಬಾಬೂರಾಮ ಸಕ್ಷೇನಾ, ಸುನೀತಿ ಬಾಬು ಮತ್ತು ಡಾ। ಕಾಣೆ ಉಪಸ್ಥಿತರಿರುತ್ತಿದ್ದರು. 
ನಂತರ ಪಂಡಿತ ಗಿರಿಧರ ಶರ್ಮಾ ಮತ್ತು ಶ್ರೀ ಬಾಲಸುಬ್ರಹ್ಮಣ್ಯ ಆಯ್ಕರ್‌ ಕೂಡ ಬಂದು 
ಕೂಡಿಕೊಂಡರು. 

ಒಂದು ದಿನ ರಾಹುಲಜೀ ಮುಂಬಯಿಯ ಪ್ರಿನ್ಸ್‌ ಆಫ್‌ ವೇಲ್ಸ್‌ ಮ್ಮೂಸಿಯಮ್‌ನ ಕ್ಕುರೇಟರ್‌ 
ಡಾ। ಮೋತೀಚಂದ್ರರನ್ನು ಕಾಣಲು ಹೋದಾಗ ಆವರು ಹತ್ತಿರದ ಒಂದು ಒಳ್ಳೆಯ ಹೋಟಲಿಗೆ 
ಕರೆದುಕೊಂಡು ಹೋದರು. ಅಲ್ಲಿ ಇಡೀ ಕೋಳಿಯ ಊಟವಾಯಿತು. ಮಿತ್ರರೊಂದಿಗೆ ಮಾಂಸಾಹಾ 
ರದ ಇಂತಹ ಸುಖದ ಸಂದರ್ಭಗಳನ್ನು ಅವರು ಎಂದೂ ಕಳೆದುಕೊಳ್ಳುತ್ತಿರಲಿಲ್ಲ. "ಡಾ! 
ಮೋತೀಚಂದ್ರರ ಚಿಕ್ಕಪ್ಪ ಭಾರತೇಂದು ಹರಿಶ್ಚಂದ್ರ ತನ್ನ ಕಾಲಕ್ಕಿಂತಲೂ ತುಂಬ ಮುಂದಿದ್ದವರು. 
ಆದರೆ ಇಡೀ ಕೋಳಿಯೂಟದ ಸಾಹಸವನ್ನು ಅವರು ಕೂಡ ಮಾಡಿರಲಿಕ್ಕಿಲ್ಲ.” "ಜೀವಂತವಿರುವಾಗ 


ಗೂಡಿಗಾಗಿ I45 


ಈ ಸೌಭಾಗ್ಯ ಪ್ರಾಪ್ತವಾಗದಿದ್ದಲ್ಲಿ ಸತ್ತ ಮೇಲಾದರೂ ಇರುವಂಥದೇ. ಬಾ ಪರಮವೈಷ್ಟವ, 
ಇಲ್ಲವಾದರೆ "ಘ್ರಾಣಂ ಅರ್ಧ ಭೋಜನಂ' ಆಗುವುದಂತು ಸರಿಯೇ" ಎಂದು ಬರೆದಿದ್ದಾರೆ 
ರಾಹುಲಜೀ. 

ಮುಂಬಯಿಯಿಂದ ರಾಹುಲರು ವರ್ಧಾಕ್ಕೆ ಹೋದರು. ಅಲ್ಲ ರಾಷ್ಟಭಾಷಾ ಪ್ರಚಾರ ಸಮಿತಿಯ 
ಸಾಹಿತ್ಯ ಯೋಜನೆಯ ಕುರಿತು ಆನಂದಜೀಯವರೊಡನೆ ಮಾತುಕತೆ ನಡೆಸಿ ಕೆಲ ನಿರ್ದಾರ 
ಕೈಗೊಳ್ಳಲಾಯಿತು. ಅಂದು ರಾಹುಲಜೀಯವರ ಫೂರ್ವ ಪರಿಚಿತರಾದ ವೈಜನಾಥ ಸಿಂಹ 
"ವಿನೋದ' ಕೂಡ ವರ್ಧಾದಲ್ಲಿಯೇ ಇದ್ದರು. ಮುಂದೆ ನಾಗಪುರ ಮತ್ತು ದೆಹಲಿಯಲ್ಲಿ ಗಾಡಿ 
ಬದಲಿಸಲು ಕೆಲ ಹೊತ್ತು ನಿಂತು 950ರ ಡಿಸೆಂಬರ್‌ 5ರಂದು ಮಸ್ಸೂರಿಗೆ ವಾಪಸಾದರು. 

ಗಾಯ ಇನ್ನಷ್ಟು ಬಿಗಡಾಯಿಸಿತ್ತು. ಒಂದು ರೀತಿಯಲ್ಲಿ ಕುಂಟರಾಗಿ ಹಿಂದಿರುಗಿದ್ದರು. 
ಗುಣವಾಗಲು ಎರಡು-ಎರಡೂವರೆ ತಿಂಗಳು ಬೇಕಾಯಿತು. ಇನ್ನು ಮುಂದೆ ನಿಯಮಬದ್ಧವಾಗಿ 
ಇನ್ನುಲಿನ್‌ ತೆಗೆದುಕೊಳ್ಳಬೇಕು, ಹೆಚ್ಚು ತಿರುಗಾಟ ಕೂಡದು ಎಂಬ ಪಾಠ ಕಲಿತಂತಾಯಿತು. ಹೆಚ್ಚಾಗಿ 
ರಾತ್ರಿ ಊಟ ಖೋತಾ ಆಯಿತು. ಇನ್ಸುಲಿನ್‌ ತೆಗೆದುಕೊಳ್ಳದಿದ್ದರೆ ತಲೆ ಧಿಂ ಎನ್ನುತ್ತಿತ್ತು. 
ಡಯಾಬಿಟಿಸ್‌ ಅವರ ಶರೀರ ಪ್ರಕೃತಿ, ದುಡಿಯುವ ಶಕ್ತಿ, ದಿನಚರಿ ಎಲ್ಲದರ ಮೇಲೆ ಪರಿಣಾಮ" 
ಬೀರಿತ್ತು. ಅವರಿಗೀಗ ಐವತ್ತೆಂಟು ವರ್ಷ 

950ರ ಕೊನೆಯ ತಿಂಗಳಲ್ಲಿ ನಡೆದ ಒಂದು ಮಹತ್ವಪೂರ್ಣ ಘಟನೆ: ರಾಹುಲರ ವಿವಾಹ. ಈ 
ಘಟನೆಯನ್ನು ಅವರೇ ಚಿಂತಿಸಿ, ಮಂಧಿಸಿ ಬರೆದ ಶಬ್ದಗಳಲ್ಲಿ ಹೇಳವುದು ಹೆಚ್ಚು ಸಮಂಜಸ. 

"ಕಮಲಾ ಜೊತೆಗಿರುತ್ತ ಈಗ ಒಂದೂವರೆ ವರ್ಷದ ಮೇಲಾಗಿತ್ತು. ನಾನು ಅವಳೊಂದಿಗೆ 
ಅವಳು ನನ್ನೊಂದಿಗೆ ವಾಸಿಸಲೇ ಬೇಕಾಗಿತ್ತು. ಸ್ತ್ರೀಪುರುಷರ ಇಂತಹ ನಿಕಟ ಸಂಬಂಧವನ್ನು ಅನಿಶ್ಚಿತ 
ಸ್ಥಿತಿಯಲ್ಲಿ ಇಡುವುದು ಉಚಿತವಾಗಿರಲಿಲ್ಲ. ಪುರುಷರ ರಾಜ್ಯದಲ್ಲಿ ಮಹಿಳೆಯರಿಗೆ ಇದು 
ಅಸಹನೀಯ ಸ್ಥಿತಿ. ಆದುದರಿಂದ ಡಿಸೆಂಬರ್‌ 8ರಂದು ನಾವಿಬ್ಬರೂ ಪತಿಪತ್ನಿಯರಾಗುವುದೆಂದು 
ನಿಶ್ಚಯಿಸಿಕೊಂಡೆವು. ಡಿಸೆಂಬರ್‌ 23ರಂದು ಸುಮಾರು |] ಗಂಟಿಗೆ ಉಷಾ-ಬಾಬಾರ ಸಂಗಡ ಡಾ 
ಸತ್ಯಕೇತು ಮತ್ತು ಶೀಲಾ ಬಂದರು. ಅವರ ಜೊತೆಗೆ ಮಹದೇವ ಭಾಯಿಯೂ ಬಂದರು. ಸುಮಾರು 
]2 ಗಂಟಿಗೆ ಡಾ। ಸತ್ಯಕೇತು ಅವರ ಪೌರೋಹಿತ್ಯದಲ್ಲಿ ನಮ್ಮ ವಿವಾಹವಾಗಿಬಿಟ್ಟಿತು.....ನಾನಿದನ್ನು 
ಬೇಡವೆಂದಿದ್ದರೆ ಅದು ಸೀಮಿತ ಸ್ವಾರ್ಥಪರತೆಯಾಗುತ್ತಿತ್ತಲ್ಲದೆ ಕಮಲಾಗ ದೊಡ್ಡ ಅನ್ಯಾಯ 
ಮಾಡಿದಂತೆಯೂ ಆಗುತ್ತಿತ್ತು. ಮರುದಿನವೇ, ದಶಂಬರ 24ರಂದು ಪರೀಕ್ಷೆಗೆ ಬರೆಯಲು ಕಮಲಾ 
ಡೆಹರಾಡೂನಿಗೆ ಹೊರಟು ಹೋದಳು. ಪರೀಕ್ಷೆ ಮಾತ್ರವಲ್ಲ, ಅವಳಿಗೆ ಕಾಲಿಂಪೊಂಜಗೂ 
ಹೋಗಬೇಕಿತ್ತು. ಎಂದರೆ ಇನ್ನು ಹಿಂದಿರುಗುವುದು ತಿಂಗಳುಗಳ ಬಳಿಕವೇ. ಮಹಾದೇವ ಸಾಹಾ 
ಅವರು ಕೂಡ ಜೊತೆಗೆ ಹೋದರು." 

950ನೇ ಇಸವಿಯ ಕೊನೆಯ ದಿನ ರಾಹುಲರು ಇಡೀ ವರ್ಷ ಬರೆದ ಬರೆಹಗಳ ಪಟ್ಟಿ ಮಾಡಿದರು. 
"ಮಧುರ ಸ್ಪಷ್ಟ” ಮತ್ತು "ಡಾರ್ಜಿಲಿಂಗ್‌ ಪರಿಚಯ” ಪ್ರಕಟವಾಗಿವೆ. "ಕುಮಾವೂಂ' ಮುಗಿದು ಪ್ರೆಸ್ಸಿಗೆ 
ಹೋಗಿದೆ. "ಆದಿ ಹಿಂದೀ ಕೀ ಕಹಾನಿಯಾಂ ಔರ್‌ ಗೀತ್‌” ಮುದ್ರಣಗೊಂಡಿದೆ. "ಗಢವಾಲ್‌'ನ 
ಇನ್ನೂರು ಪುಟ ಬರೆದಾಗಿದೆ. ಆ ವರ್ಷದಲ್ಲಾದ ಕೆಲಸದಿಂದ ರಾಹುಲರಿಗೆ ಸಂತೋಷವೆನಿಸಿತ್ತು. 


ಸಮಿತಿಯ ಸಾಹಿತ, ಯೋಜನೆ 


95]ನೇ ಇಸವಿಯ ಹೊಸ ವರ್ಷ ಆರಂಭವಾಯಿತು. "ಹರ್ನ್‌ಕ್ಷಿಫ್‌ ನಲ್ಲಿ ಕೇವಲ ಇಬ್ಬರೇ ಇದ್ದರು 
ರಾಹುಲ್‌ಜೀ ಮತ್ತು ಅಡುಗೆಯ ಮಾತಬರಸಿಂಹ. ಗಾಯದ ಕಿರಿಕಿರಿ, ಪೆನ್ನಿಲಿನ್‌ ಇಂಜೆಕ್ಷನ್‌ 
ತೆಗೆದುಕೊಳ್ಳುತ್ತ ಇದ್ದರು ರಾಹುಲ್‌ಜೀ. ಆದರೆ ಈ ಕಾರಣದಿಂದೇನೂ ಬರವಣಿಗೆ 
ನಿಲ್ಲುವಂತಹುದಲ್ಲ. "ದಖ್ಬಿನೀ ಹಿಂದೀ ಕಾವ್ಯಧಾರಾ' ಬರವಣಿಗೆ ಹಮ್ಮಿಕೊಂಡಿದ್ದರು. ಇದಕ್ಕಾಗಿ 
ಹೈದರಾಬಾದ್‌ ಸಮ್ಮೇಳನ (949) ನಡೆದಾಗಿನಿಂದಲೂ ಸಾಮಗ್ರಿಯನ್ನು ಸಂಗ್ರಹಿಸಿಕೊಳ್ಳುತ್ತ 
ಬಂದಿದ್ದರು. 4ನೇ ಮತ್ತು I5ನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದ ವಿಜಯಾ 
ಮುಸಲ್ಮಾನರಿಂದಾಗಿ ಅಲ್ಲಿ ಪಸರಿಸಿದ ಹಿಂದಿ "ಕೌರವೀ"ಯದೇ ಒಂದು ರೂಪ. ಆದರಲ್ಲಿ 
ಪಂಜಾಬೀ, ರುಹೇಲೀ ಹಾಗೂ ಕನೌಜೀ ಶಬ್ದಗಳೂ ಸೇರಿಕೊಂಡಿದ್ದುವು. ದಕ್ಷಿಣಕ್ಕೆ ಬಂದ 
ರಾಜ್ಯಪಾಲರು, ಸಣ್ಣಪುಟ್ಟ ಅಧಿಕಾರಿಗಳು, ಸೇನಾ ತುಕಡಿಗಳು, ಸಿಪಾಯಿಗಳು ಹಾಗೂ ಅವರ 
ಹೆಂಡತಿ ಮಕ್ಕಳು ಪರಿವಾರ ಬಳಸುತ್ತಿದ್ದ ಹಿಂದಿ ಅದು. ಈ ಹಿಂದಿಗೆ ಬಳಿಕ "ದಖ್ಬಿನೀ ’ ಎಂಬ ಹೆಸರು 
ಬಂತು. ದರ್ಬಾರಿನ ಭಾಷೆ ಪಾರ್ಸಿಯಾಗಿತ್ತು. ಆದರೆ ಮುತ್ನಿಂ ಸಂತರು ತಮ್ಮ ಕವಿತೆಗಳಲ್ಲಿ ಬಳಸಲು 
56509 ಹಿಂದಿಯನ್ನು ಆಯ್ತುಕೊಂಡಿದ್ದರು. ರಾಹುಲರು ಈ ಕವಿತೆಗಳ ಸಂಕಲನ ಮಾಡಿ ಒಂದು 
ವದತೂರ್ಣ ಭೂಮಿಕೆಯನು ಬರೆದರು 

ರಾಷ ಭಾಷಾ ಪ,ಚಾರ ಸಮಿತಿಯ ಸಾಹಿತ್ತ-ಯೋಜನೆಯ ಕೆಲಸವನು ಆರಂಭಿಸಿ ಕೊಡಬೇಕಿತು 
ಕೆಲಸ ಮಾಡುವವರನ್ನು ಆರಿಸುವ ಸಮಸ್ಯೆ ಎದ್ದಾಗ ಉಳಿದೆಲ್ಲರಿಗಿಂತ ತಮ್ಮ ಪರಿಚಿತರ ಬಗ್ಗೆ ಆಸಕ್ತಿ 
ತಾಳುವುದು ಸ್ವಾಭಾವಿಕ ತಾನೆ? ಮಹಾದೇವ ಸಾಹಾ ಸುಮಾರು ಒಂದು ತಿಂಗಳ ಬಳಿಕ ವಾಪಸು 
ಬಂದಿದ್ದು ಈಗ ಸಾಹಿತ್ಯ ಯೋಜನೆಯ ಕಾಯಃ ६ ಸಿದ್ಧರಿದ್ದರು. ಮಹಾದೇವ ಸಾಹಾ ಅವರ ಹಳೆಯ 
ಮಿತ್ರ ವೈಜನಾಥ ಸಿಂಹ "ವಿನೋದ'ರೂ ಬಂದರು. ಜನವರಿಯ ಕೊನೆಯಲ್ಲಿ ಮಹೇಂದ್ರ ಕುಮಾರ 
ನ್ಯಾಯಾಚಾರ್ಯರು ५ ಅಮೇಲೆ ಕುಮರೇಕರ್‌ ಮತು ಸಾಮಾ ಸತ್ನಸರೂಪರು, ಮಾರ್ಚ್‌ ಮಧ ८४९ 
ನಾಗಾರ್ಜುನರು ಎಲ್ಲ ಬಂದು ಸೇರಿಕೊಂಡರು. ಒಬ್ಬ ಟೆಪಿಸ್ಟ್‌ ಕೂಡ ನೇಮಕಗೊಂಡರು. ಈ 
ಲಸಕ್ಪಾಗಿಯೇ “ಹರ್ನ್‌ಕ್ಷೆಫ್‌ ನ ಹತ್ತಿರದಲ್ಲೇ ಇದ್ದ 'ಹರ್ನ್‌ಹಿಲ್‌' ಬಂಗಲೆಯನ್ನು ಬಾಡಿಗೆಗೆ 
ಹಿಡಿದರು. ರಾಹುಲರು ಸಾಹಿತ್ಯ ಯೋಜನೆಯ ವೇತನ ರಹಿತ "ನಿರ್ದೇಶಕ'ರಾಗಿದ್ದರು. ಉಳಿದ 
ಸಹೋದ್ಲೋಗಿಗಳ ವೇತನ ಖರ್ಚು ರಾಷ್ಟಭಾಷಾ ಪ್ರಚಾರ ಸಮಿತಿಯ ಜವಾಬ್ದಾರಿಯಾಗಿತ್ತು. . 

ಈಗ ವಸ್ತುಸ್ಥಿತಿಯನ್ನು ನೋಡಿದರೆ ರಾಷ್ಟಭಾಷಾ ಪ್ರಚಾರ ಸಮಿತಿಯ ಕಾರ್ಯಾಲಯ ಆ 
ದೂರದ ವರ್ಧಾದಲ್ಲಿ. ಅಲ್ಲಿಯೇ ಸಮಿತಿಯ ಸ್ಪಂತ ಪ್ರೆಸ್ತು. ಸಮಿತಿಯ ಮಂತ್ರಿ ಆನಂದಜೀಯವರ 
ಸ್ಥಾಯಾ ನಿವಾಸವೂ ಅಲ್ಲಿಯೇ. ಆದರೆ ಸಮಿತಿಯ ಸಾಹಿತ್ಯ ನಿರ್ಮಾಣ ಯೋಜನೆಯ ಕೆಲ 


ಸಮಿತಿಯ ಸಾಹಿತ್ಯ ಯೋಜನೆ 47 


ನಡೆಯುತ್ತಿರುವುದು ಸುಮಾರು ಎರಡು ಸಾವಿರ ಕಿಲೋಮಾಟರ್‌ ದೂರದ ಗಿರಿ ಪ್ರದೇಶದಲ್ಲಿ. 
ಮಸ್ಸೂರಿಯ ಪೇಟೆಯಿಂದಲೂ ಸಾಕಷ್ಟು ದೂರವಿರುವ ನಿರ್ಜನವನದಲ್ಲಿ. ರಾಹುಲರೇನೋಃ ಕಠಿಣ 
ಸಾಧನೆಗೆ ತಮ್ಮನ್ನು ಅರ್ಪಿಸಿಕೊಂಡವರು. ಆದರೆ ಸಹಕಾರ್ಯಕರ್ತರು ತಮ್ಮ ಹತ್ತನೇ 
ಒಂದಂಶದಷ್ಟು ಕಷ್ಟಪಟ್ಟು ಅಭ್ಯಾಸವಿಲ್ಲದವರು ಎಂದು ಅವರಿಗೆ ತಿಳಿಯಬೇಕಿತ್ತು. ಪರಿಣಾಮ 
ಶೀಘ್ರವೇ ಕಾಣಿಸಿಕೊಂಡಿತು. "ಕಷ್ಟಗಳು ಎದುರಾಗ ತೊಡಗಿದುವು. ತಾವು ಕೆಲಸಕ್ಕಾಗಿ ಅಲ್ಲ, 
ಸಂಬಳಕ್ಕಾಗಿ ಕೆಲಸ ಮಾಡುವವರು ಎಂದು ಕೆಲವರ ಭಾವನೆಯಾಗಿತ್ತು. ಕೆಲಸಕ್ಕೆ ತೊಡಗಿ ಇನ್ನೂ 
ತಿಂಗಳು ಕಳೆದಿಲ್ಲ ಸಂಬಳ ಹೆಚ್ಚಿಸುವ ವ ಸಮಸ್ಯೆ ಎದ್ದಾಯಿತು. ಒಂದಿಬ್ಬರಂತೂ ರಾಹುಲರನ್ನು 
"ಶೋಷಕ'ನೆಂದೂ ನುಡಿದು ಬಿಟ್ಟರು. ಪರಸ್ಪರ ಕಿತ್ತಾಟವೂ ಸುರುವಾಯಿತು. 

ಸಾಹಿತ್ಯ ನಿರ್ಮಾಣದ ವತಿಯಿಂದ ನಡೆದ ಕೆಲಸಗಳನ್ನು ಗಮನಿಸಬೇಕೆಂದರೆ: ಡಾ। ಸತ್ಯಕೇತು 
ಅವರು "ಫ್ರೆಂಚ್‌ ಸ್ವಯಂಶಿಕ್ಷಕ' ಸಿದ್ದಗೊಳಿಸಿದ್ದರು. ಇದಕ್ಕೆ ಕೊಂಚ ವಿಶೇಷ ಟೈಪಿನ ಅವಶ್ಯಕತೆಯಿತ್ತು. 
ಅವರ ವಿದುಷಿ ಪತ್ನಿ ಜೀದನ ಕಾದಂಬರಿ "ಲಾ ಪೋತ್ವಾ'ವನ್ನು "ಸಂಕರಾ ದ್ವಾರ್‌' ಎಂಬ ಹೆಸರಿನಲ್ಲಿ 
ಅನುವಾದ ಮಾಡಿದ್ದಳು. ಮಾರಿಷಸ್‌ನ ಮಾಧವ ವಾಜಪೇಯಾ, ರೋಮ್ಯಾರೋಲಾರ “ಜಾನ್‌ 
ಕ್ರಿಸ್ಪಾಫ್‌'ನ ಅನುವಾದ ಮಾಡಲು ಒಪ್ಪಿಕೊಂಡಿದ್ದರು. ಒಂದು ಪುಟ್ಟ ಹಿಂದೀ ಕೋಶವೂ 
ತಯಾರಾಗುತ್ತ ಇತ್ತು. ಇನ್ನೂ ಅನೇಕ ಯೋಜನೆಗಳಿದ್ದವು. 

ರಾಹುಲಜೀ ಮತ್ತು ಅನಂದಜೀಯವರ ಸಲಹೆ ಮೇರೆಗೆ ಸಾಹಿತ್ಯ ನಿರ್ಮಾಣದ ಈ 
ಯೋಜನೆಯನ್ವೇನೋ ಹಾಕಿಕೊಂಡಿದ್ದರೂ ಸಮಿತಿ ಇದನ್ನು ಕಾರ್ಯೋನ್ಮುಖಗೊಳಿಸಲು 
ಸಮರ್ಥವಿರಲಿಲ್ಲ: ಕೇವಲ ಇಚ್ಛೆ ಮತ್ತು ದುಡ್ಡಿನ ಬಲ ಮಾತ್ರದಿಂದಲೇ ಕೆಲಸವೆಲ್ಲ ನಡೆದು 
ಬಿಡುವುದಿಲ್ಲ. ಕೇವಲ ಹಪದ್ಯಪುಸ್ತಕಗಳನ್ನು ಸಿದ್ದಗೊಳಿಸುವಂತಹ ಈ ಸಮಿತಿಯ ಬಳಿಯಲ್ಲಿ ಸಾಹಿತ್ಯದ 
ವಿಕ್ರಯದ ಬಗ್ಗೆ ಏನೇನೂ ವ್ಯವಸ್ಥ ಇರಲಿಲ್ಲ. 

ಸಮಿತಿಯ ಕೆಲಮಂದಿ ಮಸ್ಸೂರಿಗೆ ಬಂದಿದ್ದರು. ರಾಹುಲರಿಗೆ ಇಷ್ಟವಾದ ಕೆಲ ಮಂದಿ ವರ್ಧಾ 
ಸಮಿತಿಯಲ್ಲಿಯೂ ಕೆಲಸ ಮಾಡುತ್ತಿದ್ದರು. ಬಲಭದ್ರ ಠಾಕೂರರು ಇಲ್ಲಿದ್ದರು. ಪ್ರೆಸ್‌ ಕೆಲಸದಲ್ಲಿ 
ವಳಂಬವಾಗತೊಡಗಿದಾಗ ರಾಹುಲರು ನಾಗಾರ್ಜುನರನ್ನು ವರ್ಧಾಕ್ಕೆ ಕಳುಹಿಸಿ ಕೊಟ್ಟರು. 
'ವಿನೋದ' ಅವರೂ ಸಾಹಿತ್ಯದ ಕೆಲಸದ ಮೇಲೆ ವರ್ಧಾಕ್ಕೆ ಹೋಗಿದ್ದರು. 

ಸಮಿತಿಯ ಮುಖ್ಯ ಕಾರ್ಯಗಳೆಂದರೆ - ಹಿಂದಿಯೇತರ ಪ್ರದೇಶಗಳಲ್ಲ ತಮ್ಮ ಪ್ರಚಾರಕರ 
ಸಹಾಯದಿಂದ ಪರೀಕ್ಷೆಗಳನ್ನು ಏರ್ಪಡಿಸುವುದು, ಹಿಂದೀ ಪ್ರಚಾರ ಮಾಡುವುದು. ಆದರೆ ಈಗ 
ಸಾಹಿತ್ಯದ್ದೇ ಮೇಲುಗೈಯಾಗತೊಡಗಿತ್ತು. ಸಮಿತಿಯ ಬೆಳವಣಿಗೆಯಲ್ಲಿ ಆನಂದಜೀಯವರಿಗೆ 
ಸಹಾಯಕರಾಗಿದ್ದ ವ್ಯಕ್ತಿಗಳು ಖಂಡಿತವಾಗಿಯೂ ನಿಷ್ಠ ಕಾರ್ಯಕರ್ತರೇನೋ ಹೌದು, ಆದರೆ 
ಸಾಹಿತ್ಯದ ಕಡೆ ಅವರಿಗೆ ಒಲವು ಇರಲಿಲ್ಲ. ಈಗ ರಾಹುಲರಿಂದಾಗಿ ಕೆಲ ಅಪ್ಪಟ ಸಾಹಿತ್ಯ 
ಪ್ರೇಮಿಗಳು ಅಲ್ಲಿ ಸೇರಿಕೊಂಡು ಬಿಟ್ಟಿದ್ದರು. ಅವರು ಅಲ್ಲಿದ್ದ ಹಳೆಯ ಕಾರ್ಯಕರ್ತರೆದುರು 
ತಾವು ಸ್ವಲ್ಪ ವಿಶಿಷ್ಟರೆಂಬಂತೆ ನಡೆದುಕೊಳ್ಳುತ್ತಿದ್ದರು; ತಮ್ಮನ್ನು "ಅಭಿಜಾತ'ರೆಂದುಕೊಂಡಿದ್ದರು. 
ಆನಂದಜೀ ಮತ್ತು ಅವರ ಕಾರ್ಯಕರ್ತರನ್ನು ಅವರು ಏಕೆ ಗೌರವಿಸಿದರು ? ಸಂಘರ್ಷ 
ಅನಿವಾರ್ಯವಾಗಿತ್ತು. 


I48 ರಾಹುಲ ಸಾಂಕೃತ್ಯಾಯನ 


ಸಮ್ಮೇಳನ ಅಧ್ಯಕ್ಷರಾಗಿ ರಾಹುಲರ ಕಾರ್ಯಾವಧಿ ಮುಗಿದಾಗ ಸಮಿತಿಗೆ ರಾಜೀನಾಮೆ 
ಕೊಡುವ ತಮ್ಮ ಇಚ್ಛೆಯನ್ನು ಆನಂದಜೀ ಅನೇಕ ಸಲ ವ್ಯಕ್ಕಪಡಿಸಿದ್ದರು. ಆದರೆ ರಾಹುಲರು 
ತಡೆದದ್ದರಿಂದ ಹಾಗೆ ಮಾಡಿರಲಿಲ್ಲ. ಈಗಲೋ, ಸಮಿತಿಯ ಒಳಜಗಳಗಳಷ್ಟೇ ಅಲ್ಲ. 
ಮಾತೃಸಂಸ್ಥೆಯಾದ ಹಿಂದೀ ಸಾಹಿತ್ಯ ಸಮ್ಮೇಳನ (ಪ್ರಯಾಗ) ಕೂಡ ನ್ಯಾಯಾಲಯದ ಬಾಗಿಲು 
ತಲುಪಿತ್ತು. ಅಂತಿಮವಾಗಿ ಆನಂದಜೀ ಸಮಿತಿಗೆ ರಾಜೀನಾಮೆ ಕೊಟ್ಟರು. ಅತ್ವ 
ಮಸ್ಥೂರಿಯಲ್ಲಿಯೂ ವರ್ಷಾಂತ್ಯದಲ್ಲಿ ಸಾಹಿತ್ಯ-ನಿರ್ಮಾಣ ಕಾರ್ಯವನ್ನು ಸಮಾಪ್ತಿಗೊಳಿಸಬೇ 
ಕಾಯಿತು. ಹೀಗೆ ಸಮಿತಿಯ ಸಾಹಿತ್ಯ ನಿರ್ಮಾಣ ಯೋಜನೆಯ ಅವಸ್ಥೆಯೂ ಸಮ್ಮೇಳನದ 
ಪಾರಿಭಾಷಿಕ ನಿರ್ಮಾಣ ಯೋಜನೆಯಂತೆಯೇ ಆಗಿ ಬಿಟ್ಟಿತು. 

ಆದರೆ ರಾಹುಲರ ಸ್ಪಂತ ಯೋಜನೆಗಳು, ಅನೇಕ ಪ್ರತಿಕೂಲ ಪರಿಸ್ಥಿತಿಗಳ ಹೊರತಾಗಿಯೂ 
ಪೂರ್ಣಗೊಲ್ಳುತ್ತಲ್ಲ ಇದ್ದುವು. "ಗಢವಾಲ್‌''ನ ಹೆಚ್ಚಿನ ಭಾಗ ಬರೆದು ಮುಗಿಸಿದ್ದರು. ಈಗ ಆದರಲ್ಲಿ 
"ಕೇದಾರ-ಬದರೀ ಯಾತ್ರೆ"ಸೇರಿಸಬೇಕಿತ್ತು. ಹಿಮಾಲಯ ಪರಿಚಯ ಪುಸ್ಥಕ ಮಾಲಾ'ದ ಕುರಿತು 
ರಾಹುಲರು ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದರೆಂದರೆ ಪುಸ್ತಕದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ 
ಭಾಗವನ್ನು ಮೊದಲು ಬರೆದು ಬಿಡುವುದು, ಆ ಮೇಲೆ ಹಿಮಾಲಯ ಪ್ರದೇಶಗಳಲ್ಲಿ ಪ್ರವಾಸ, ಈ 

ಸ ಅವರ ಎರಡನೆಯದೋ ಮೂರನೆಯದೋ ಆಗಿದ್ದೀತು-ಸಂಶೋಧನೆ ಮಾಡಿ ಅವನ್ನು 
4४४ ಸೇರಿಸುವುದು. "ಕುಮಾವೂಂ" ಬರೆಯುವಾಗ ಹೀಗೆಯೇ ಮಾಡಿದ್ದರು. 


ಮಾ 
[8 


dl 


ಈಗ ರಾಹುಲರು "ಗಢವಾಲ್‌' (ಕೇದಾರ)ನಲ್ಲಿದ್ದರು. 95ರ ಮೇ ತಿಂಗಳ ಹೆಚ್ಚಿನ ಭಾಗವನ್ನು 
ಬದರೀ-ಕೇದಾರ ಯಾತ್ರೆಯಲ್ಲಿ ಕಳೆದರು. ಬದರೀ ಕೇದಾರ ಯಾತ್ರೆಯನ್ನು ಅವರು ಹಿಂದೆಯೇ 
ಒಮ್ಮೆ ಮಾಡಿದ್ದರು. ಆದರೆ ಈಗ, ಐವತ್ತೆಂಟರ ವಯಸ್ಸಿನಲ್ಲಿ, ಒಬ್ಬ ಪುರಾವಿದನ ಕಣ್ಣಿನಿಂದ 
ಗಢಭೂಮಿಯನ್ನು ನೋಡಬೇಕಿತ್ತು. ಎಲ್ಲ ಸಿದ್ದತೆ ಮಾಡಿಕೊಂಡು ಮೇ 2ರಂದು ಒಬ್ಬರೇ 
ಮಸ್ಪೂರಿಯಿಂದ ಪ್ರವಾಸ ಹೊರಟರು. ರ್ರೈಫಲ್‌ ಮತ್ತು ರಿವಾಲ್ಪರ್‌ನ ಲ್ರೆಸನ್ಸ್‌ ಸಿಕ್ಕಿತ್ತು. ರ್ರೈಫಲನ್ನು 
ಮೊದಲೇ ಕೊಂಡಿದ್ದರು. ಡೆಹರಾಡೂನಿಗೆ ಹೋಗಿ ಅಲ್ಲಿ ಒಂದು ಸಣ್ಣ ರಿವಾಲ್ಪರನ್ನು ಕೊಂಡರು. ಇಡೀ 
ಯಾತ್ರೆಯುದ್ದಕ್ಕೂ ಈ ರಿವಾಲ್ವರ್‌ ಮತ್ತು ಕ್ಯಾಮರಾ ಜೊತೆಗೇ ಇದ್ದುವು. 

'ಗಢವಾಲ'ದಲ್ಲಿ ಈ ಪ್ರವಾಸದ ವಿಸ್ತಾರವಾದ ಸಚಿತ್ರ ವಿವರಣೆ ಮತ್ತು "ಜೀವನ ಯಾತ್ರಾ'ದಲ್ಲಿ 
ಸಂಕ್ಷಿಪ್ತ ವಿವರಣೆ ಸೇರಿಕೊಂಡಿವೆ. ಈ ಪ್ರವಾಸದಲ್ಲಿ ರಾಹುಲರು ದೇಗುಲ ಹಾಗೂ ವಿಗ್ರಹಳ ದಾಖಲೆ 
ಪಠಣ ಹಾಗೂ ಕಾಲ ಜ್ಞಾನಕ್ಕಾಗಿ ಬಹಳ ಪರಿಶ್ರಮಿಸಿದರು. ಸಾಮಾನು ಹೊರಲು ಹಾಗೂ ಆಡುಗೆ 
ಕೆಲಸಕ್ಕೆ ಒಬ್ಬ ನೇಪಾಳಿ ತರುಣ ಸಿಕ್ಕಿದ್ದ. ಮೊದಲು ಹೋದದ್ದು ಕೇದಾರನಾಥ ಮಂದಿರಕ್ಕೆ. 
'ನೋಡಿದಷ್ಟಕ್ಕೆ ತಿಳಿದು ಬರುವುದೇನೆಂದರೆ ನಾಲ್ಕನೆಯ ಶತಮಾನದಲ್ಲಿಯೇ ಇಲ್ಲಿ ಯಾವುದೋ 

€ವಸ್ಥಾನವಿತ್ತು. ಮತ್ತು ಅವತ್ತಿನ ಪಾಶುಪತರಿಗೆ ಅದು ಅತ್ಯಂತ ಪ್ರಮುಖ ಸ್ಥಳವಾಗಿತ್ತು. 
ಕದಾರಖಂಡ ಕ್ರಿಸ್ತಶಕದ ಆರಂಭದಿಂದಲೂ ಪವಿತ್ರವೆನಿಸಿ ಬಿಟ್ಟಿತ್ತು. ಹೀಗಾಗಿ ಇಲ್ಲಿ ಎಲ್ಲಲ್ಲಿಯೂ 
ಪುರಾತನ ಅವಶೇಷಗಳು ದೊರೆಯುತ್ತವೆ." 

ಕೇದಾರನಾಥಕ್ಕೆ ಹೋಗುವ ಮೊದಲು ಉತ್ತರಾಖಂಡದ ಕುರಿತು ಚೆನ್ನಾಗಿ ತಿಳಿದಿದ್ದ ಪಂಡಿತ 
ವಿಶಾಲ ಮಣಿಯವರನ್ನು ಕಂಡಿದ್ದರು. ಅವರು ಕಾಳೀ ಮಠದಲ್ಲ ಅದ್ಭುತ ವಿಗ್ರಹಗಳಿರುವ ಬಗ್ಗೆ 


ಸಮಿತಿಯ ಸಾಹಿತ್ಯ ಯೋಜನೆ I49 


ಹೇಳಿದ್ದರು. ಕೇದಾರದಿಂದ ಹಿಂದಿರುಗುತ್ತ ರಾಹುಲರು ಅವರ ಜೊತೆ ಕಾಳೀ ಮಠಕ್ಕೆ ಹೋದರು. 
ನಿಜವಾಗಿಯೂ ಅಲ್ಲಿ ಅನುಪಮ ವಿಗ್ರಹಗಳಿದ್ದುವು. ಕಾಳೀಮಠ ಎಲ್ಲಾ ಪಾಶುಪತರ ಕೇಂದ್ರವಾಗಿತ್ತು. 
ಅಲ್ಲಿನ ಮುಖ್ಯ ದೇವಾಲಯದಲ್ಲಿನ ಒಂದು ಶಿಲಾಲೇಖವನ್ನು ರಾಹುರಲು ಓದಿಕೊಂಡರು. ಅಲ್ಲಿನ 
ಒಂದು ವಿಗ್ರಹದ ಕುರಿತು: "ಗೌರೀ ಮಂದಿರದಲ್ಲಿ ನಲ್ಪತ್ತು ಇಂಚು ಉದ್ದದ ಇಪ್ಪತ್ತನಾಲ್ಕು ಇಂಚು 
ಅಗಲದ ಹರಗೌರಿಯ ಅತ್ಯಂತ ಸುಂದರವಾದ ಶಿಲಾ ವಿಗ್ರಹ ಇತ್ತು. ಅದನ್ನು ನೋಡಿ ನಾನು 
ಆಶ್ಚರ್ಯಚಕಿತನಾದೆ. ಚತುರ್ಬುಜ ಶಿವ, ದ್ವಿಭುಜಳಾದ ಗೌರಿ, ಕೆಳಗೆ ಗಣಪತಿ ಮತ್ತು ಮಯೂರಾ 
ರೂಢ ಕಾರ್ತಿಕೇಯ. ದಾನಿಯನ್ನೂ ಮೂರ್ತಿಯ ಜೊತೆ ಕೆತ್ತಿದ್ದರು. ಹರಗೌರಿಯ ಇಷ್ಟು ಸುಂದರ 
ಅಖಂಡ ವಿಗ್ರಹ ಭಾರತ-ವರ್ಷದಲ್ಲಿ ಮತ್ತೆಲ್ಲಿಯೂ ಇರಲಿಕ್ಕಿಲ್ಲ" ಎಂದು ಬರೆದಿದ್ದಾರೆ. 

ರಾಹುಲರು ಮುಂದೆ ಊಪಷೀ ಮಠ, ತುಂಗನಾಥ ಮತ್ತು ಗೋಪೇಶ್ವರ ಮೂಲಕವಾಗಿ 
ಬದರೀನಾಥದ ಮುಖ್ಯ ಮಾರ್ಗವನ್ನು ತಲುಪಿಕೊಂಡರು. ಇಲ್ಲಿಂದ ಮುಂದೆ ನೇಪಾಳೀ ತರುಣನನ್ನು 
ಬಿಟ್ಟು ಬಿಟ್ಟರು. ಮುಂದಿನ ಪಯಣದಲ್ಲಿ ಬೇರೆ ಜೊತೆಗಾರರಲ್ಲದೆ ಒಂದು ಕುದುರೆಯೂ ಸಿಕ್ಕಿತು. 
ಜೋಶೀಮಶಠ ಹಾದು ಬದರೀನಾಥಕ್ಕೆ ಹೋದರು. ಅಲ್ಲಿ ಅವರ ಗುರುತಿನವರು ಸಿಕ್ಕಿ ವಸತಿ-ಊಟ 
ಇತ್ಯಾದಿಗಳಿಗೆ ಒಳ್ಳೆಯ ವ್ಯವಸ್ಥೆಯಾಯಿತು 

"ಬದರೀನಾಥ ವಾಸ್ತವವಾಗಿ ಬುದ್ಧ ವಿಗ್ರಹವೆಂದು ಅನೇಕರು ಹೇಳಿರುವುದನ್ನು ಕೇಳಿದ್ದರು 
ರಾಹುಲಜೀ. "ನಿರ್ವಾಣ ದರ್ಶನ'ದ ಸಮಯ, ಅಂದರೆ ಸ್ನಾನ ಮಾಡಿಸುವಾಗ ವಿಗ್ರಹದ 
ಮೇಲಿದ್ದುದನ್ನೆಲ್ಲ ಕಳಚಿದ ಹೊತ್ತಿನಲ್ಲಿ, ಒಂದೂವರೆ ಮೀಟರ್‌ ದೂರದಿಂದ ಅದನ್ನು ನೋಡುವ 
ಅವಕಾಶವನ್ನು ರಾಹುಲರಿಗೆ ಮಾಡಿಕೊಟ್ಟರು. ಗರ್ಭಗೃಹದೊಳಗೆ ಪ್ರಮುಖ ಅರ್ಚಕ ನಂಬೂದರೀ 
ರಾವಲ ಮತ್ತು ಅವರ ಸಹಾಯಕ ಡಿಮರೀ ಪೂಜಾರಿ-ಈ ಇಬ್ಬರನ್ನು ಬಿಟ್ಟರೆ ಬೇರೆ ಯಾರಿಗೂ 
ಪ್ರವೇಶವಿರಲಿಲ್ಲ. ವಿಗ್ರಹವನ್ನು ಕೈಯಿಂದ ಮುಟ್ರುವಂತಿರಲಿಲ್ಲ. ನಿರ್ವಾಣ ದರ್ಶನದ ನಂತರ 
ರಾಹುಲರು ನಿಷ್ಠರೆ ಮಾಡಿದರು. "ಮೂರ್ತಿ ಪದ್ಮಾಸನಸ್ತ ಭೂಮಿಸ್ಪರ್ಶ ಮುದ್ರಾಯುಕ್ತ 
ಬುದ್ದನದು. ಇದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ." 

ಮರುಪ್ರಯಾಣದಲ್ಲಿ ರಾಹುಲರು ಎರಡು ದಿನ ಡೆಹರಾಡೂನ್‌ನಲ್ಲಿ ತಂಗಿ ಇಪ್ಪತ್ತಮೂರು 
ದಿನಗಳ ಬಳಿಕ ಮೇ 26ರಂದು ಮಸ್ಸೂರಿಗೆ ವಾಪಸಾದರು. ಕಮಲಾಳ ಚಿಕ್ಕಪ್ಪನ ಮಗ ಮಂಗಲ ಸಿಂಹ 
ಕೂಡ ಬಂದು ಬಿಟ್ಟಿದ್ದರು. ಮಂಗಲ್‌ ತಾನು ಒಬ್ಬ ನುರಿತ ಟ್ರಪಿಸ್ಟ್‌ ಆಗಿ ತುಂಬ ಉಪಯೋಗಕ್ಕೆ 
ಬರುವವನೆಂದು ಶೀಘ್ರವೇ ತೋರಿಸಿ ಕೊಟ್ರ 

ಬ್ಯಾಂಕ್‌ ಲೆಕ್ಕ ನೋಡಿ ರಾಹುಲರಿಗೆ ಚಿಂತೆಯಾಗ ತೊಡಗಿತು. ಪ್ರಯಾಗದ ಪ್ರಕಾಶಕರು ರಾಯಲ್ಪ 
ಲೆಕ್ಕದಲ್ಲಿ ರೂ.4,362-00 ಕಳುಹಿಸಿದಾಗ ಚಿಂತೆ ತುಸು ದೂರವಾಯಿತು. "ಆತ್ಮಗೌರವವನ್ನು ನಾನು 
ಅತ್ಯಂತ ದೊಡ್ಡ ಧನಮಂದು ಎಣಿಸುವುದರಿಂದ ದುಡ್ಡು ನೀರಿನಂತೆ ಖರ್ಚಾಗುವುದು ನೋಡಿ 
ಆತಂಕವಾಗುತ್ತದೆ. ಇನ್ನೂ ಹೆಚ್ಚಿಗೆ ಹೇಳಬೇಕೆಂದರೆ ಆತ್ಮಗೌರವವನ್ನು ಪ್ರಾಣಕ್ಕಿಂತಲೂ ಮಿಗಿಲೆಂದು 
ಭಾವಿಸುವವನು ನಾನು. ಖರ್ಚಿನ ಮೇಲೆ ನಿಯಂತ್ರಣವಿಡಲು ಆನೇಕ ಬಾರಿ ಪ್ರಯತ್ನಿಸಿದೆ. ಆದರೆ 
ತಿಂಗಳಿಗೆ ಐನೂರು ರೂಪಾಯಿಗಿಂತ ಕಡಿಮೆ ಖರ್ಚಿನ ಸಂಭವವೇ ಇಲ್ಲ. ವರ್ಷಾಂತ್ಯದಲ್ಲಿ ವಷ್ಟು 
ಕಡಿಮೆ ಉಳಿದಿತ್ತೆಂದರೆ ಕೆಲಸದವನಿಗೆ ರಜೆ ಕೊಡಬೇಕಾಯಿತು.” 


I50 ರಾಹುಲ ಸಾಂಕೃತ್ಯಾಯನ 


ರಾಹುಲರು 926ರಲ್ಲಿ ಲಡಾಖ್‌ ಪ್ರವಾಸದಿಂದ ಹಿಂದಿರುಗುವಾಗ ಹನ್ನೇ ವಿಹಾರದ ಲಾಮಾ 
ಲಾಸಾದ ಸೇಂಗ್‌ಟುಕ್‌ ಎಂಬ ಹೆಸರಿನ ಹೆಣ್ಣು ನಾಯಿಯನ್ನು ಉಡುಗೊರೆ ಕೊಟ್ಟಿದ್ದರಷ್ರೆ. ಆದರೆ 
ಮಾರ್ಗ ಮಧ್ಯೆ ಸೇಂಗ್‌ಟುಕ್‌ ಊಟ-ಪಾನ ಬಿಟ್ಟು ತೀರಿಕೊಂಡಿತ್ತು. ಆಗ ರಾಹುಲರು ತೀವ್ರವಾಗಿ 
ಶೋಕಿಸಿದ್ದರು. ಈಗ ಮಸ್ಸೂರಿಯ ಮಂಗಗಳಿಂದ ತನ್ನ ತರಕಾರಿ ರಕ್ಷಿಸಿಕೊಳ್ಳಲು ಒಂದು ನಾಯಿ 
ಇರಲಿ ಎಂದು ಯೋಚಿಸಿದರು. ಕಿಸನ್‌ ಸಿಂಹನ ಸಹಾಯದಿಂದ ಒಂದು ಆಲ್ಲೇಶಿಯನ್‌ ನಾಯಿ ಮರಿ 
ಸಿಕ್ಕಿತು. ಮನೆಯ ಗೃಹಿಣಿ ಸಿಟ್ಟಿನಿಂದ ಆ ನಾಯಿ ಮರಿಗೆ "ಭೂತ' ಎಂದು ಹೆಸರಿಟ್ರಳು. ಈ 
ಭೂತನಾಥ ಶೀಘ್ರವೇ ರಾಹುಲ ಕುಟುಂಬದ ಒಂದು ಭಾಗವೇ ಆಗಿಬಿಟ್ಟ. 

ರಾಹುಲರು ಭಾನುವಾರದ ದಿನವನ್ನು ಭೇಟಿಗೆ ಬಂದು ಹೋಗುವವರಿಗಾಗಿ ಮೀಸಲಿಟ್ರಿದ್ದರು. 
ಮಸ್ಟೂರಿಯ ಪ್ರವಾಸಕ್ಕೆ ಅನುಕೂಲವಾದ, ಎರಡು ಯತುಗಳಿವೆ. ಮೇ, ಜೂನ್‌ ಮತ್ತು 
ಆಕ್ಟೋಬರ್‌. ಆಗ ಅನೇಕ ಮಂದಿ ಭೇಟಿಗೆ ಬರುತ್ತಿದ್ದರು. ರವಿವಾರವಂತೂ ಆ ಸಂಖ್ಯೆ ಅತ್ಯಧಿಕ. 
"ಹೆಚ್ಚಾಗಿ ನಾವು ಚಹದ ವ್ಯವಸ್ಥೆ ಮಾಡಬೇಕಾಗುತ್ತಿತ್ತು. ಸ್ವಾಗತ, ಉಪಚಾರ, ಚೆಹಾಪಾನ ಮತ್ತು 
ಭೋಜನ ಈ ಎಲ್ಲದರಲ್ಲಿ ಎಷ್ಟು ಸಂತೋಷ ಸಿಗುತ್ತದೆ; ಆದರೆ ಖಾದ್ಯ ಸಾಮಗ್ರಿ ದುರ್ಲಭ ಹಾಗೂ 
ತುಟ್ರಿಯಾಗಿ ८0६३ 33". ಹೀಗಿತ್ತು, ಹಿಂದಿಯ ಐಖ್ಯಾತ ಲೇಖಕ ಧುರಂದರ ಮಹಾಪಂಡಿತ ರಾಹುಲ 
ಸಾಂಕೃತ್ಯಾಯನ ಅವರ ಆರ್ಥಿಕ ಸಿತಿ. 

ಪ್ರವಾಸಿಗರ ಯತುವಿನಲ್ಲಿ ಪಂಡಿತ ಕನ್ನೈಯಾಲಾಲ ಮಿಶ್ರ "ಪ್ರಭಾಕರ' ಅವರು ಬಂದು 
ಸಮೀಪದ "ಹರ್ನ್‌ ಹಿಲ್‌'ನಲ್ಲಿ ತಂಗಿದರು. ಜೂನ್‌ನಲ್ಲಿ ಶ್ರೀಮತಿ ಸತ್ಯವತೀ ಮಲ್ಲಿಕ ತಮ್ಮ ಪುತ್ರ 
ಮತ್ತು ಸೋದರಿಯ ಮಗನ ಜೊತೆ ಬಂದರು. ಛಪರಾದಲ್ಲಿನ ಹಳೆಯ ಪರಿಚಯದ ವೈದ್ಯ ರಾಮರಕ್ಷ 
ಪಾಠಕ್‌ ಮತ್ತು ಡಾ। ಶಿವದಾಸ ಸೂರ ಮಸ್ಸೂರಿಗೆ ಬಂದವರು ಅನೇಕ ಸಲ ಸಿಕ್ಕಿದರು. ಭೈಯ್ಯಾ 
(ಹರಿಶರಣಾನಂದ) ಮತ್ತು ಭಾಭೀ (ಜಾನಕೀ ದೇವೀ) ಜುಲ್ಲಿ ಮಧ್ಯದಲ್ಲಿ ಬಂದು 
"ಲಕ್ಸ್‌ ಮೌಂಟ್‌''ನಲ್ಲಿ ತಂಗಿದರು. ಆಗಸ್ಟ್‌ನಲ್ಲಿ ಮಸ್ಸೂರಿಗೆ ಬಂದ ಬ್ಯಾರಿಸ್ಟರ್‌ ಮುಕುಂದೀ ಲಾಲ್‌ 
ಅಂತೂ ಭೇಟಿಯಾಗುತ್ತಲೇ ಇದ್ದರು. ಸೆಪ್ಪೆಂಬರ್‌ನಲ್ಲಿ ಬಂದ ಮಹಮೂದ್‌ ಜಫರ್‌ ಮತ್ತು ಡಾ! 
ರಶೀದ್‌ ಜಹಾಂ ಅವರೊಡನೆ ಕೊಂಚ ಹೊತ್ತು ಮಾತ್ರ ಮಾತುಕತೆ ಸಾಧ್ಯವಾಯಿತು. ಅಕ್ರೋಬರದ 
ಕೊನೆಗೆ ಭ್ರಯ್ಯಾ-ಭಾಭೀ ಮಸ್ಸೂರಿಯಿಂದ ಹೂರಟು ಹೋದರು. ಕಾಶ್ಮೀರ ಕುಟುಂಬದ 
ಸುಸಂಸ್ಕೃತ ಮಹಿಳೆ ಮೋಹಿನೀ ಜುಲ್ಬೀಯ ಪರಿಚಯವಾಯಿತು. 

ದಶಂಬರ್‌ 4ರಂದು ಲಾಸಾದಿಂದ ಗೇಶೇ ಧರ್ಮವರ್ಧನರ ನಿಧನ ವಾರ್ತೆ ಹೊತ್ತ ಪತ್ರ ಬಂತು. 
ರಾಹುಲರು ಒಮ್ಮೆಗೇ ಉದ್ದರಿಸಿದರು "ದುಃಖ ಎಲ್ಲಿ ಎಂದರೆ ಮೊಗ್ಗು ಅರಳದೇನೇ ಕಮರುವಲ್ಲಿ'". 
ದಶಂಬರ್‌ದ ಕೊನೆಗೆ ಆನಂದಜೀ ಬಂದರು. ಸಮಿತಿಯ ಮಂತ್ರಿಪದ ಬಿಡುವ ನಿರ್ಧಾರ ತಿಳಿಸಿ 
ಮರುದಿನವೇ ವಾಪಸು. ಹೊಡಟೂ-ಹೋದರು 

ಇಡೀ ವರ್ಷದಲ್ಲಾದ ಬರವಣಿಗೆಯ ಕೆಲಸ ಸಂತೋಷ ನೀಡಿತ್ತು. "ಗಢವಾಲ" ಮತ್ತು 
'ಕುಮಾವೂಂ" ಪೂರ್ತಿಯಾಗಿದ್ದುವು. ಐನೀಯ ಕಾದಂಬರಿ "ಅದೀನಾ' ಅದೇ ವರ್ಷದ "ಮಾಯಾ 
ಪತ್ರಿಕೆಯ ಒಂದು ಅಂಕದಲ್ಲಿ ಪೂರ್ತಿ ಪ್ರಕಟವಾಯಿತು. I95Iರಲ್ಲ ಆದ ಅತ್ಯಂತ ಮುಖ್ಯ 
ಕೆಲಸವೆಂದರೆ "ಮಧ -ಏಶಿಯಾ ಕಾ ಇತಿಹಾಸ್‌" ಬರವಣಿಗೆಯನ್ನು ಕೈಗೆತ್ತಿಕೊಂಡದ್ದು. 952ರ 
ಕೊನೆಗೆ ಈ ಗ್ರಂಥದ ಎರಡೂ ಭಾಗಗಳು ಪೂರ್ತಿಯಾದವು. 


ಸಮಿತಿಯ ಸಾಹಿತ್ಯ ಯೋಜನೆ I5] 


"ಮೇರೀ ಜೀವನ ಯಾತ್ರಾ'ದ ಎರಡನೇ ಭಾಗದಲ್ಲಿ ಅಕ್ಟೋಬರ್‌ 944ರ ವರೆಗಿನ ಚಿತ್ರಣವಿದೆ. 
ರಾಹುಲರು ಆ ನಂತರದ ತಮ್ಮ ಜೀವನ ಕತೆಯನ್ನು ಬರೆಯಲಿಲ್ಲ. ಆ ವರ್ಷ "'ರೂಸ್‌ ಮೇಂ ಪಚ್ಚೇಸ್‌ 
ಮಾಸ್‌" ಬರೆಯಲು ತೊಡಗಿ, ಅದನ್ನು ಒಂದು ತಿಂಗಳಲ್ಲಿ ಮುಗಿಸಿಯೂ ಬಿಟ್ಟರು. ಈಗ ಅವರು 
ಮಂಗಲ ಸಿಂಹನಿಂದ ನೇರ ಟೈಪ್‌ರೈಟರ್‌ನಲ್ಲಿ ಬರೆಸುತ್ತಿದ್ದರು. "ಯಾತ್ರಾ ಕೇ ಪನ್ನೇ'ಗಾಗಿ ಹಿಂದಿನ 
ಉಳಿದೆಲ್ಲ ಯಾತ್ರೆಗಳ ಕುರಿತು ಬರೆಸಲಾರಂಭಸಿದರು. 

ರಾಹುಲರ ರಾಜಕೀಯ ಜೀವನದ ಅನೇಕ ಜೊತೆಗಾರರು ಈಗ ಉನ್ನತ ಸರಕಾರೀ 
ಪದವಿಗಳಲ್ಲಿದ್ದರು. ಆದರೆ ಸ್ವಂತಕ್ಕಾಗಿ ಅವರೊಂದಿಗೆ ಸಂಪರ್ಕವಿರಿಸಿಕೊಳ್ಳುವುದು ರಾಹುಲರ 
ಧೋರಣೆಗೆ ಏರುದ್ದವಾಗಿತ್ತು. ಆದರೆ ಇದು ರಾಷ್ಟ್ರಪತಿ ರಾಜೇಂದ್ರ ಬಾಬು ಒಬ್ಬರ ಮಟಿಗೆ ತಮ್ಮ ಈ 
ಧೋರಣೆ ಅನ್ನಯವಾಗಿರಲಿಲ್ಲ. ತನ್ನ-ಅವರ ಹಳೆಯ ನಂಟಿನಿಂದ ಸಾರ್ವಜನಿಕ ಕೆಲಸಗಳಿಗಾಗಿ 
ರಾಜೇಂದ್ರ ಪ್ರಸಾದರಿಗೆ ಯಾವಾಗ ಪತ್ರ ಬರೆಯಲೂ ಅವರಿಗೆ ಸಂಕೋಚವೆನಿಸುತ್ತಿರಲಿಲ್ಲ. 
ಕುಲೂ-ಲಾಹುಲ್‌ನ ಗಡಿ ಪ್ರದೇಶವಾದ . ಜಾನ್‌ಸ್ಕರ್‌ನ ಬೋಟ್‌ ಬಾಷೆಯಾಡುವ 
ಬೌದ್ದಧರ್ಮೀಯರು ಹಸಿವಿನಿಂದ ಸಾಯುತ್ತಿದ್ದಾರೆ ಎಂದು ತಿಳಿದು ಬಂದದ್ದೇ ಅವರು ಈ ಬಗ್ಗೆ 
ರಾಜೇಂದ್ರ ಬಾಬೂಗಳಿಗೆ ಬರೆದರು. ನೆರವು ಕಳಿಸಲಾಗಿದೆ ಎಂದು ಅವರಿಂದ ಉತ್ತರ ಬಂತು. 
ರಾಜೇಂದ್ರ ಬಾಬೂ ಅವರಿಗೆ ರಾಹುಲರ ಮೇಲೆ ಅಪಾರ ಆದರಾಭುಮಾನಗಳಿದ್ದವು. 

ಸದಾಕಾಲ ರಾಹುಲರು ಓದು ಬರವಣಿಗೆಯಲ್ಲಿಯೇ ಮುಳುಗಿರುತ್ತಾರೆ ಆಂತೇವಿಲ್ಲ. ಜನ 
ಜೀವನಡೊಳಗೂ ಆವರು ಅಷ್ಟೇ ಸಹಜವಾಗಿ ಬೆರೆಯುತ್ತಿದ್ದರು. ಅದೇ ವರ್ಷ ಪಹಾಡೀ ದೀಪಾವಳಿ 
ಉತ್ಸವದಲ್ಲಿ ಭಾಗವಹಿಸಲು ಮಸ್ಸೂರಿಯಿಂದ ಮೂರು ನಾಲ್ಕು ಕಿಲೋಮೀಟರ್‌ ದೂರದ ಕಂಡೀ 
ಗಾಂವ್‌ಗೆ ಹೋದರು. ಉತ್ಸವದಲ್ಲಿ ಸ್ತ್ರೀ-ಪುರುಷರೆಲ್ಲರೂ ಮದ್ಯಪಾನ ಮಾಡಿ ಹಾಡು ಕುಣಿತದಲ್ಲಿ 
ತಲ್ಲೀನರಾಗಿದ್ದರು. ರಾಹುಲರೋ, ಜೀವಮಾನವಿಡೀ ಮದ್ಯಪಾನದಿಂದ ದೂರವಿದ್ದವರು; 
ಬರೆಯುತ್ತಾರೆ "ಮೂರೂವರೆ ಸಾವಿರ ವರ್ಷಗಳ ಹಿಂದೆ ಸಪ್ಪಸಿಂಧುವಿನ ಆರ್ಯರು ಸೋಮರಸ 
ಕುಡಿದು ಇದೇ ರೀತಿಯಲ್ಲಿ ಮನೋರಂಜನೆಯಲ್ಲಿ ಮಗ್ಗರಾಗುತ್ತಿದ್ದರೇನೋ?” 

ರಾಹುಲರು ಈಗ "ಗೃಹಪತಿ'. ಮನೆ ಯಜಮಾನನಾದವನ ಕರ್ತವ್ಯಗಳ, ವಿಶೇಷತ: ಅತಿಧಿ 
ಸತ್ತಾರದ ಪಾಲನೆ ಮಾಡುವುದು ಅವಶ್ಯ ಎಂದೆಣಿಸುತ್ತಿದ್ದರು. ಜೀವನವಿಡೀ ತಾವು ಪಡೆದ ಆತಿಧ್ಯದ 
ಸ್ನಲ್ಪಾಂಶವನ್ನಾದರೂ ತೀರಿಸಲು ತಮಗೆ ಸಾಧ್ಯವಾದೀತೇ ಎಂದು ಯೋಚಿಸುತ್ತಿದ್ದರು. ಆದರೆ 
I95ನೆಯ ಇಸವಿಯ ಕೊನೆಯ ತಿಂಗಳಲ್ಲಿ ಒಟ್ಟು ಉಳಿದದ್ದು 550ರುಪಾಯಿ. ಮುಂದಿನ 
ಬೇಸಗೆಯಲ್ಲಿ ಬರಲಿರುವ ಅತಿಥಿಗಳ ಬಗ್ಗೆ ಯೋಚನೆಯಾಗತೊಡಗಿತು. ಸತ್ಪಾರ ಕೇವಲ 'ತೃಣಾನಿ 
ಭೂಮಿರುದಕಂ ವಾಕ್ಷತುರ್ಥೀ'ಯಷ್ಟೇ ಆಗದಿರಲಿ ಎಂದು ಚಿಂತಿಸಿದರು. 


ನೇಪಾಳ ಪ್ರವಾಸ 


ಒಂದು ಕಾಲದ ಸಂಚಾರಿರಾಜ ರಾಹುಲರು ಇಗ ಹೆಚ್ಚು ಕಡಿಮೆ ಕ್ಷೇತ್ರ ಸನ್ಮಾಸ ತೆಗೆದುಕೊಂಡು 
ಮಸ್ಟೂರಿಯಲ್ಲಿದ್ದರು.  ಊರೂರುಗಳಿಂದ ಆಮಂತ್ರಣ-ಕರೆಗಳು ಬರುತ್ತಿದ್ದರೂ ಅವನ್ನೆಲ್ಲ 
ಸ್ವೀಕರಿಸಲು ಈಗವರಿಗೆ ಸಾಧ್ಯವಿರಲಿಲ್ಲ. 3952ನೇ ವರ್ಷವಿಡೀ ಅವರು ಮಸ್ಸೂರಿಯಿಂದ ಹೊರಗೆ 
ಎಲ್ಲಿಗೂ ಹೋಗಲಿಲ್ಲ. ಆ ವರ್ಷ ಜನವರಿಯಲ್ಲಿ ಅವರ ದಿನಚರಿಯೆಂದರೆ: ಏಳು ಕಾಲು ಗಂಟಿಗೆ 
ಎದ್ದು, ಪ್ರಾತರ್ಪಿಧಿ ಮುಗಿಸಿ, ಸ್ಪಲ್ಪ ಕೆಲಸ, ನಂತರ ಚಹಾ. ಹನ್ನೊಂದು ಗಂಟೆಯವರೆಗೆ ಕಮಲಾಗೆ 
ಪಾಠ ಹೇಳುವುದು, ಬರೆಸುವುದು. ಆ ಬಳಿಕ ಸ್ಪಾಧ್ಯಾಯ. ಅಥವಾ ಸಂಶೋಧನೆ. ಒಂದರಿಂದ 
ಒಂದೂವರೆಯ ವರೆಗೆ ಊಟ. ಬಳಿಕ ಟಪ್ಪಾಲು ಹಾಗೂ ಪತ್ರ-ಪತ್ರಿಕೆಗಳನ್ನು ಓದುವುದು. 
ನಾಲ್ಬೂವರೆ-ಐದಕ್ಷೆ ಸಂಜೆಯ ಚಹಾ. ಬರೆದಿಟ್ಟ ಪುಸ್ಪಕಗಳನ್ನು ತಿದ್ದುವುದು. ಸಂಜೆ ಎಂಟೂವರೆಗೆ 
ಭೋಜನ, ಏನಾದರೂ ಓದುವುದು, ಓದಿಸುವುದು ಅಥವಾ ಬರೆಯುವುದು, ಒಂಭತ್ತು ಗಂಟಿಗೆ 
ರೇಡಿಯೋ ಸಮಾಚಾರ ಕೇಳುವುದು. ಮತ್ತೆ ಒಂದೆರಡು ಗಂಟಿ ಓದಿ, ಸುಮಾರು ಹನ್ನೊಂದು ಗಂಟೆಗೆ 
ಮಲಗುವುದು. 

ಪತ್ನಿಯನ್ನು ಸ್ವಾವಲಂಬಿಯಾಗಿಸುವುದು ಹೇಗೆಂಬುದೇ ರಾಹುಲರಿಗೆ ಈಗಿದ್ದ ಒಂದು ದೊಡ್ಡ 
ಚೆಂತೆ. ರಾಹುಲರೊಂದಿಗೆ ನಿಕಟ ಸಂಪ ೯ಕ್ಕೆ ಬರುವ ಮುಂಚೆಯೇ ಅವಳು ಮೆಟ್ರಿಕ್‌ ಮುಗಿಸಿದ್ದಳು. 
ನಂತರ "ವಿಶಾರದ' ಮಾಡಿಕೊಂಡಳು. ಈ ವರ್ಷ ಇಂಟರ್‌ ಪರೀಕ್ಷೆಯನ್ನು ಪಾಸು ಮಾಡಿದ್ದಳು. 
ಇನ್ನುಲಿನ್‌ ಬಿಡದೆ ತೆಗೆದುಕೊಳ್ಳುವಲ್ಲ ರಾಹುಲರಿಗೆ ತುಂಬ ನೆರವಾಗುತ್ತಿದ್ದಳು. 

ಜನವರಿ ಎರಡನೆಯ ವಾರ ದೇಶದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶಗಳು 
ಹೊರ ಬಿದ್ದವು. ವಾಮ ಪಂಧೀಯರ ಪರಸ್ತರ ಜಗಳದಿಂದಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲ 
ಕಾಂಗ್ರೆಸ್‌ ಭಾರೀ ಜಯ ಗಳಿಸಿತು. ಒಂದು ಕಾಲದಲ್ಲಿ ರಾಜಕೀಯದಲ್ಲಿ ಸಕ್ರಿಯವಾಗಿ 
ಭಾಗವಹಿಸಿದ್ದವರಾದ್ದರಿಂದ  ವಾಮಪಂಧೀಯರ ಸೋಲಿನ ಕಾರಣಗಳನ್ನು ರಾಹುಲರು 
ಸಮರ್ಥವಾಗಿ ಗ್ರಹಿಸಬಲ್ಲವರಾಗಿದ್ದರು. "ಕಮ್ಮುನಿಸ್ತರ ನಿಷ್ಕಿಯತೆ ಹೀಗೆ ತೊಲಗೀತು? 
ವಾಸ್ತವವಾಗಿ ಅವರಲ್ಲಿ ಒಂದು ಬಗೆಯ ಪಂಥ ಸಂಕುಚಿತತೆ ಇದೆ. ತಮ್ಮ ವಿಚಾರ ಮತ್ತು ಮಿತ್ರ 
ಸಮೂಹದ ಒಂದು ಕೋಶ ಮಾಡಿಕೊಂಡು ಅದರೊಳಗೆ ಇದ್ದು ಬಿಡುವುದರಲ್ಲೇ ಅವರು ಸಂತೋಷ 
ಕಾಣುತ್ತಾರೆ. ಅವರು ಜನಸಾಮಾನ್ಯರ ನಡುವೆ ಹಾಗೂ ಹಳ್ಳಿಗಳಿಗೆ ಮುಗ್ಗಬೇಕು - ಹೇಗೆ ಮಾಂಸದ 
ಒಳಗೆ ಎಲುಬು ತನ್ನನ್ನು ಮರೆ ಮಾಡಿಕೊಂಡು ಒಂದಾಗಿ ಇರುತ್ತದೆ, ಹಾಗೆಯೇ, ಇನ್ನೂ ಅವರು 
ಜನಭಾಷೆಗಳ ಮೂಲಕ ಜನರೊಡನೆ ಬೆರೆಯುವ ಪ್ರಯತ್ನ ಮಾಡಿಯೇ ಇಲ್ಲ. ಲೋಕ ಬಾಷೆಗಳಲ್ಲ 
ತಮ್ಮ ಸಾಹಿತ್ಯವನ್ನು ಸಿದ್ದ ಮಾಡಿಲ್ಲ.' 


I53 


ರಾಹುಲರು ಹಿಂದೀ ಸಾಹಿತ್ಯ ಸಮ್ಮೇಳನದ (I947) ಅಧ್ಯಕ್ಷರಾಗಿದ್ದಾಗ ಅದರ 
ಅಂತರ್ಯದಲ್ಲಾಗಲೇ ಗುಂಪುಗಾರಿಕೆ ಸುರುವಾಗಿಬಿಟ್ಟಿತ್ತು. ರಾಹುಲರ ಜೊತೆ ಡಾ। ಉದಯ 
ನಾರಾಯಣ ತಿವಾರಿ ಬಹಳ ಕಷ್ಪದಿಂದಲೇ ಪ್ರಧಾನ ಮಂತ್ರಿಯಾಗಿ ಚುನಾಯಿತರಾಗಿದ್ದರು. 
ಪ್ರಯಾಗದವರು-ಪ್ರಯಾಗದವರಲ್ಲ, ಯುನಿವರ್ಸಿಟಿಯವರು-ಯುನಿವರ್ಸಿಟಿಯವರಲ್ಲ, ದಾರಾ 
ಗಂಜಿನವರು-ದಾರಾಗಂಜಿನವರಲ್ಲ, ಇಂತಹ ಭೇದಗಳು ಹುಟ್ಟಿಕೊಂಡಿದ್ದುವು. ಮತ್ತೂ ಇದು 
ಮುಂದೆ ಸಾಗಿ ಪ್ರಕಾಶಕರು-ಪ್ರಕಾಶಕರಲ್ಲ ಎಂಬಷ್ಟರ ಮಟ್ಟಿಗೂ ಬೆಳೆದುಕೊಂಡಿತು. ಪಂಡಿತ 
ಜಯಚಂದ ವದ್ಯಾಲಂಕಾರರು ಅಧ್ಯಕ್ಷರಾದ ಬಳಿಕ ಈ ಭೇದ ಉಗ್ರ ಸಂಘರ್ಷದ ರೂಪತಾಳಿತು. 
ರಾಹುಲರು ಸಮ್ಮೇಳನದ ಸ್ಥಾಯಾ ಸಮಿತಿಯ ಸದಸ್ಯರಾಗಿದ್ದರು. ಮಾರ್ಚ್‌ (I952) ನಲ್ಲಿ ಒಂದು 
ದಿನ ಅವರಿಗೆ ಕೋರ್ಟಿನಿಂದ ಸಮನ್‌ ಬಂತು. ಸಮ್ಮೇಳನದ ಮೇಲೆ ಜಯಚಂದಜೀ ಮೊಕದ್ದಮೆ 
ಹೂಡಿದ್ದಾರೆಂದು ತಿಳಿದದ್ದು ಆಗಲೇ. ಜಯಚೆಂದಜೀ ರಾಹುಲರ ಹಳೆಯ ಸ್ನೇಹಿತರಾಗಿದವರು, 
ಆದರೂ ರಾಹುಲರು ಸ್ಪಷ್ಟವಾಗಿ ಬರೆಯುತ್ತಾರೆ "ನನ್ನ ದೃಷ್ಟಿಯಲ್ಲಿ ಯಾವನೇ ಒಬ್ಬ ಗೌರವಾನ್ತಿತ 
ಸಾಹಿತಿ ಈ ರೀತಿ ಮಾಡುವುದು ಖಂಡಿತ ಯುಕ್ತವಲ್ಲ. ಅವರಿಗೇನು ಕೆಲಸವಿರಲಿಲ್ಲವೇ, ತಾನೇ 
ಮುಂದೆ ನಿಂತು ಸಮ್ಮೇಳನವನ್ನು ಮೊಕದ್ದಮೆಯ ಆಖಾಡ ಮಾಡಿಡಲು? 7 

952, ಎಪ್ರಿಲ್‌ 9 ರಂದು ರಾಹುಲರ ಜನ್ಮದಿನ. ಅದಕ್ಕೂ ಹಿಂದೆ ಜನ್ಮದಿನ ಆಚರಿಸುವಲ್ಲಿ 
ಅವರಾಗಲೀ ಅವರ ಮಿತ್ರರಾಗಲೀ ಗಮನ ಹರಿಸಿದವರಲ್ಲ. ಆದರೆ ಆ ದಿನ ಪತ್ನಿ ಕಮಲಾ ಅವರ 
ಜನ್ಮದಿನ ಅಚರಿಸಲು ನಿಶ್ಚಯಿಸಿದಳು. ಮಧ್ಯಾಹ್ನ ಒಂದು ಸಣ್ಣ ಪಾರ್ಟಿ ನಡೆಯಿತು. ಸತ್ಯಕೇತು 
ಕುಟುಂಬ ಮತ್ತು ಇಬ್ಬರು ಮೂವರು ಇತರ ಆತ್ಮೀಯರು - ಇಷ್ಟೇ ಜನ. ಮೊದಲ ಸಲ ಜನ್ಮದಿನದ 
ಆಚರಣೆ, ರಾಹುಲರಿಗೆ ಕೊಂಚಿ ವಿಚಿತ್ರವೆನಿಸಿತ್ತು. 

ಮೇ, ಜೂನ್‌ನ ಪ್ರವಾಸಿಗರ ಕಾಲ ಆಗಮಿಸುತ್ತಿದ್ದಂತೆ ತಮ್ಮ ಭೇಟಿಗಾಗಿ ಬರುವವರ ಮತ್ತು 
ಅತಿಧಿಗಳ ಆಗಮನ ಸುರು. ಈ ಬಾರಿ ಧೂಪನಾಧರು, ಬಲಭದ್ರ ಠಾಕೂರರು, ಸ್ವಾಮಾ 
ಸತ್ಯಸ್ನರೂಪರು ಎಲ್ಲ'ಬಂದರು. ಕಳೆದ ಸಲ ಜೋಧಪುರದ ಜಾಗೀರುದಾರಿಣಿ ಠಾಕುರಾನೀ ಗುಲಾಬ್‌ 
ಕುಮಾರಿ ಭಾರೀ ಠಾಕು ಠೀಕಿನಿಂದ ಮಸ್ಸೂರಿಗೆ ಆಗಮಿಸಿದ್ದಳು. ರಾಹುಲರನ್ನೂ ಭೋಜನಕ್ಷೆ 
ಆಹ್ಹಾನಿಸಿದ್ದಳು. ಈ ಸಲ ಅವಳ ಠೀವಿ ತುಸು ಕ್ಷೀಣಿಸಿತ್ತು. ಕೆಲ ದಿನಗಳ ಬಳಿಕ ಗುಜರಾತಿನ ರಾಣಿ 
ಬೇರಿಯಾಳ ಪರಿಚಯವಾದಾಗ ರಾಹುಲರಿಗೆ ಶತಮಾನಗಳಷ್ಟು ಹಳೆಯ ಸಾಮಂತ ಜೀವನ 
ಅಸ್ಥಮಾನವನ್ನು ಸಮಾಪಿಸುತ್ತಿದೆ ಎಂದನಿಸಿತು. ಸಮಯವಾದರೆ ಸಾಮಂತ ಬದುಕಿನ ಅವಶೇಷಗಳ 
ಬಗ್ಗೆ ಬರೆಯಬೇಕು ಎಂದುಕೊಂಡವರು ಮೇ ತಿಂಗಳ ಕೊನೆಯ ವಾರದಲ್ಲಿ "ರಾಜಸ್ಥಾನೀ ರಾಣಿವಾಸ' 
ಬರೆಯಲು ಸಹ ತೊಡಗಿಬಿಟ್ಟರು. 

ಒಂದು ಕಾಲದಲ್ಲಿ ರಾಹುಲರಿಗೆ ಪಿಲ್ಸ್‌ ನೋಡುವುದರಲ್ಲಿ ಬಹಳ ಆಸಕ್ತಿ ಇತ್ತು. ಆದರೆ ನೋಡಿದ 
ಫಿಲ್ಮಗಳಲ್ಲಿ ಹೆಚ್ಚಿನವು ಅವರಿಗೆ ಇಷ್ಟವಾಗಿರಲಿಲ್ಲ. ಈಗ ಪೃಥ್ವೀರಾಜ-ರಾಜ ಕಪೂರರ ಹೂಸ ಫಿಲ್‌ 
“ಅವಾರಾ' ಬಂತು, ಹೋಗಿ ನೋಡಿದರು. ಫಿಲ್ಮ್‌ ಚೆನ್ನಾಗಿದೆ ಅನಿಸಿ ಸಂತೋಷಪಟ್ಟರು. 

"ಹರ್ನ್‌ ಕ್ಷಿಫ್‌'ಗೆ ಬಂದು ಎರಡು ವರ್ಷಗಳು ಕಳೆಯುತ್ತಿದ್ದಂತೆ ಅದರ ದೋಷಗಳೂ 
ಗೋಚರವಾಗ ತೊಡಗಿದವು. ಸುಮ್ಮನೆ ರಿಪೇರಿ ವಗೈೆರೆಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಇದರ ಮೇಲೆ 


I54 ರಾಹುಲ ಸಾಂಕೃತ್ಯಾಯನ 


ಖರ್ಚು ಮಾಡುವ ಬದಲು ಯಾವುದಾದರೂ ಬಂಗಲೆಯನ್ನು ನಾನ್ನೂರು ಐನೂರು ವಾರ್ಷಿಕ 
ಬಾಡಿಗೆಗೆ ಹಿಡಿಯುವುದು ಉತ್ತಮವೆನಿಸಿತು. ಮನೆಯೆಂಬ ಗೂಟಕ್ಕೆ ತಮ್ಮನ್ನು ಕಟ್ಟಿಕೊಳ್ಳುವುದು 
ಇದೇ ಮೊದಲಿಗೆ ಕೆಟ್ರದೆನಿಸಿತು. 

ರಾಹುಲರು ಒಬ್ಬ ಬೌದ್ದ ವಿದ್ವಾಂಸರಾಗಿ ಖ್ಯಾತರಾಗಿದ್ದರು. ಟಬೇಟಿಗೆ ನಾಲ್ಬು ಬಾರಿ ಹೋಗಿ 
ಅಲ್ಲಿನ ಬೌದ್ದ ಗ್ರಂಥಗಳನ್ನು ಉಳಿಸಿದ್ದರು. ಅದಕ್ಕಿಂತ ಮೊದಲು "'ಧರ್ಮಪದ' ಬಿಟ್ಟು ಬೇರೆ ಯಾವ 
ಬೌದ್ದ ಗ್ರಂಥವೂ ಹಿಂದೀ ಅನುವಾದದಲ್ಲಿ ಸಿಗುತ್ತಿರಲಿಲ್ಲ. ಬೌದ್ದ ಧರ್ಮಕ್ಕೆ ಸಂಬಂಧಿಸಿದ ಅನೇಕ 
ಗ್ರಂಥಗಳನ್ನು ಹಿಂದಿಯಲ್ಲಿ ಸ್ವತಃ ಬರೆದದ್ದಲ್ಲದೆ ಇತರರಿಗೂ ಬರೆಯಲು ಅವರು ಪ್ರೇರೇಪಿಸಿದರು. 
ರಾಹುಲರನ್ನು ಬೌದ್ದ ಸಾಹಿತ್ಯ ಭಂಡಾರದ ಬಾಗಿಲಿಗೆ ಕರೆ ತಂದವರು ಯಾರೆಂದಸೆ ಲಕ್ಷೋ ಬೌದ್ದ 
ವಎಹಾರದ ಭದಂತ ಬಭೋಧಾನಂದ ಮಹಾಸ್ಥವರರು. 96ರಲ್ಲಿ ಆರ್ಯಸವ ೧ಜ ಪ್ರಚಾರಕರ 
ರೂಪದಲ್ಲಿ ರಾಹುಲರು ಪ್ರಥಮ ಬಾರಿಗೆ ಬೋಧಾನಂದಜೀಯವರನ್ನು ७४५: 59 ಭೇಟಿಯಾ 
ಗಿದ್ದರು. ಅಗ ಬೋಧಾನಂದಜೀ ಬೌದ್ದ ಸಾಹಿತ್ಯ, ತ್ರಿಪೀಟಿಕಾ ಮುಂತಾದವುಗಳ ಬಗ್ಗೆ ರಾಹುಲರಿಗೆ 
ಪ್ರಾಥಮಿಕ ಜ್ಞಾನ ನೀಡಿದ್ದರು. ಅಂದಿನ ಪರಿಚಯ ನಂತರದಲ್ಲಿ ಗಾಢ ಆತ್ಮೀಯತೆಯಾಗಿ ಬೆಳೆಯಿತು. 
ನನಗೂ ಬೋಧಾನಂದರನ್ನು ಒಂದಕ್ಕೂ ಹೆಚ್ಚು ಬಾರಿ ನೋಡುವ ಅವಕಾಶ ಸಿಕ್ತಿಡೆ. ರಾಹುಲಜೀ, 
ಆನಂಧಜೀ ಮತ್ತು ಶಾಂತಿ ಭಕ್ಷು ಶಾಸ್ತ್ರಿಯವರ ಬಗ್ಗೆ ಅವರಿಗೆ ಅಪಾರ ಪ್ರೀತಿ ಇತ್ತು. 

I952ರ ಜುಲ್ಪೆಯಲ್ಲ ಬೋಧಾನಂದಜೀಯವರು ನಿಧನರಾದರು. ಸುದ್ದಿ ತಿಳಿದು 
ರಾಹುಲರಿಗಾದ ದುಃಖವನ್ನು ಊಹಿಸಿಕೊಳ್ಳಬಹುದಪ್ಟೆ? ಬೋಧಾನಂದಜೀ ಅವರ ಜೀವನದ 
ಕುರಿತು ರಾಹುಲರೊಂದು ಲೇಖನ ಬರೆದರು. 

ಭೈಯ್ಯಾ (ಹರಿಶರಣಾನಂದಜೀ)ನ ರೂಪದಲ್ಲಿ ರಾಹುಲರಿಗೆ ಸೋದರ ಸಿಕ್ಕಿದ. ಭ್ರೈಯ್ಯಾ-ಭಾಭೀ 
ಜೊತೆಗೆ ಅವರದು ಆಳವಾದ ಆತ್ಮೀಯ ಸಂಬಂಧ. ಅವರು ಪ್ರತೀ ವರ್ಷ ಮಸ್ನೂರಿಗೆ ಬಂದು 
ಮೂರು ನಾಲ್ಕು ತಿಂಗಳು ಇರುತ್ತಿದ್ದರು. ಮುಂದ ಭಾಭೀಗೆ ಹೃದಯಾಘಾತವಾಗಿ ಬದುಕಿನಲ್ಲಿ 
ನೀರವತೆ ಹಾಗೂ ಭಯ ತುಂಬಿಕೊಂಡಿತು. 

ರಾಹುಲರು ರೈತ ಕಾರ್ಮಿಕ ಆಂದೋಲನದಲ್ಲಿ ಭಾಗವಹಿಸಿದರು. ಸತ್ಯಾಗ್ರಹವನ್ನು 
ಯೋಚಿಸಿದ್ದರು, ಕೆಸಾನ್‌ ಸಭಾದ ಅಧ್ಯಕ್ಷರಾಗಿದ್ದರು, ಜೈಲಿಗೂ ಹೋಗಿದ್ದರು, ಈಗ ಬರವಣಿಗೆಗೆ 
ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು. ಆದರೆ ಅವರ ಸ್ನೇಹಿತರು ಮಸ್ಸೂರಿಯಲ್ಲಿ ಕಾರ್ಮಿಕ ಸಂಘದ 
ಅಧ್ಯಕ್ಷರಾಗಲು ಒತ್ತಾಯಿಸಿದಾಗ, ಕೊನೆಗೆ ಒಪ್ಪಿಕೊಳ್ಳಬೇಕಾಯಿತು ಸಂಘದಲ್ಲಿ ಮುಖ್ಯವಾಗಿ ಹೊರೆ 
ಹೊರುವ, ರಿಕ್ಷಾ ಎಳೆಯುವ ನೇಪಾಳೀ ಹಾಗೂ ಗಢವಾಲೀಯರೇ ಇದ್ದರು. ರಾಹುಲರ 
ಅಧ್ಯಕ್ಷತೆಯಲ್ಲಿ ಅವರಿಗಾಗಿ ತಗಡಿನ ಶೆಡ್‌ ಆಗಿದ್ದಲ್ಲದೆ ವೇತನದ ಪರಿಷ್ಠಾರವೂ ಆಯಿತು. 

ಈ ವರ್ಷದ ಹೊಸ ಯೋಜನೆಯೆಂದರೆ, ಕಡೇ ಪಕ್ಷ ಅನುಭವಕ್ಕಾಗಿ, ಸ್ಪಂತದ "ರಾಹುಲ 
ಪ್ರಕಾಶನ'ದ ಆರಂಭ. ಪ್ರಕಾಶನ ಮತ್ತು ಪ್ರಕಾಶಕರ ವಿಷಯದಲ್ಲಿ ಅವರಿಗೆ ಬಹಳ 
ಕಿರಿಕರಿಯುಂಟಾಗಿತ್ತು ಎಂದು ಹೇಳುತ್ತಾರೆ. ಆದುದರಿಂದ ಸ್ವತಃ ಪ್ರಕಾಶಕನಾದರೆ ಹೇಗೆ ಎಂಬ 
ವಿಚಾರ ಬಂದಿರಬೇಕು. ಮೂರು ಪುಸ್ತಕಗಳು ಈ ಪ್ರಕಾಶನದಿಂದ ಹೊರ ಬಂದವು. "ರಾಜಾಸ್ಥಾನೀ 
ರಾಣಿವಾಸ', "ವೋಲ್ಲಾ ಸೆ ಗಂಗಾ' (ಇಂಗ್ಲಿಷ್‌) ಮತ್ತು "ಬಹುರಂಗೀ ಮಧುಪುರೀ'. ಆದರೆ 


ನೇಪಾಳ ಪ್ರವಾಸ I55 


ಮಾರಾಟ ವ್ಯವಸ್ಥೆ ರಾಹುಲರಿಂದ ಆಗುವಂತಹುದಲ್ಲ. ಏಜೆಂಟನಾಗಿ ನೇಮಕಗೊಂಡವ 
ರಾಹುಲರಿಂದಪ್ಟೇ ಅಲ್ಲ, ಡಾ। ಸತ್ಯಕೇತು ಅವರಿಂದಲೂ ಸ್ವಲ್ಪ ಅಡ್ವಾನ್ಸ್‌ ಹಣ ಪಡೆದು, 
ಪರಾರಿಯಾದ. 

ಈಗ ರಾಹುಲರ ಸಮಕಾಲೀನರೂ ಹಳೆಯ ಪರಿಚಿತರೂ, ಒಬ್ಬೊಬ್ಬರಾಗಿ ಪ್ರಪಂಚದಿಂದ 
ಕಣ್ಮರೆಯಾದರು. ಡಿಸೆಂಬರ್‌ನಲ್ಲಿ ಸಾಹಿತ್ಯಾಚಾರ್ಯ ಪಂಡಿತ ರಾಮದಹೀನ ಮಿಶ್ರರು ತೀರಿಕೊಂಡ 
ಸುದ್ದಿ ಬಂತು. ಅವರ "ಗ್ರಂಥಮಾಲಾ ಕಾರ್ಯಾಲಯ' (ಪಾಟ್ಲಾ)ದಿಂದ ರಾಹುಲರ ಎರಡು 
ಗ್ರಂಥಗಳು ಹೊರ ಬಂದಿದ್ದವು. ಅವರೂ, ಅವರ ಪುತ್ರರೂ ರಾಹುಲರ ಅತ್ಮೀಯ ವೃಂದದಲ್ಲಿ 
ಸೇರಿದ್ದರು. "ಮಾಗಿದ ಮಾವುಗಳು ಒಂದೊಂದಾಗಿ ಉದುರಲೇ ಬೇಕು. ಆದರೆ ಬರಿದಾದ 
ಕೊಂಬೆಗಳು ಕೆಲಕಾಲ ಜಾನಿಸುತ್ತಲೇ ಇರುತ್ತವೆ' -ಎಂದು ಬರೆದರು ರಾಹುಲರು. 

ರಾಹುಲರಿಗೆ ಲೋಕಭಾಷೆ ಮತ್ತು ಲೋಕ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ. ಹಿಂದಿಯ ಕಥೆಗಾರ 
ಹಿರಿರಾಜ ಕಿಶೋರನ ಸೋದರಿ ಸತ್ಕಾಗುಪ್ತಾ, ಎಂ.ಎ. ಮಾಡಿಕೊಂಡು ಮುಂದೆ ಉದ್ಯೋಗೆಕ್ಷಾಗಿ 
ಅವರ ಸಲಹೆ ಕೇಳಿದಾಗ ಅವರು ಕೌರವೀ ಲೋಕ ಸಾಹಿತ್ಯ ಸಂಗ್ರಹಿಸಲು ಹೇಳಿದರು. ಸತ್ಯಾ ಆ 
ಕೆಲಸವನ್ನು ಪೂರ್ತಿಗೊಳಿಸಿ ಪಿ.ಹೆಚ್‌.ಡಿ ಗಳಿಸಿದಾಗ ಅತೀವ ಸಂತೋಷಗೊಂಡರು ರಾಹುಲಜೀ. 
ಹಾಗೆಯೇ, ಅದೇ ವರ್ಷ ದಶಂಬರದಲ್ಲಿ ರಾಮನಾರಾಯಣ ಉಪಾಧ್ಯಾಯರ ನಿಮಾಡೀ 
ಲೋಕಗೀತೆಗಳ ಸಂಗ್ರಹ ನೋಡಿ ಅಷ್ಟೇ ಖುಶಿ ಪಟ್ಟರು. 

್‌ದಾಂಪತ್ಯವೆಂದರೆ ಸುಖ-ದುಃಖ, ಸಿಟ್ಟು-ಜಗಳ-ರಾಜಿ ಇದ್ದೇ ಇರುತ್ತದೆ. ಎಂದ ಮೇಲೆ 
ರಾಹುಲರ ದಾಂಪತ್ಯ ಇರಕ್ಕೆ ಹೇಗೆ ಹೂರತಾದೀತು? 

]952ನೆಯ ಇಸವಿಯಲ್ಲಿ ಸಾಕಷ್ಟು ಕೆಲಸಗಳಾದುವು. ಅತ್ಯಂತ ಮುಖ್ಯವಾಗಿ "ಮಧ್ಯ ಏಶ್ಕಾ ಕಾ 
ಇತಿಹಾಸ' (ಎರಡು ಭಾಗಗಳು) ಪೂರ್ತಿ ಮುಗಿಯಿತು. "ಗಢವಾಲ್‌' ಕೂಡ. "ರಾಜಸ್ಥಾನೀ 
ರಾಣಿವಾಸ' ಪ್ರೆಸ್ಸಿನಲ್ಲಿತ್ತು. "ನೇಪಾಲ್‌' ಬರೆದಾಗಿದ್ದರೂ ಈಗ ನೇಪಾಳದ ಪ್ರವಾಸ ಮಾಡಿ 
ಅದಕ್ಕೊಂದು ಅಂತಿಮ ರೂಪ ಕೊಡುವುದು ಬಾಕಿ ಉಳಿದಿತ್ತು. 

ರಾಹುಲಜೀ (ಸಾಧು ರಮೋದಾರ ದಾಸ) ಮೊದಲ ಸಲ 923ನೇ ಇಸವಿಯಲ್ಲಿ ನೇಪಾಳಕ್ಕೆ 
(ಕಾಠ್ಮಂಡೂ) ಹೋಗಿದ್ದಾಗ, ಅಲ್ಲಿ ಒಂದೂವರೆ ತಿಂಗಳ ಕಾಲ ಇದ್ದರು. ಎರಡನೇ ಸಲ 929ರಲ್ಲಿ, 
ಆಗ ಅವರು ಟಿಬೇಟಿಗೆ ಹೋಗಬೇಕಾಗಿದ್ದವರು ನೇಪಾಳದಲ್ಲಿ ಅಜ್ಞಾತವಾಸದಲ್ಲಿರಬೇಕಾಗಿ 
ಬಂದಿತ್ತು. ಮಾರುವೇಷದಲ್ಲಿ ಲಾಸದವರೆಗೂ ಪ್ರಯಾಣ ಮಾಡಬೇಕಾಯಿತು. ಆ ನಂತರದ ಎರಡು 
ಟಿಬೇಟ್‌ ಪ್ರವಾಸದ ಸಮಯ ನೇಪಾಳದ ಮೂಲಕವೇ ಹೋಗಿ ಬಂದು ಮಾಡಿದರು. ಆದರೆ 

ನಾಲ್ಕನೇ ಟಿಬೇಟ್‌ ಪ್ರವಾಸದಲ್ಲಿ, ಅವರು ನೇಪಾಳ ಮಾರ್ಗವನ್ನು ಬಳಸಿರಲಿಲ್ಲ. 

ಮೂರನೆಯ ಸಲ ಟಿಬೇಟ್‌ಗೆ ತೆರಳುವ ದಾರಿಯಲ್ಲಿ (936 ಇ) ಕಾಠ್ಮಂಡೂವಿನಲ್ಲಿ ಒಂದು 
ತಿಂಗಳು ಕಳೆದ ರಾಹುಲರು ७०8० ಅಲ್ಲಿನ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಸಂಪತ್ತಿನ ಪ್ರತ್ಯಕ್ಷ 
ಅವಲೋಕನ ಹಾಗೂ ಅಧ್ಯಯನ ನಡೆಸಿದ್ದರು. ಡಾ। ಕಾಶೀ ಪ್ರಸಾದ ಜೈಸ್ಟಾಲ್‌ ಕೂಡ ಆಗ 
ಕಾಠ್ಮಂಡೂಗೆ ಬಂದಿದ್ದರು. ಅವತ್ತಿನಿಂದಲೇ ರಾಹುಲರಿಗೆ ನೇಪಾಳದ ಕುರಿತು ಬರೆಯಬೇಕೆಂಬ 
ಅಭಿಲಾಷೆ ಇತ್ತು. ಈಗ ಆ ಗ್ರಂಥ ಸಿದ್ದವಾಗಿತ್ತು. 


56 ರಾಹುಲ ಸಾಂಕೃತ್ಯಾಯನ 


"ಹಿಮಾಲಯ ಪರಿಚಯಕ್ಕೆ ಸಂಬಂಧಿಸಿದಂತೆ ಅವರು ಮಾಡಿದ್ದೇನೆಂದರೆ. ಬರವಣಿಗೆ 
ಮುಗಿದೊಡನೆ ಅಂತಿಮ ರೂಪ ಕೊಡಲು ಹಾಗೂ ತಾಜಾ ವಿವರ ಸೇರಿಸಲು ಹಿಮಾಲಯ 
ಪ್ರದೇಶದಲ್ಲಿ ಪುನಃ ಪ್ರವಾಸ ಹೊರಟದ್ದು | 

ಹೊಸ ವರ್ಷ (953) ಬಂತು. ರಾಹುಲರು ತಮ್ಮ ನೇಪಾಳಿ ಮಡದಿಯನ್ನು ಕರೆದುಕೊಂಡು 
ಜನವರಿ ನಾಲ್ಕರಂದು ನೇಪಾಳ ಪ್ರವಾಸಕ್ಕೆ ಹೊರಟರು. ಮೊದಲ ಪ್ರವಾಸಗಳಲ್ಲಿ ಅವರು 
ರಕೌಲ್‌-ಭೀಮ ಫೇರಿ, ಸೀಸಾ ಗಢಿ-ಚಂದಾ ಗಢಥೀಯ ಪರ್ವತಗಳನ್ನು ದಾಟಿ ನೇಪಾಳ 
ತಲುಪಿದ್ದರು. 952ನೆಯ ಇಸವಿಯಲ್ಲಿ ನಾನೂ ಅದೇ ಮಾರ್ಗವಾಗಿ ಕಾಠ್ಮಂಡೂವಿಗೆ ಹೋಗಿದ್ದೆ. 
ಅಲಿಯವರೆಗೆ ಮೋಟರು ರಸೆ ಆಗಿರಲಿಲ್ಲ 

ಈ ಸಲ ರಾಹುಲರು ಪಾಟ್ಲಾದಿಂದ ವಿಮಾನ ಮಾರ್ಗವಾಗಿ ನೇಪಾಳಕ್ಕೆ ಹೋಗುವವರಿದ್ದರು. 
ಪಾಟ್ನಾದಲ್ಲಿ ಎರಡು ದಿನ ಉಳಿದರು. ಮ್ಮೂಸಿಯಂಗೆ ಹೋಗಿ ತಾನು ಟಿಬೇಟಿನಿಂದ ತಂದಿದ್ದ 
ವಸ್ತುಗಳನ್ನು ನೋಡಿದರು. ಜೆಸ್ಪಾಲ್‌ ಪ್ರತಿಷ್ಠಾನದಲ್ಲಿ ಡಾ। ಅ.ಸ.ಆಲತೇಕರ ಅವರನ್ನು ಕಂಡಾಗ 

ತಾವು ಸಂಪಾದಿಸಿದ್ದ ಬಹಳ ಕಾಲ ಉಪೇಕ್ಷೆಗೊಳಗಾಗಿದ್ದ "ಪ್ರಮಾಣ ವಾರ್ತಿಕ ಭಾಷ್ಯ'ದ ಹೆಚ್ಚಿನ 
ಭಾಗ ಮುದ್ರಣಗೊಂಡಿದೆ ಎಂದು ತಿಳಿದು ಬಹಳ ಸಂತೋಷಗೊಂಡರು. 

ಜನವರಿ ಎಂಟರಂದು 55 ನಿಮಿಷಗಳ ವಿಮಾನಯಾನದ ಬಳಿಕ ರಾಹುಲರು ಕಾಠ್ಮಂಡೂವಿನ 
ನಿಲ್ದಾಣದಲ್ಲಿ ಇಳಿದರು. ಆಗ ಅಲ್ಲಿ ಜನಕಲಾಲ ಶರ್ಮಾ, ಧರ್ಮರತ್ನ ಯಮಿ, ಮುಂತಾದ 
ಮಹನೀಯರು ಅವರನ್ನು ಸ್ವಾಗತಿಸಲು ಬಂದು ಎಂತಿದ್ದರು. ಉಳಿದುಕೊಳ್ಳೆಲು ಎರಡು ಮೂರು ಕಡೆ 
ವ್ಯವಸ್ಥೆಯಾಗಿತ್ತು. ಆದರೆ ಮಾತುಕತೆ, ಭೇಟಿ, ತಿರುಗಾಟ ಈ ಎಲ್ಲ ದೃಷ್ಟಿಯಿಂದ ಧರ್ಮರತ್ತ 
ಯಮಿಯವರ ಪೇಟಿ ಮನೆಯನ್ನೇ ರಾಹುಲರು ಹೆಚ್ಚು ಇಷ್ಟಪಟ್ಟರು. ಫೆಬ್ರವರಿ ಒಂದರ ವರೆಗೆ ಒಟ್ಟು 
ಇಪುತ್ತೆರಡು ದಿನಗಳಲ್ಲಿ ಕಾಠ್ಮಂಡೂ ಮತ್ತು ಆಸುಪಾಸಿನ ಅನೇಕ ಸ್ಥಳಗಳ ವೀಕ್ಷಣೆ, ಅನೇಕರೊಂದಿಗೆ 
ಭೇಟಿ. ಹೋದಹೋದಲ್ಲೆಲ್ಲ ಸ್ವಾಗತ ಕಾದಿತ್ತು. ನೇಪಾಳದಲ್ಲಿ ಈಗ ಹೊಸ ಆಡಳಿತವತ್ತು. 

ರಾಜಗುರು (ಮಾಹಿಲಾ ಗುರು) ಪಂಡಿತ ಹೇಮರಾಜ ಶರ್ಮಾ ಅವರನ್ನು I923ರಲ್ಲಿಯೇ 
ಮೊದಲ ಸಲ ರಾಹುಲರು ಭೇಟಿ ಮಾಡಿದ್ದರು. ಅ ನಂತರ ಅನೇಕ ಸಂಧರ್ಭಗಳಲ್ಲಿ ಅವರ ಭೇಟಿ 
ಅಗುತ್ತಲೇ ಇತ್ತು. ಇಬ್ಬರಲ್ಲಿ ಶಾಸ್ತ್ರ ಸಂಬಂಧ ಚರ್ಚೆಗಳೂ ಆಗಿದ್ದುವು. ರಾಹುಲರು ಕಮ್ಯುನಿಸ್ಪರಾದರೆ 
ಪಂಡಿತ ಹೇಮರಾಜ ಶರ್ಮಾ ಅವರು ಸಾಮಂತಶಾಹಿ ಬೆಂಬಲಿಗರು. ಆದರೂ ಇಬ್ಬರೂ ಒಳ್ಳೆಯ 
ಸ್ನೇಹಿತರಾಗಿದ್ದರು. ಕಾಠ್ಮಂಡೂ ತಲುಪಿದ ಮಾರನೆಯ ದಿನವೇ ರಾಹುಲರು ಹೇಮರಾಜ ಶರ್ಮಾ 
ಅವರನ್ನು ನೋಡಲು ಹೋದರು. ಅವರೊಡನೆ ಎರಡು ಮೂರು ಗಂಟೆಗಳ ಕಾಲ ಸಾಹಿತ್ಯ ಮತ್ತು 
ಸಂಶೋಧನೆ ಕುರಿತ ಚರ್ಚೆ ನಡೆಯಿತು 

ನೇಪಾಳದ ಬೌದ್ದ ನೇವಾರ (ನೇಪಾಳೀಯರಲ್ಲಿ ಒಂದು ಪುರಾತನ ಜಾತಿ) ಸಾಹೂಗಳಿಗೆ 
ರಾಹುಲರೆಂದರೆ ಬಹಳ ಪ್ರೀತ್ಲಾದರವಿತ್ತು, ಮೊದಲ ದಿನವೇ ಅವರು ಭಾಜೂರತ್ತ ಸಾಹೂ 
ಅವರಲ್ಲಿಗೆ ಹೋದರು. ಸ್ನಯಂಭೂ ಸಮಾಪದ ಅನಂದ ವಿಹಾರ ರೂಪುಗೊಂಡದ್ದು ಭಾಜೂರತ್ನರ 
ದಾನದಿಂದ; ಕಾಲಿಫಪೋಜನ ಧರ್ಮೋೊೋದಯ ವಿಹಾರವೂ ಭಾಜೂರತ್ನ ಸಾಹೂ ಮತ್ತು ಅವರ 
ಪುತ್ರ ಮಣಿಹರ್ಷ ಜ್ಯೋತಿಯವರ ದಾನದ ಫಲ. ರಾಹುಲರು ಕಲ್ಪತ್ತೆಗೆ ಹೋದಾಗ ಹೆಚ್ಚಾಗಿ 


ನೇಪಾಳ ಪ್ರವಾಸ क्‍ ]57 


ಉಳಿಯುತ್ತಿದ್ದುದು ಸಾಹು ಮಣಿಹರ್ಷ ಜ್ಯೋತಿಯವರ ಮನೆಯಲ್ಲಿಯೇ. ಟಿಬೇಟ್‌ ಪ್ರವಾಸ 
ಕಾಲದಲ್ಲಿ ತುಂಬ ಸಹಾಯ ಮಾಡುತ್ತಿದ್ದ ದಿವಂಗತ ಧರ್ಮಮಾನ ಸಾಹೂ ಮತ್ತು ಅವರ 
ಕುಟುಂಬವನ್ನು ರಾಹುಲರು ಮರೆಯುವುದಾದರೂ ಹೇಗೆ? ರಾಹುಲರಿಗೆ ಧರ್ಮಮಾನ ಸಾಹೂ 
ಮತ್ತು ಅವರ ಮಕ್ಕಳು ಕಾಠ್ಮಂಡೂ ಹಾಗೂ ಲಾಸಾದಲ್ಲಿ ಮಾಡಿದ ಉಪಕಾರ ಆಸಪ್ಪಿಷ್ಟಲ್ಲ. 
ಧರ್ಮಮಾನರೀಗ ದಿವಂಗತರು. ಮಕ್ಕಳು ಲಾಸಾದಲ್ಲಿದ್ದರು. ಮನೆಯ ಸೊಸೆಯಂದಿರು 
ಆತ್ಮೀಯತೆಯಿಂದ ರಾಹುಲರನ್ನು ಸ್ವಾಗತಿಸಿದರು. 
ನೇಪಾಳದಲ್ಲಿ ಕವಿ ಲಕ್ಷೀಪ್ರಸಾದ ದೇವಕೋಟಾ ಅವರನ್ನು ರಾಹುಲರು ಈ ಬಾರಿ ಎರಡು ಸಲ 
ಭೇಟಿ ಮಾಡಿದರು. ದೇವಕೋಟಾ ಮತ್ತು ನಿರಾಲಾ ಅವರ ನಡುವೆ ಅನೇಕ ವಿಷಯಗಳಲ್ಲಿ ಸಾಮ್ಯವಿದೆ 
ಎಂದು ಅವರಿಗನಿಸಿತು. ಆ ದಿನಗಳಲ್ಲ ನಿರಾಲಾ ಇಂಗ್ಲೀಷ್‌ನಲ್ಲ ಮಾತಾಡುತ್ತಿದ್ದರು ಮತ್ತು 
ದೇವಕೋಟಾ ಇಂಗ್ಲಿಷ್‌ನಲ್ಲಿ ಗಿತ ನಾಟಕವೊಂದನ್ನು ರಚಿಸುತ್ತಿದ್ದರು. ನಿರಾಲಾರಂತೆ ದೇವಕೋಟಾ 
ಕೂಡ ಸದಾಕಾಲ ಪರಮಪ ಪ್ರಸನ್ನ ಚಿತ್ತರು. ಇಬ್ಬರದೂ ಅಕೃತ್ರಿಮ ಸೌಹಾರ್ದ ಗುಣ, ಅಪ್ರತಿಮ ಕಾವ್ಯ 
ಪ್ರತಿಭೆ. "ಈ ಸಲದ ನೇಪಾಳಿ ಪ್ರವಾಸದಲ್ಲಿ ಅತಿ ಹೆಚ್ಚು ಆಕರ್ಷಿಸಿದ ವ್ಯಕ್ತಿಯೆಂದರೆ ಮಹಾಕವಿ 
ದೇವಕೋಟಾ'. ನೇಪಾಳ ಪ್ರವಾಸ ಈ ಬಾರಿ ಸಾಕಷ್ಟು ಕಾರ್ಯಭಾರಗಳಿಂದ ವ್ಯಸ್ತವಾಗಿತ್ತು. 
ಧರ್ಮರತ್ನ ಯಮಿಯವರ ಮನೆ ನಿರಂತರ ಗೋಷ್ಠಿಯ ಸ್ಥಳವಾಗಿ ಬಿಟ್ಟಿತ್ತು. ಆದರೆ ರಾಹುಲರ 
ಧ್ಯಾನವೆಲ್ಲ ತಮ್ಮ ಫುಸ್ಪಕಗಳು ಹಾಗೂ ಆಕರ ಸಾಮಾಗ್ರಿಗಳ ಮೇಲಿತ್ತು. ಕಾಠ್ಮಂಡೂ ಮ್ಯೂಸಿಯಂ, 
ಬೋಧಾ ಮತ್ತು ಸ್ಪ್ವಯಂಭೂ ಸ್ಪೂಪಗಳನ್ನು ಸಂದರ್ಶಿಸಿ ತಾವು ಮೊದಲ ಸಲದ ಪ್ರವಾಸದಲ್ಲಿ 
ಅಜ್ಞಾತವಾಸದಲ್ಲಿದ್ದ ಕಿರಿದು ವಿಹಾರವನ್ನು ನೋಡಲು ಹೋದರು. ವಿಗ್ರಹಗಳನ್ನು ಪ್ರರಾತತ್ವದ 
ದೃಷ್ಟಿಕೋನದಿಂದ ನೋಡಲು ಮತ್ತೊಮ್ಮೆ ಪಶುಪತಿ ಮಂದಿರಕ್ಕೆ ಹೋದರು. ಹುನುಮಾನ್‌ ಥೋಕಾ 
ಮೊದಲಾದ ಅರಮನೆಗಳನ್ನು, ಸಿಂಹ ದರ್ಬಾರನ್ನು, ಥಾಪಾಧಲ್ಲಿ ಮೊಹಲ್ಲೆಯಲ್ಲಿನ ಹಳೆಯ 
ಸ್ಮಾರಕಗಳನ್ನು ಭಾದಗಾಂವುಗೆ ಹೋಗಿ ಅಲ್ಲಿನ ಹಳೆಯ ಅರಮನೆಗಳನ್ನು ಹಾಗೂ ಮಂದಿರಗಳನ್ನು 
ನೋಡಿದರು. ಯಾವುದೋ ಕಾಲದಲ್ಲಿ ಭಾದಗಾಂವೂ ರಾಜಧಾನಿ ನಗರಿಯಾಗಿತ್ತ. ಬೆಟ್ಟದ ತಗ್ಗಿನಲ್ಲಿನ 
ಮತ್ತೆರಡು ರಾಜಧಾನಿ - ಕಾಂತಿಪುರ (ಕಾಠ್ಮಂಡೂ) ಮತ್ತು ಪಾಟನಗಳನ್ನು ನೋಡಿ ಬಂದರು. 
ಪುರಾತತ್ವಜ್ಞರಾದ ಜವಕಲಾಲ ಶರ್ಮ ರಾಹುಲರಿಗೆ ಪ್ರವಾಸದುದ್ದಕ್ಕೂ ಮಾರ್ಗದರ್ಶಕರಾಗಿದ್ದರು. 

ಬಾಬುರಾಮ ಆಚಾರ್ಯ, ಬಾಲಚಂದ್ರ ಶರ್ಮಾ, ಬಾಲ ಷ್ಟ ಸಮ, ಡಾ।ದಿಲ್ಲೀ ರಮಣ 
ರೇಗ್ಮೀ, ಕೇಸರ ಶಂಶೇರ್‌, ಬಾಲಕೃಷ್ಣ ಶಂಶೇರ ಮುಂತಾದ ಅನೇಕ ವಿದ್ವಾಂಸರು, ಸಾಹಿತಿಗಳು ಮತ್ತು 
ವದ್ಯಾಪ್ರೇಮಿಗಳೊಡನೆ ಭೇಟಿ, ಮಾತುಕತೆ ನಡೆಯಿತು. ಫೆಬ್ರವರಿ ಒಂದರಂದು ಯಮಿ ಕುಟುಂಬ 
ಮತ್ತು ಸ್ನೇಹಿತರಿಂದ ಬೀಳ್ಕೊಂಡು ವಿಮಾನದ ಮೂಲಕ ಪಾಟ್ಡಾಕ್ಕೆ ವಾಪಸಾದರು. 

ಪಾಟ್ನಾದಲ್ಲಿ ಅನೇಕ ಸ್ನೇಹಿತರನ್ನು ನೋಡಿದ್ದಾಯಿತು. ಆಚಾರ್ಯ ಶಿವಪೂಜನ ಸಹಾಯರನ್ನು 
ನೋಡಲು ಸಮ್ಮೇಳನ ಭವನಕ್ಕೆ ಹೋಗುತ್ತಿರುವಾಗ ಗಾಡಿಯಿಂದ ಬೇಗ ಇಳಿಯುವ ಭರದಲ್ಲಿ 
ರಾಹುಲರು ಬಿದ್ದುಬಿಟ್ಟರು. ಬಲ ಮೊಣಕಾಲಲ್ಲಿ ಎರಡು ಕಡೆ ಗಾಯವಾಗಿ ರಕ್ತ ಒಸರಲಾರಂಭಸಿತು. 
ಗಾಯ ಹೇಗೂ ಸುಲಭದಲ್ಲಿ ಒಣಗುವ ಆಸೆಯಿಲ್ಲವಾದ್ದರಿಂದ ನಡುವೆ ತಂಗುವ ಕಾರ್ಯಕ್ರಮ 
ಕೈಬಿಟ್ಟು ಸೀದಾ ಮಸ್ಸೂರಿಗೆ ಮರಳಲು ನಿರ್ಧರಿಸಿದರು. 


I58 ರಾಹುಲ ಸಾಂಕೃತ್ಯಾಯನ 


ನೇಪಾಳ ಪ್ರವಾಸ ಮುಗಿದಿತ್ತು. ಈಗ “ನೇಪಾಳ” ಪುಸ್ಥಕವನ್ನು ಪ್ರಕಟಣೆಗೆ ಕೊಡಬಹುದಿತ್ತು. 
ಕಾಠ್ಮಂಡೂವಿನಿಂದ ಪಾಟ್ಹಾ ತಲುಪಿದ ಮರುದಿನ ಫೆಬ್ರವರಿ 2 (953)ರಂದು ಅಲ್ಲಿನ ಶ್ರೀ 
ಮೋಹನಲಾಲ ವಿಶ್ನೋಯಿ ಅವರು "ನೇಪಾಳ'ವನ್ನು ತಾನು ಪ್ರಕಟಿಸುತ್ತೇನೆಂದು ಒತ್ತಾಯದಿಂದ 
ಕೇಳಿಕೊಂಡಾಗ ರಾಹುಲರು ಅದರ ಒಂದು ಭಾಗವನ್ನು ಅಂದೇ ಅವರಿಗೆ ಕೊಟ್ರುಬಿಟ್ರರು. 
ಪ್ರಕಾಶಕರು ಅದರ 304 ಪುಟಗಳನ್ನು ಛಾಪಿಸಿದರು. ಆದರೆ ಅನಂತರ ಕೆಲಸ ಮುಂದೋಡಲೂ ಇಲ್ಲ, 
ಯಾವ ನಿರ್ಧಾರಕ್ಕೂ ಬರಲಿಲ್ಲ. 

96Iರ ಮೇ ತಿಂಗಳಲ್ಲಿ ರಾಹುಲರು ಅಸ್ವಸ್ತ ಸ್ಥಿತಿಯಲ್ಲಿ ಶ್ರೀಲಂಕೆಯಿಂದ ಡಾರ್ಜಿಲಿಂಗಿಗೆ 
ಮರಳಿದ್ದರು. ಅವರ ಅನೇಕ ಸಾಮಾನುಗಳು ವಿದ್ಯಾಲಂಕಾರ ವಿಹಾರದ ಅವರ ಕೋಣೆಯಲ್ಲಿದ್ದುವು. 
96Iರ ಜೂನ್‌ ಇಪ್ಪತ್ತೆರಡರಂದು ರಾಹುಲರು ಡಾರ್ಜಿಲಿಂಗ್‌ನಿಂದ ಆನಂದಜೀಗೆ ಶ್ರೀಲಂಕಾ 
ವಿಳಾಸಕ್ಕೆ ಪತ್ರ ಬರೆದರು. "ನಾನು ಕಳಿಸಲು ತಿಳಿಸಿ ಬರೆದಿದ್ದ ಪುಸ್ತಕಗಳಲ್ಲಿ ಅತ್ತಂತ ಮುಖ್ಯವಾಗಿ 
"ನೇಪಾಲ'ದ ಅಚಾದ ಫಾರ್ಮನು (I9)ಇಟಿದೆ. ಅದೆಲ್ಲಾದರೂ ಕಳೆದು ಹೋಯಿತೆಂದರೆ 
ಪುಸಕವೇ ಕಳೆದು ಹೋಯಿತೆಂದುಕೊಳಿ. ಹಾಗಾಗಿಯೇ ನಾನು "ನೇಪಾಲ'ವನ್ನು ರಿಜಿಸರ್ಡ್‌ ಬುಕ್‌ 
ಪೋಸ್‌ ನಲ್ಲಿ ಕಳಿಸಲು ಹೇಳಿದೆೆ...."ನೇಪಾಲ ಕಟಿಸಲು ಕಲತದಲ್ಲಿ ಹೊಸ ಪ್ರಕಾಶಕರು 
ಸಿದವಾಗಿದಾರೆ. ಆ ಫಾರ್ಮ್‌ ಅಗತವಾಗಿ ಬೇಕಾಗಿದೆ. ಅದರ ಇನೊಂದು ಪತಿ ಇಲ್ಲ. ಪ್ರೆಸ್‌ನವರು 
ಕೊಡುತಾರೆಂಬ ಭರವಸೆ ಇಲ." 

ಆದರೆ ಅವರ "ನೇಪಾಲ' ಇಂದಿಗೂ ಅಪ್ರಕಟಿತ. ಮಸೂರಿಗೆ ಹಿಂದಿರುಗಿದಾಗ ಸಾಗತಿಸಿದು 
“ಭೂತನಾಥ'ರು. ಈಗ ರಾಹುಲರಿಗೆ ತನ್ನ ಗಾಯದ ಬಗ್ಗೆ ಚೆನ್ನಾಗಿ ಮುತುವರ್ಜಿ ವಹಿಸಬೇಕಿತ್ತು. 
ಬಲ ಮೊಣಕಾಲು ಮಡಚಲು ಆಗುತ್ತಿರಲಿಲ್ಲ. ತವರಿಗೆ ಹೋಗಿದ್ದ ಮಡದಿ ಹಿಂದಿರುಗಿದ್ದು ಸುಮಾರು 
ಒಂದು ತಿಂಗಳ ಮೇಲೆ . 

I]953ರ ಮಾರ್ಚ್‌ 5, ರಂದು ಸ್ಪಾಲಿನ್‌ ನಿಧನದ ವಾರ್ತೆ ಬಂದಿತು. ರಾಹುಲರು ಸಾಲಿನ್‌ 
ಮೇಲಿ ಒಂದು ಲೇಖನ ಬರೆದರು. ಅದೇ ವರ್ಷ "ಲಿನಿನ್‌', "ಮಾರ್ಕ್‌' ಮತ್ತು 
"ಮಾವೋ -ತ್ಸೆ-ತುಂಗ' ಜೀವನ ಚರಿತ್ರೆಗಳನ್ನು ಬರೆದರು. 

ರಾಹುಲರ ಗುರುಬಂಧು ಪಂಡಿತ ಶಾಂತಿ ಭಿಕ್ಷು ಶಾಸ್ತ್ರ ಅವರು ಬೌದ್ದ ಭಕ್ಟುವಿನ ಕಾಷಾಯ 
ತಜಿಸಿ ಗಹಸನಾಗಿದೇನೆಂದು ತಿಳಿಸಿದಾಗ ರಾಹುಲರು ಬರೆದರು "ಯಾರೇ ಆಗಲಿ) ಸಚಂದ 
ಜೀವನದಿಂದ ಬಂಧನಕ್ಷೆ ಸಿಲುಕುವುದನ್ನು ನಾನಿಷಪಡುವುದಿಲ್ಲ. ಗಹಸನಾದ ಮೇಲೆ, `'ಮನುಷ್ಮನ 
ದುಡಿಯುವ ಶಕಿ ಅರ್ಧ ಕಡಿಮೆಯಾಗುತದೆ. ಆದರೆ ಶಾಂತಿ ಭಿಕ್ಟುವಿನ ವಿಚಾರದಲ್ಲಿ ಹಾಗಾಗಲಿಲ್ಲ. 
ಅವರು ಸಂಸ್ಥತ ಮತ್ತು ಬೌದ್ದ ಸಾಹಿತ್ತದ ಪಂಡಿತರಾಗಿದ್ದರು. ಟಿಬೇಟೀ ಮತ್ತು ಚೀನೀಯನ್ನು 
ಚೆನ್ನಾಗಿ ಓದಿದ್ದರು. ಶಾಂತಿನಿಕೇತನ ಬಿಟ್ಟ ಮೇಲೆಯೂ ಸಂಶೋಧನೆ ಮತ್ತು ಬರವಣಿಗೆಯನ್ನು 
ಮುಂದುವರಿಸಿಕೊಂಡೇ ಬಂದರು. ಜರ್ಮನಿಯಲ್ಲಿಯೂ ಇದ್ದರು. ಅವರ ನೇಪಾಳೀ ಮಡದಿ, 
ಸುಮಾರಾಗಿ ಅವರ ಜೊತೆಗೇ ವಿದೇಶದಲ್ಲಿಯೂ ಇದ್ದಳು. 

I953ರ ಎಪ್ರಿಲ್‌ 9ರಂದು ರಾಹುಲಜೀಗೆ ಅರವತ್ತು ವರ್ಷ ತುಂಬಿತು. ಅವತ್ತು ಎಲ್ಲರಿಗಿಂತ 
ಮೊದಲು ಅಮೃತ ರಾಯ್‌ ಅವರಿಂದ ತಂತಿ ಮೂಲಕ ಶುಭಾಶಯ ಬಂತು. ಇನ್ನೂ ಅನೇಕ 


ಪಾಳ ಪ್ರವಾಸ 59 


ಶುಭಾಶಯಗಳು ಬಂದುವು. "ಶುಭಾಶಯಗಳು ವೃದ್ಧಾಪ್ಯವನ್ನು ನೆನಪು ಮಾಡಿಕೊಡುತ್ತಿದ್ದುವು. 
ನಾನು ಅಂತರಾವಲೋಕನ ಮಾಡಿಕೊಳ್ಳಲೇ ಬೇಕೆನ್ನುವಂತಾಯಿತು. ವೃದ್ಧಾಪ್ಯದ ಪ್ರವೃತ್ತಿಗಳು 
ನನ್ನೊಳಗೆ ಪ್ರವೇಶಿಸಿಲ್ಲವಲ್ಲ ಎಂದು ಎಚ್ಚರಗೊಳ್ಳುವಂತಾಯಿತು.' 

ಮತ್ತೆ ಬಂತು ಪ್ರವಾಸಿಗರ ಕಾಲ. ಹಳಬರು ಮತ್ತು ಹೊಸಬರ ಆಗಮನ, ಭೇಟಿ 
ಮಸ್ಟೂರಿಯಲ್ಲಿರುತ್ತ ಈಗ ಮೂರು ವರ್ಷ ಪೂರ್ತಿಯಾಗಿತ್ತು. ಮಸ್ಸೂರಿಯ ರಂಗುರಂಗಿನ 
ಜೀವನವನ್ನು ಕಥಾರೂಪದಲ್ಲಿ ಬರೆಯಬೇಕೆಂದು ರಾಹುಲರು ಯೋಚಿಸಿದರು. ಅಗೋಸ್‌ನಲ್ಲಿ 
"ಜೌನ್‌ ಸಾರ್‌ -ಡೆಹರಾಡೂನ್‌' ಬರೆಯಲು ತೊಡಗಿದರು. 

ಈಗ ಹೊಸತೊಂದು ಜವಾಬ್ದಾರಿ. ಮದುವೆಯಾದ ಹೊಸದರಲ್ಲಿ ರಾಹುಲರು ಮಕ್ಕಳು 
ಬೇಡವೆಂದು ತೀರ್ಮಾನಿಸಿಕೊಂಡಿದ್ದರು. ಆದರೆ ಈಗ ಕಮಲಾ ತಾಯಿಯಾಗಲಿದ್ದಳು. 
ಭ್ರಯ್ಯಾ-ಭಾಭೀ ಮಸ್ಸೂರಿಗೆ ಬಂದು, ಅವರದೇ ಆರೈಕೆಯಲ್ಲಿದ್ದ ಕಮಲಾ ಮಸ್ತೂರಿಯ ಸೇಂಟ್‌ 
ಮೇರಿ ಆಸ್ಪತ್ರೆಯಲ್ಲಿ ಸೆಪ್ಪೆಂಬರ್‌ 20ರಂದು ಜಯಾಗೆ ಜನ್ಮವಿತ್ತಳು. 

ಜಯಾ ಹುಟ್ಟುವ ಕೆಲವೇ ದಿನಗಳ ಮೊದಲು, ಲೋಲಾ ಅನೇಕ ವರ್ಷಗಳ ಬಳಿಕ ಬರೆದ ಒಂದು 
ಪತ್ರ ಬಂದಿತ್ತು. ರಾಹುಲರು ಇಗೋರ್‌ನ ८5७ 066, (ಸೆಪ್ಟೆಂಬರ್‌ ಐದು) ಶುಭಾಶಯದ ತಂತಿ 
ಕಳಿಸಿದ್ದರು. "ಕಮಲಾಗೆ ಈ ಪತ್ರ ಬಂದದ್ದು ಕೇಳಿ ಬಹಳ ದುಖವಾಯಿತು'. ಆಮೇಲೆ ಸುಮಾರು 
ಎರಡು ತಿಂಗಳ ಬಳಿಕ ಲೆನಿನ್‌ ಗ್ರಾಡ್‌ನಿಂದ ಮತ್ತೆ ಕಾಗದ ಹಾಗೂ ಫೋಟೋ ಬಂದಾಗ ಮನೆಯಲ್ಲಿ 
ಸಹಜವಾಗಿ ಕಲಹವೆದ್ದಿತು. ಯಾರದು ಸರಿ, ಯಾರದು ತಪ್ಪು ಎಂಬುದರ ವಿವೇಚನೆ ಮಾಡುವುದೇ 
ಈಗ ವರ್ಥ. ಆದರೆ ರಾಹುಲರ ವಕಿತ್ತವನು ಸರಿಯಾಗಿ ಗುರುತಿಸಲು ಕಲಹದ ಕಾರಣ 
ವಿಶ್ಲೇಷಣೆಯನ್ನು ಅವರು ಹೇಗೆ ಮಾಡಿದರೆಂಬುದನ್ನು ತಿಳಿಯುವುದು ಅವಶ 

*ನನ್ನೆಯಿಂದ ನಾನು ನನ್ನ ದಷಿಯಲ್ಲಿ, ಇನ್ನು ಈ ಜೀವಮಾನ ಪರ್ಯಂತ, ಕೆಳಗಿಳಿದೆ. 
ಕಮಲಾಳ ಗ್ರಹಿಕೆ ಸರಿ. ನಾನವಳ ಅಸಹಾಯಕ ಸ್ಥಿತಿಯ ಲಾಭ ಪಡೆದೆ - ಹಾಂ, ಪರೋಪಕಾರ 
ದಯೆ ತೋರಿಕೆ, ಇನ್ನೂ ಏನೇನೋ ನೆಪ ಮಾಡಿಕೊಂಡು. ಅವಳು ನನ್ನ ಮೇಲೆ 
ವಿಶ್ವಾಸವಿಡತೊಡಗಿದಳೇಕೆ?' 

ಈ "ಅಪರಾಧ ಸ್ವೀಕೃತಿ ?  ಮಹಾಪಂಡಿತ ರಾಹುಲ ಸಾಂಕೃತ್ಯಾಯವರನ್ನು ಇನ್ನಷ್ಟು 
ದೊಡ್ಡವರನ್ನಾಗಿ ಮಾಡುತ್ತದೆ 

ಎರಡು ವರ್ಷಗಳ ಹಿಂದೆ ರಾಹುಲರು ಮಹಾ ಸಂಚಾರಿ ನರೇಂದ ಯಶ್‌ ಅವರ ಕುರಿತು ಒಂದು 
ಲೇಖನ ಬರೆದಾಗ, ಆಗಲೇ ಈ ಅದ್ಭುತ ಚೆರಿತ್ರದ ಆಧಾರದ ಮೇಲೊಂದು ಇತಿಹಾಸಿಕ 
ಕಾದಂಬರಿಯನ್ನು ಬರಿಯಬೇಕೆಂದು ಯೋಚಿಸಿದ್ದರು. ಈಗ ನವೆಂಬರ್‌ 2]ರಂದು ಆ ಕಾದಂಬರಿ 

ತ ಯಾತ್ರೀ ಯನ್ನು ಆರಂಭಿಸಿ ವರ್ಷಾಂತ್ಮದಲ್ಲಿ ಬರೆದು ಮುಗಿಸಿದರು 

ಹೀಗೆ 953ರಲ್ಲಿ ಸಾಕಷು ಬರವಣಿಗೆಯಾಯಿತು. ಮೂರು ಸಾವಿರ ಪುಟಗಳಿಗಿಂತಲೂ ಮಿಕಿ 
ಬರೆದರು. ಈ ಸಾಧನೆ ಸಂತೋಷ ಕೊಟಿ ತಾದರೂ, ಈ ವರ್ಷದ 53 03 ಹೆಚ್ಚು ಸಂತೋಷ ಕೊಟ 
 ಸಿದ್ದಿಯೆಂದರೆ - ಮಗಳು ಜಯಾ. 


ಹಿಮಾಲಯ ದರ್ಶನ 


ಒಂದು ಪ್ರಾಚೀನ ಪರಂಪರೆಯ ಅನುಸಾರ ಹಿಮಾಲಯಕ್ಕೆ ಐದು ಖಂಡಗಳಿವೆ. 

ಖಂಡಾಃ ಪಂಚ ಹಿಮಾಲಯಸ, ಕಥಿತಾ ನೆ ಪಾಲ-ಕೂರ್ಮಾಚಲ್‌ೌ। 

ಕೇದಾರೊೋಣಥ ಜಲಂಧರೊಣಧ ರುಚಿರಃ ಕಶ್ಮೀರ-ಸಂಜ್ಞೋಂತಿಮಃ 

]) ನೇಪಾಳ 2) ಕೂರ್ಮಾಚ ಲ (ಕ 3355 9) ಕೆ ದಾರ (ಗಢ ವಾಲ್‌) ಜಲಂಧ ರ್‌ 
(ಸಿಮ್ದಾ-ಕಾಂಗಡಾ) ಮತ್ತು 5) ಕಾಶ್ಮೀರ - ಆ ಐದು ಖಂಡಗಳು. 

“ಕುಮಾವೂಂ' ಬರೆದ ಮೇಲೆ (950) ರಾಹುಲರಿಗೆ "ಹಿಮಾಲಯ ಪರಿಚಯ'ವನ್ನು ಪೂರ್ತಿ 
ಬರೆದು ಬಿಡುವ ಯೋಚನೆ ಬಂತು. ಈ ಮುಂಚೆ ಅವರು "ಕಿನ್ನರ ದೇಶ್‌ ಮೇಂ” ಮತ್ತು 
'ಡಾರ್ಜಿಲಿಂಗ್‌' ಬರೆದು ಮುಗಿಸಿದ್ದರು. ಈಗ ಡಾರ್ಜಿಲಿಂಗ್‌ನಿಂದ ಚಂಬಾ (ಲೆಸ್ತಾ ನದಿಯಿಂದ 

"ನಾಬ್‌ ನದೀವರೆಗಿನ) ತನಕದ ಹಿಮಾಲಯದ ಪರಿಚಯ ಹಿಂದಿಯಲ್ಲಿ ಪ್ರಸ್ತುತ ಪಡಿಸಬೇಕು. 
ಮಸ್ಸೂರಿಗೆ ಬಂದ ನಂತರ "ಗಢವಾಲ್‌' ಮತ್ತು “ನೇಪಾಳ” ಬರವಣಿಗೆ ಮುಗಿಸಿದರು. 955ರಕ್ಷ 
"ಜೌನ್‌ಸಾರ್‌ -ಡೆಪರಾಡೂನ್‌' ಕೊಡ ಪೂರ್ತಿಯಾಯಿತು. ಈಗ ಉಳಿದದ್ದು ಎರಡು ಖಂಡಗಳು 
ಮಾತ್ರ. ಜಲಂಧರ್‌ (ಸಿಮ್ರಾ-ಹಿಮಾಚಲ ಪ್ರದೇಶ) ಮತು ಕಾಶ್ಲೀರ. I948ರ ಬೇಸಗೆಯಲ್ಲಿ 
ರಾಹುಲರು ಕನೌರ-ಕಿನ್ನರ (ಸಟ್ಟೇಜ್‌ ಮೇಲ್ಲಡೆಯ ಬೆಟ್ಟದ ಕಣಿವೆ ಪ್ರದೇಶ) ಪ್ರದೇಶ ಪ್ರವಾ 
ಬಂದು "ಕಿನ್ನರ ದೇಶ್‌ ಮೇಂ' ಬರವಣಿಗೆಗೆ ತೊಡಗಿದ್ದರು. ವಾಸ್ತವವಾಗಿ ಇದು ಹಿಮಾಚಲ ಪ್ರದೇಶದ 
ಒಂದು ಭಾಗದ ಪರಿಚಯವೇ. 

ಆದರೆ ಈಗ ಇಡೀ ಹಿಮಾಚಲ ಪ್ರದೇಶದ ಪರಿಚಯವನ್ನು ಲೆಸ್ತಾದಿಂದ ಚೀನಾಬ್‌ವರೆಗಿನ ಎಲ್ಲ 
ಹಿಮಾಲಯ ಖಂಡಗಳ ವಿವರಣೆಯನ್ನು ಬರೆಯುವ ಸಂಕಲ್ಪ ಮಾಡಿದ್ದರು. I954ರ ಜನವರಿ 7ರಂದು 
ಕೆಲಸ ಕೆ ಗೆತಿಕೊಂಡಾಯಿತು. ಅವರ ಯೋಜನೆಯಂತೆ ಪುಸಕವನ್ನು ಪೂರ್ತಿಗೊಳಿಸಿ ಅದೇ ವರ್ಷದ 
ಬೇಸಗೆಯಲ್ಲಿ ಹಿಮಾಚಲ ಪ್ರದೇಶದ ಪ್ರವಾಸ ಮಾಡಬೇಕಿತ್ತು. "ಕಿನ್ನರ ದೇಶ್‌ಮೇಂ ಪುಸ್ತಕದ 
ವಿವರಣೆಯನ್ನು ಅವರು "ಹಿಮಾಚಲ ಪ್ರದೇಶ'ದ ಪಾಂಡು ಲಿಪಿಯಲ್ಲಿಯೂ ಮಾಡಿದ್ದರು. ಇದರಲ್ಲಿ 

ಪಾಂಡು ಲಿಪಿ'ಯಿರುವ ಪ್ರಸ್ತಾಪ ಮಾಡಬೇಕಾಯಿತು, ಏಕೆಂದರೆ ಈ ಪುಸ್ತಕ ಕೂಡ ಇದುವರೆಗೆ 
ಪ್ರಕಟವಾಗಿಲ್ಲ. 

"ಹಿಮಾಲಯ ಪರಿಚಯ'ದ ಕೊನೆಯ ಐದನೇ ಖಂಡ "ಕಾಶ್ಮೀರ'ವನ್ನು ಬರೆಯವ 
ಸಂಕಲ್ಪ್ಲವೇನೂ ಇರಲಿಲ್ಲ. ಆದರೆ ಅವರ "ಮೇರೀ ಲಡಾಖ್‌ ಯಾತ್ರಾ'ದಲ್ಲಿ ಈ ಐದನೇ 
ಖಂಡದ ಕುರಿತು ಸ್ವಲ್ಪ ಪ್ರಸ್ತಾಪ ಮಾಡಿ ನಿಲ್ಲಿಸಿಬಿಟ್ಟಿದ್ದರು. 953ರಲ್ಲಿ, ಅರ್ವತ್ತನೇ ವಯಸ್ಸಿನಲ್ಲಿ 
"ಕಾಶ್ಮೀರದ ಕುರಿತು ವಿಸ್ತಾರವಾಗಿ ಬರಯಲೋಸುಗ ಇನ್ನೊಂದು ಬಾರಿ ಅಲ್ಲಿಗೆ ಪ್ರವಾಸ 


ಹಿಮಾಲಯ ದರ್ಶನ I6 


ಹೋಗಬೇಕಾದೀತು. ಆದರೆ ನನ್ನ ದೇಹಸ್ಥಿತಿ ಮತ್ತು ಶರೀರ ಆದಕ್ಕೆ ಅವಕಾಶ ಕೊಡುತ್ತಿಲ್ಲ' 
ಎಂದು ರಾಹುಲರು ಬರೆದಿದ್ದಾರೆ. 

ಆದರೂ, ಅವರು 958ರ ಬೇಸಗೆಯಲ್ಲಿ ಕಾಶ್ಮೀರಕ್ಕೆ ಹೋಗೇ ಹೋದರು. ಇದು ಅವರು ಅಲ್ಲಿಗೆ 
ನೀಡಿದ ನಾಲ್ಕನೇ ಭೇಟಿ. ಪ್ರಾಯಶಃ "ಹಿಮಾಲಯ ಪರಿಚಯ'ದ ಐದನೇ ಖಂಡ ಬರೆಯುವ 
ಉದ್ದೇಶವೂ ಅವರಿಗಿತ್ತು. ಆದರೆ ಚೀನಾ ಯಾತ್ರೆಯ ಆಹ್ವಾನ ದೊರೆತ ಕಾರಣ ಆ ಪ್ರವಾಸ ಅರ್ಧಕ್ಕೇ 
ನಿಂತಿತು. ಹೀಗಾಗಿ "ಹಿಮಾಲಯ ಪರಿಚಯ'ದ ನಾಲ್ಕು ಭಾಗಗಳು ಮಾತ್ರ, ಅವಡು 
ಸಂಕಲ್ಪಮಾಡಿಕೊಂಡಷ್ಟೇ ಪೂರ್ಣಗೊಂಡವು. 

ಆದರೆ ಆ ಸಂಕಲ್ಪ ಅದರ ನಿಜವಾದ ಅರ್ಥದಲ್ಲಿ ಪೂರ್ತಿಯಾಯಿತೇ? "ಹಿಮಾಲಯ 
ಪರಿಚಯ'ದ ಪ್ರಕಟಣೆಯ ಅವಸ್ಥೆ ಏನಾಗಿದೆ? ಧಾರಾಳ ದಾಸ್ತಾನಿದೆ. ಭಾರತೀಯ ಭಾಷೆಯ 
ಅಭಿಮಾನಿಗಳಾದ ನಮಗಿದು ಲಜ್ಞಾಸ್ತದ ८८३००. 

ರಾಹುಲರಿಗೆ ಅಲಹಾಬಾದಿನ ಲಾ ಜರ್ನಲ್‌ ಪ್ರೆಸ್‌ ಬಗ್ಗೆ ತುಂಬ ಮೆಚ್ಚುಗೆ. ಪ್ರೆಸ್‌ ಮೇನೇಜರ್‌ 
ಶ್ರೀ ಕೃಷ್ಣಪ್ರಸಾದ ದರ್‌ ಅವರು ಶೀಘ್ರ ಹಾಗೂ ಚೊಕ್ಕ ಮುದ್ರಣದಲ್ಲಿ ಭಾರತದಲ್ಲೇ ಸರ್ವಶ್ರೇಷ್ಠ 
ಮುದ್ರಣಾಲಯವನ್ನಾಗಿ ಇದನ್ನು ಬೆಳೆಸಿದ್ದರು. 93300७छ ರಾಹುಲರ ಪುಸ್ತಕಗಳು ಇಲ್ಲಿಯೇ 
ಮುದ್ರಣಗೋಳ್ಳುತ್ತ ಬರದಿದ್ದವು. ನಂತರ ಆ ಪ್ರೆಸ್‌ ಸೇಠ್‌ಗಳಿಗೆ ಹಸ್ತಾಂತರಗೊಂಡಿತು. ಆದರೆ 
ಮೇನೆಜರ್‌ ಆಗಿ ದರ್‌ ಸಾಹೇಬರನ್ನೇ ಅವರು ಶಾಶ್ವತವಾಗಿ ಇರಿಸಿಕೊಂಡರು. ಮುಂದೆ ಆ ಪ್ರೆಸ್‌ 
ಪ್ರಕಾಶನವನ್ನು ಆರಂಭಿಸಿದಾಗ ದರ್‌ ಸಾಹೇಬ ರಾಹುಲರಿಂದ ಪುಸ್ತಕಗಳನ್ನು ಕೋರಿದರು. 
"ಹಿಮಾಲಯ ಪರಿಚಯ'ದ ಎರಡು ಗ್ರಂಥಗಳು, "ಗಢವಾಲ್‌' ಮತ್ತು "ಕುಮಾವೂಂ'ಗಳನ್ನು 
ಅವರಿಗೆ ಕೊಟ್ಟರು ರಾಹುಲಜೀ. ಸ್ವಲ್ಪ ಮುಂಗಡ ಹಣವೂ ಸಿಕ್ಕಿತು. 

ದರ್‌ ಸಾಹೇಬರ ಮೇಲ್ತಿಚಾರಣೆಯಲ್ಲಿ "ಗಢವಾಲ್‌'ನ ಪ್ರಕಟಣೆ ಬಿರುಸಿನಿಂದ 
ಮುಂದೋಡಿತು. ಚಿತ್ರಗಳು, ವಿಸ್ತತನಾಮಸೂಚಿ ಹಾಗೂ ವಿಷಯಸೂಚಿಯ ಸಹಿತ ಕುಮಾವೂಂ 
ಕೂಡ ಮೋನೋದಲ್ಲಿ ಪಂಚ್‌ ಆಗಿತ್ತು. ಆದರೆ ಅದೇ ವೇಳೆ ಪ್ರೆಸ್‌ ಮಾಲಿಕರು ದರ್‌ ಸಾಹೇಬರನ್ನು 
ಕೆಲಸದಿಂದ ತೆಗೆದು ಹಾಕಿದರು. 

"ಹಿಮಾಲಯ ಪರಿಚಯ'ದ ಎಲ್ಲ ಪುಸ್ತಕಗಳು ಲಾ ಜರ್ನಲ್‌ ಪ್ರೆಸ್‌ನಲ್ಲಿಯೇ ಪ್ರಕಟಗೊಳ್ಳುವ 
ಬಗ್ಗೆ ದರ್‌ ಸಾಹೇಬರೊಂದಿಗೆ ಒಪ್ಪಂದವಾಗಿತ್ತು. ಆದರೆ "ನೇಪಾಳ' ಖಂಡಕ್ಕಾಗಿ ಮುಂಗಡ ನೀಡಲು 
ಮಾಲಿಕರು ಒಪ್ಪದಿದ್ದಾಗ ರಾಹುಲರು ಅದನ್ನು ಪಾಟ್ನಾದ ಒಬ್ಬ ಪ್ರಕಾಶಕರಿಗೆ ಕೊಟ್ಟರು. ಅಲ್ಲಿಂದ 
"ನೇಪಾಳ'ದ ಉದ್ದಾರ ಇವತ್ತಿನವರೆಗೂ ಆಗಿಲ್ಲ. 

"ನೇಪಾಳ' ತಮಗೆ ಸಿಗಲಿಲ್ಲವೆಂಬ ನೆಪ ಮಾಡಿಕೊಂಡು ಲಾ. ಜರ್ನಲ್‌ ಪ್ರೆಸ್ನಿನವರು 
"ಕುಮಾವೂಂ' ಅನ್ನು ಪ್ರಕಟಿಸಲು ನಿರಾಕರಿಸಿದರು. "ನಿನ್ನ ಮನೆ ಹಾಳಾಗ' ಎಂಬ "ಆಶೀರ್ವಾದ' 
ಬಿಟ್ಟರೆ ರಾಹುಲಜೀ ಇನ್ನೇನು ಮಾಡುವಂತಿದ್ದರು; ಮುಂಗಡ ಹಣವನ್ನು ವಾಪಸು ಮಾಡಿದರು. | 
ವಾರಣಾಸಿಯಿಂದ ಕುಮಾವೂಂ ಪ್ರಕಟಣೆಯ ವ್ಯವಸ್ಥೆಯಾಯಿತು. | 

ಈ ರೀತಿ "ಗಢವಾಲ್‌' ಮತ್ತು "ಕುಮಾವೂಂ' ಪ್ರಕಟಗೊಂಡವೇನೋ ಸರಿ, ಆದರೆ ಆವು 
ಪುನರ್ಮುದ್ರಣಗೊಂಡಿಲ್ಲವಾದ ಕಾರಣ ಇಂದು ಲಭ್ಯವಿಲ್ಲ. “ನೇಪಾಳ” ಮತ್ತು 'ಹಿಮಾಚಲ 
ಪ್ರದೇಶ” ಎರಡೂ ಇಂದಿಗೂ ಅಪ್ರಕಟಿತವಾಗಿ ಉಳಿದಿವೆ. 


l62 ರಾಹುಲ ಸಾಂಕೃತ್ಯಾಯನ 


ಹಿಮಾಲಯದ ಈ ಐದು ಖಂಡಗಳ ಬಗ್ಗೆ ರಾಹುಲರು ಎಷ್ಟು ಪ್ರಮುಖ ಮಾಹಿತಿ 
ನೀಡಿದ್ದಾರೆನ್ನಲು "ಗಢವಾಲ್‌' ನೋಡಬೇಕು. ಹಿಮಾಲಯದ ವಿವಿಧ ಕ್ಷೇತ್ರಗಳ ಕುರಿತು ಇಂಗ್ಲಿಷರೂ 
ಲೇಖನಗಳನ್ನು ಬರೆದಿದ್ದಾರೆ, ಗಜೆಟಿಯರ್‌ ಕೂಡ ಇದೆ. ಆದರೆ ರಾಹುಲರ ಏವರಣೆಗಳಲ್ಲಿ 
ಇತಿಹಾಸ ಸಂಸ್ಕೃತಿ, ಧರ್ಮ, ರೀತಿ-ರಿವಾಜು, ಜಾತಿಗಳು, ಭಾಷೆಗಳು- ಇತ್ಯಾದಿಗಳ ಬಗ್ಗೆ ಎಷ್ಟು 
ಪ್ರಾಮಾಣಿಕವಾದ ವಿವರಗಳಿವೆಯೋ ಅವು ಬೇರೆ ಕಡೆ ದುರ್ಲಭ. ಈ ಪುಸ್ತಕಗಳಲ್ಲಿ ಅವರು 
ಬರೆದಿರುವ ಕೆಲ ಸತ್ಯಸ್ಯ ಸತ್ಯ ವಿಚಾರಗಳೂ ಇವುಗಳ ಪ್ರಕಾಶನಕ್ಕೆ ಅಡ್ಡಿಯಾಗಿವೆ. 

ಪುಸ್ತಕ ಪೂರ್ತಿಯಾದ ಕೂಡಲೇ ಪ್ರೆಸ್ಲಿಗೆ ಹೋದರೆ ರಾಹುಲರಿಗೆ ಸಂತೋಷವೆನಿಸುತ್ತಿತ್ತು. 
"ಪುಸ್ತಕಗಳನ್ನು ಬರೆಯವುದರಲ್ಲಿ ಆಗುವ ಆನಂದಕ್ಕಿಂತ ಎಷ್ರೋ ಹೆಚ್ಚು ಆನಂದ ಅದರ ಪ್ರೂಫ್‌ 
ತಿದ್ದುವುದರಲ್ಲಿ ನನಗಾಗುತ್ತದೆ. "ಪುಸ್ತಕಗಳನ್ನು ಬರೆಯುವದೆಂದರೆ ಗರ್ಭಧಾರಣೆ ಮಾಡಿದ ಹಾಗೆ. 
ಪ್ರಕಟಣೆ ಎನ್ನುವುದು ಆದಕ್ಕೆ ಜನ್ಮ ಕೊಟ್ಟಂತೆ". ತನ್ನ ಜೀವಿತ ಕಾಲದಲ್ಲಿ "ನೇಪಾಳ' ಮತ್ತು "ಹಿಮಾಚಲ 
ಪ್ರದೇಶ'ಗಳು ಜನಿಸದೇ ಹೋದುದನ್ನು ಕಂಡು ರಾಹುಲಜೀಯವರಿಗೆ ಎಷ್ಟು ವೃಥೆಯಾಗಿರಬಹುದು! 

ಹಾಂ, ]954ರ ಹೊಸ ವರ್ಷದ ಎರಡನೆಯ ವಾರದಿಂದಲೇ ರಾಹುಲರು "ಹಿಮಾಚಲ ಪ್ರದೇಶ' 
ಬರವಣಿಗೆಗೆ ತೊಡಗಿದ್ದರು. ಇದಕ್ಕೂ ಮೊದಲು ಹಮ್ಮಿಕೊಂಡ ಇನ್ನೊಂದು ಕೆಲಸ: 953ರಲ್ಲಿಯೇ 
ಮಾರ್ಕ, ಲೆನಿನ್‌, ಸ್ಟಾಲಿನ್‌, ಮಾವೋ-ತ್ಲೇ-ತುಂಗ್‌ ಅವರ ಜೀವನ ಚೆರಿತ್ರೆಗಳನ್ನು ಬರೆದಿದ್ದರಪ್ಟೆ. 
ಈಗ, ಹಿಡಿದ ಕೈಯಲ್ಲೇ, ಜನಸಾಮಾನ್ಯರ ಭಾಷೆಯಲ್ಲಿ ಕಮ್ಯುನಿಸ್ಟ್‌ ದೃಷ್ಟಿಕೋನವನ್ನು ಒಂದೊಂದು 
ಫಾರ್ಮಿನಂತೆ ಮೂರೂವರೆ ಡಜನು ಪುಸ್ತಿಕೆಗಳನ್ನು ಬರೆದು ಬಿಡಬೇಕೆಂಬ ಯೋಜನೆ 
ಅವರದಾಗಿತ್ತು. ಜನವರಿ 6-7ರಂದು "ಕಮ್ಯುನಿಸ್ತರು ಏನು ಬಯಸುತ್ತಾರೆ?” ಎಂಬ ಮೊದಲ 
ಪುಸ್ಥಿಕೆಯನ್ನು ಬರೆದರು. "ರಾಹುಲ ಪ್ರಕಾಶನ'ದಿಂದ ಅದು ಮುದ್ರಿತವಾಯಿತು. ಆದರೆ ಮುಂದಿನ 
ಪುಸ್ಪಿಕೆಗಳನ್ನು ಬರೆಯುವ ಗೋಜಿಗೆ ಅವರು ಹೋಗಲಿಲ್ಲ. ಬಹುಶಃ ಪ್ರಕಾಸನ-ವಿತರಣೆಯ ವ್ಯವಸ್ಥೆ 
ಆಗಿರಲಿಲ್ಲವೆಂದು ತೋರುತ್ತದೆ. ಆದರೆ ರಾಹುಲಜೀಯವರ ಅಭ್ಯಾಸದಂತೆ ಆ ಮೂವತ್ತೆಂಟು 
ಪ್ರಸ್ತಿಕೆಗಳ ವಿಷಯ-ಸೂಚಿಯನ್ನಂತೂ ಅವರು ಅವಶ್ಯ ಸಿದ್ದ ಪಡಿಸಿಟ್ಟಿರಲೇಬೇಕು. 

ಮಸ್ತೂರಿಯಲ್ಲಿ ವಿಪರೀತ ಚಳಿ ಇತ್ತು. ರಾಹುಲರು ಸಂಸಾರ ಸಮೇತ ಅಮೃತಸರಕ್ಕೆ, ಭೈಯ್ಕಾನ 
ಮನೆಗೆ ಹೋಗಿ ನೆಲಸಿದರು. ಮಾರ್ಚ್‌ನಲ್ಲಿ ಮಂಚ ಬಟ್ಟು ಏಳದಷ್ಟು ಜ್ವರ ಬಂತು. ಆದರೂ 
ಓದುವ, ಪ್ರೂಫ್‌ ನೋಡುವ ಕೆಲಸ ಮಾಡಿಕೊಂಡೇ ಇದ್ದರು. I954 ಎಪ್ರಿಲ್‌ ]0ರಂದು ಪುನಃ 
ಹಿಮಾಚಲ ಪ್ರದೇಶಕ್ಕೆ ಪ್ರವಾಸ ಹೊರಡಲು ನಿರ್ಧರಿಸಿದರು. ಧೂಪನಾಢಜೀ ಮತ್ತು ನೇಪಾಳದ 
ಜನಕಲಾಲ ಶರ್ಮಾ ಇಬ್ಬರೂ ಜೊತೆಗೆ ಹೊರಡಲು ಸಿದ್ದರಾದರೂ ಜನಕಲಾಲ, ಪಹಾಡೀ 
ಯುವಕ, ವೈದ್ಯಕೀಯ ಬಲ್ಲಾತ, ಇತಿಹಾಸ-ಪುರಾತತ್ಸಗಳ ಬಗ್ಗೆ ಆಸಕ್ತಿ ಇರುವಾತ. ಆದ್ದರಿಂದ 
ಅವರನ್ನೇ ರಾಹುಲರು ತಮ್ಮ ಜೊತೆಗೆ ಕರೆದುಕೊಂಡು ಹೋದರು. 

ಹಿಮಾಚಲಕ್ಕಾಗಿ ಹೊರಡುವ ಮೂರು' ದಿನಗಳ ಹಿಂದೆ ಕಿಸನ್‌ ಸಿಂಹರನ್ನು ನೋಡುವ 
ಆಸೆಯಿಂದ ಲಂಢೌರಗೆ ಹೋದರು. ದೆಹಲಿಯಿಂದ ಹಿಂದಿರುಗಿರಬಹುದು ಎಂದು ಹೋಗಿ 
ನೋಡಿದರೆ ಅಂಗಡಿಗೆ ಬೀಗ ಹಾಕಿದೆ. ದೆಹಲಿಯಲ್ಲಿಯೇ ಅವರು ಏಪ್ರಿಲ್‌ ಒಂದರಂದು 
ತೀರಿಕೊಂಡರೆಂದು ತಿಳಿಯಿತು. ರಾಹುಲಜೀಗೆ ಅವರು ತುಂಬ ಪ್ರಿಯರಾನವರು. ಆತ ಅವರಿಗೆ 
“ಮೋಮೋ' (ಆವಿಯಲ್ಲಿ ಬೇಯಿಸಿದ ಟಿಬೇಟಿನ ಒಂದು ಬಗೆಯ ಮಾಂಸಾಹಾರಿ ಸಮೋಸಾ) 


ಹಿಮಾಲಯ ದರ್ಶನ स्‍63 


ಊಟ ಕೊಟ್ಟದ್ದು ಎಷ್ಟು ಸಲವೋ. ಅವರು ಮಸ್ಸೂರಿಯಲ್ಲಿ ಇನ್ನಿಲ್ಲವೆಂಬ.ನೋವು ವ್ಯಾಕುಲತೆ 
ರಾಹುಲರನ್ನು ಸದಾ ಬಾಧಿಸುತ್ತಿತ್ತು. "ಈ ಜೀವಮಾನ ಪರ್ಯಂತ ಅವರನ್ನು ಹೇಗೆ ಮರೆತೇನು?' 
ಎಂದು ದುಃಖಿಸಿದ್ದಾರೆ ರಾಹುಲಜೀ. 

ಎಪ್ರಿಲ್‌ I0 (I954)ರಂದು ರಾಹುಲರು ಜನಕಲಾಲರನ್ನು ಕರೆದುಕೊಂಡು ಹಿಮಾಚಲ 
ಯಾತ್ರೆಗೆ ಹೊರಟರು. ಬರವಣಿಗೆಗಾಗಿ ಸಾಮಾಗ್ರಿಯನ್ನು ಸಂಗ್ರಹಿಸಲು ಅವರ ಹಲವಾರು 
ಪರಿಚಿತರು ಹಾಗೂ ಅಪರಿಚಿತರಿಗೆಲ್ಲ ಮೊದಲೇ ಪತ್ರ ಬರೆದು ಹಾಕಿದ್ದರು. ಕೆಲವರಿಗೆ "ಗಢವಾಲ್‌" 
ಪ್ರತಿ ಸಹ ಕಳಿಸಿದ್ದರು. ಯಾವ ತರಹದ ಮಾಹಿತಿ ಬೇಕೆಂಬ ಬಗ್ಗೆ ಅವರಿಗೊಂದು ಮಾದರಿ ಇರಲಿ 
ಎಂದು. ಡೆಹರಾಡೂನ್‌ನಲ್ಲಿ ಇಳಿದು ಬಸ್ಸಿನಲ್ಲಿ ನಾಹನ್‌ಗೆ ಹೋಗಿ ಅಲ್ಲಿನ ಪುರಾತನ ಜಗನ್ನಾಥ 
ಮಂದಿರವನ್ನು ನೋಡಿದರು, ಹಾಗೆಯೇ ದದಾಹು ಮತ್ತು ಹತ್ತಿರದ ರೇಣುಕಾ ಸರೋವರವನ್ನು ಸಹ 
ನೋಡಿ ಬಂದರು. ಅಲ್ಲಿ ಪರಶುರಾಮ ಮಂದಿರವೂ ಇದೆ. ತಂದೆ ಜಮದಗ್ನಿಯ ಆಜ್ಞೆಯಂತೆ 
ಪರಶುರಾಮ ತನ್ನ ತಾಯಿಯನ್ನು ವಧಿಸಿದ್ದು ಇಲ್ಲಿಯೇ, ಬಳಿಕ ಆಕೆ ಸರೋವರದ ರೂಪ ತಾಳಿದಳು 
ಎಂದು ಹೇಳುತ್ತಾರೆ. ಇಲ್ಲಿ ಪ್ರತಿ ವರ್ಷ ದೊಡ್ಡ ಜಾತ್ರೆ ನಡೆಯುತ್ತದೆ. 

ನಾಹಾನ್‌ನಿಂದ ಬಸ್‌ನಲ್ಲಿ ಸಿಮ್ರಾಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದಾಗ ಸರಾಹ್ಲಾ, ಸೋಲನ್‌ 
ಮುಂತಾದ ಊರುಗಳು ಸಿಕ್ಸಿದುವು. ಸಿಮ್ಹಾದಲ್ಲಿ ಮೂರು ದಿನ ಉಳಿದು, ಸರಕಾರೀ ಮೂಲಗಳಿಂದ 
ಸಾಕಷ್ಟು ಸಾಮಗ್ರಿ ಸಂಗ್ರಹಿಸಿದರು. ಭೇಟಿ-ಚರ್ಚೆ ಎಲ್ಲ ಮುಗಿಸಿ, ಸಿಮ್ಹಾದಿಂದ ಸಟ್ಟೆಜ್‌ ತೀರದ 
ಬಲಾಸ್‌ಪುರಕ್ಕೆ ತೆರಳಿದರು. ಅಲ್ದನ ದೇವಾಲಯ ನೋಡಿದರು. ಅಲ್ಲಿನ ರಾಜ ಸುಸಂಸ್ಕೃತನಿದ್ದ. 
ರಾಹುಲರನ್ನು ಬರಮಾಡಿಕೊಂಡ. ರಾಜ ಮಹಲಿನಲ್ಲಿಯೇ ಅವರು ಆ ರಾತ್ರಿ ಕಳೆದರು. ಆಗಿನ್ನೂ - 
ಭಾಕ್ರಾ ಅಣೆಕಟ್ಟು ಪೂರ್ತಿಯಾಗಿರಲಿಲ್ಲ. ಅದು ಪೂರ್ತಿಗೊಂಡ ನಂತರ, ರಾಹುಲರು ಉಳಿದುಕೊಂ 
ಡಿದ್ದ ಆ ಮಹಲು, ನೋಡಿದ ಮಂದಿರ, ಎಲ್ಲವೂ ಭಾಕ್ರಾ ಸಾಗರದಲ್ಲಿ ಮುಳುಗಡೆಯಾದವು. ಕೆಲ 
ದಿನಗಳ ಬಳಿಕ ಈ ಬಿಲಾಸಪುರ ಜಲಸಮಾಧಿಯಾಗುವುದಲ್ಲ ಎಂದು ಯೋಚಿಸುತ್ತಲೇ ರಾಹುಲರು 
ಮಂಡೀಗೆ ಹೊರಟರು. ದಾರಿಯಲ್ಲಿ ಸುಂದರ ನಗರವನ್ನು ನೋಡಿದರು. ಮಂಡೀಯಲ್ಲಿ ಅವರ ಹಳೆಯ 
ಪರಿಚಯದ ಸುಂದರ ಲಾಲಜೀ ಮತ್ತುಡೆಫ್ಯಟಿ ಕಮಿಶನರ್‌ ಆಂಟೋನಿ ರಾಹುಲರಿಗೆ ತುಂಬಸಹಾಯ 
ಮಾಡಿದರು. ಆದರೆ ಅಲ್ಲಿನ ಖನಿಜ ಉಪ್ಪಿನ ಗಣಿಯ ಬಗ್ಗೆ ವಿವರ ಸಿಗಲೇ ಇಲ್ಲ. ವ್ಯಾಸ ಕೇ ಪರೇಯಲ್ಲಿ 
ಹಳೆಯ ರಾಜಧಾನಿ ಮಂದಿರ, ತ್ರಿಲೋಕನಾಥ ಮಂದಿರದಲ್ಲಿ 400ನೇ ಇಸವಿಯ ಆಚೀಚಿನ ಒಂದು 
ಶಿಲಾಲೇಖ ಇತ್ಯಾದಿ ನೋಡಿದರು. ಮಂಡಿಯಲ್ಲಿ ಒಂದು ಸಾಹಿತ್ಯಗೋಷ್ಠಿ ಹಾಗೂ ಒಂದು ಸಭೆಯಲ್ಲಿ 
ಅವರ ಭಾಷಣವೂ ಅಯಿತು. 

ಮಂಡಿಯಿಂದ ಇಬ್ಬರೂ ಕುಲ್ಲೂ, ಅಲ್ಲಂದ ಮನಾಲಿ, ಅಲ್ಲಯ ದೇವಸ್ಥಾನಗಳ ದರ್ಶನ, 
ಆಕರಗಳ ಸಂಗ್ರಹಣೆ. ಮನಾಲಿಯಿಂದ ಮತ್ತೆ ಮಂಡೀಗೆ ವಾಪಸಾಗಬೇಕಿತ್ತು. ಹೋಗುತ್ತ ಬರುತ್ತ 
ಕಟರಾಯೀಾಸ್ಥಾನ ಸಿಕ್ಕಿದಾಗ ರಾಹುಲರಿಗೆ 937ರ ಪ್ರವಾಸ ನೆನಪಿಗೆ ಬಂತು. ಆಗ ಅವರು ಮತ್ತು 
ಆನಂದಜೀ ಇಲ್ಲಿಂದ ನದಿ ದಾಟಿಕೊಂಡು ನಗರದಲ್ಲಿನ ರ್ಕೊರಿಕ್‌ ಕುಟುಂಬದ ಮನೆ "ಉರುಸ್ವತೀ'ಗೆ 
ಹೋಗಿದ್ದರು. ಈ ಸಲವೂ ಅಲ್ಲಿಗೆ ಹೋಗಬೇಕೆಂದು ಇಚ್ಛೆಯಾಯಿತು. ಆದರೆ ಈಗ ಆ ರ್ಯೊರಿಕ್‌ 
ನಿವಾಸ ಖಾಲಿ ಬಿದ್ದಿತ್ತು. 


l64 ರಾಹುಲ ಸಾಂಕೃತ್ಯಾಯನ 


ಮಂಡೀಗೆ ಹಿಂದಿರುಗಿದವರು ಕಾಂಗ್ರಾ ಕಡೆಗೆ ಹೊರಟರು. ಮಾರ್ಗದಲ್ಲಿ ವೈಜನಾಥದಲ್ಲಿ ಇಳಿದು 
ಅಲ್ಲಿನ ಪ್ರಾಚೀನ ಮಂದಿರದಲ್ಲಿ ಹನ್ನೊಂದನೇ ಶತಮಾನದ ಎರಡು ಶಿಲಾಲೇಖಗಳಿರುವುದನ್ನು 
ನೋಡಿದರು. ಪ್ರಾಚೀನ ಕಾಲದಲ್ಲಿ ಇಲ್ಲಿ ಕಿರಾತ ಜನಾಂಗದ ಆಧಿಪತ್ಮವಿತ್ತು. ಆದುದರಿಂದಲೇ 
ಪುರಾತನ ಕಾಲದಲ್ಲಿ ಇದಕ್ಕೆ ಕಿರ್‌ ಗ್ರಾಮ ಎಂಬ ಹೆಸರು. ರಾಹುಲರ ಅಭುಮತದ ಪ್ರಕಾರ ಈ 
ಕಿರಾತರೇ, ಆರ್ಯರು ಕರೆದ ದಸ್ಕುಗಳು ಹಾಗೂ ಅವರ ಶತ್ರುಗಳು. ಯಗ್ಬೇದದ ಕಾಲದಲ್ಲಿ ಶಂಬರ, 
ಕಿರಾತರ ನಾಯಕನಾಗಿದ್ದ. ಕಾಂಗ್ರಾ ಪ್ರದೇಶದಲ್ಲಿ ಅವನ ಅಧೀನದಲ್ಲಿ ನೂರು ದುರ್ಗಗಳಿದ್ದುವು. 

ಕಾಂಗ್ರಾದ ಪಠಿಯಾರ್‌ ಗಾಂವ್‌ನಲ್ಲಿ ಕ್ರಿಸ್ತಪೂರ್ವಎಂಟನೆಯ ಶತಮಾನದ ಒಂದು ಬ್ರಾಹ್ಮೀ 
ಶಿಲಾಲೇಖ ಸಿಕ್ಕಿದೆ ಎಂದು ರಾಹುಲರಿಗೆ ತಿಳಿದಿತ್ತು. ಅದನ್ನು ನೋಡಲು ಪಠಿಯಾರ್‌ಗೆ ಹೋದರು. 
ಆ ಹಳ್ಳಿಯ ಗದ್ದೆಗಳ ನಡುವೆ ಒಂದು ಬಂಡೆಕಲ್ಲಿನ ಮೇಲೆ ಬ್ರಾಹ್ಮೀ ಮತ್ತು ಖರೋಷೀಯಲ್ಲಿ 
“ಬಾಕುಲಸ್‌ ಪುಷ್ಕರಿಣಿ' ಎಂದು ಬರೆದಿತ್ತು. ಪುಷರಿಣಿ ಈಗ ಅಲ್ಲಿರಲಿಲ್ಲ. ಆದರೆ ಶಿಲಾಲೇಖದಲ್ಲಿ 
ಉಲ್ಲೇಖಿಸಿದ ರದ್ದೀ ಜನರು ರಾಠೀ ಹೆಸರಿನಿಂದ ಈಗಲೂ ಅಲ್ಲಿದ್ದಾರೆ. 

: ಕಾಂಗ್ರಾ ತಲುಪಿ ನಗರದ ವಜ್ರೇಶ್ಪರೀ ಭವಾನಿ ಮಂದಿರ ನೋಡಿದರು. ಮರುದಿನ ಪರ್ವತದ 
ಮೇಲಿನ ಕಾಂಗ್ರಾದ ಪ್ರರಾತನ ಕೋಟೆಯನ್ನು ನೋಡಿ, ಕಾಂಗ್ರಾದಿಂದ ಜ್ವಾಲಮುಖೀ, ಅಲ್ಲಿಂದ 
ಮತ್ತೆ ಕಾಂಗ್ರಾ, ಮುಂದೆ ಧರ್ಮಶಾಲಾ. ಅಲ್ಲಿ ಕೆಲ ಮಾಹಿತಿ ದೊರೆಯಿತು, ಭಾಕಸೂಕುಂಡ 
ತೀರ್ಥವನ್ನೂ ನೋಡಿದ್ದಾಯಿತು. ಧರ್ಮಶಾಲಾದ ಸಮಾಪದಲ್ಲಿಯೇ ಖಜಿಯಾರ್‌ ಸ್ಥಾನದಲ್ಲಿ 
ಪಠಿಯಾರ್‌ನಲ್ಲಿ ಇದ್ದಂತಹ ಒಂದು ಶಿಲಾಲೇಖ ದೊರಕಿತ್ತು. ಗದ್ದೆ ದಾಟಿಕೊಂಡು ಅದನ್ನು 
ನೋಡಲು ಹೋದರು. ಆ ಶಿಲಾಲೇಖದಲ್ಲಿ - ಇಲ್ಲಿ ಕೃಷ್ಣಯಶನು ಬೌದ್ದ ಭಿಕ್ಷುಗಳಿಗಾಗಿ ವಿಹಾರ 
ಕಟ್ಟಿಸಿದ್ದ - ಎಂದಿತ್ತು. ಧರ್ಮಶಾಲಾದಿಂದ ಪಠಾಣ ಕೋಟಿ, ಪಠಾಣ ಕೋಟಿಗೂ ಪಠಾಣರಿಗೂ 
ಏನೂ ಸಂಬಂಧವಿಲ್ಲ ಎನ್ನುತ್ತಾರೆ. ಮುಸ್ಲಿಂ ಇತಿಹಾಸಕಾರರೂ ಇದನ್ನು "ಪೈಶನ್‌' ಎಂದಿದ್ದಾರೆ. 
ಇದು "ಪ್ರತಿಷ್ಠಾನ'ದ ಅಪಭ್ರಂಶ. ವಾಸ್ತವವಾಗಿ ಇದು ತೀರ ಉತ್ತರದಲ್ಲಿರುವ ಪ್ರತಿಷ್ಠಾನಪುರ. 
ಇನ್ನೊಂದು ಪ್ರತಿಷ್ಠಾನಪುರ ಅಲಹಾಬಾದಿನಲ್ಲಿತ್ತು. ಮಹಾರಾಷ್ಟದ ಗೋದಾವರೀ ತಟದಲ್ಲಿ ಇರುವ 
ಮೂರನೇ ಪ್ರತಿಷ್ಠಾನಪುರ ಇವತ್ತಿಗೂ "ಪೈಠಶನ್‌' ಹೆಸರಿನಲ್ಲಿಯೇ ಪ್ರಸಿದ್ಧವಾಗಿದೆ. ಪಠಾನ್‌ 
ಕೋಟ್‌ನಲ್ಲಿನ "ಕೋಟ್‌' ಅಂದರೆ "ಕೋಟಿ". ಇಲ್ಲಿಂದಲೇ ಪರ್ವತ ಪ್ರದೇಶಕ್ಕೆ ಪ್ರವೇಶ ಮಾರ್ಗ 
ಆರಂಭ. ಹಾಗಾಗಿ ಬಹಳ ಪ್ರಾಚೀನದಿಂದಲೂ ಪಠಾನ್‌ ಕೋಟ್‌ನ ಕೋಟೆ ಬಹಳ ಮಹತ್ವ 
ಪಡೆದಿದೆ. 

ಪಠಾಣ್‌ ಕೋಟ್‌ನಿಂದ ಚಂಬಾಕ್ಕೆ ಹೋಗಬೇಕಿತ್ತು. ಮಾರ್ಗದಲ್ಲಿ ಬನೀಖೇತ್‌ನಲ್ಲ ಇಳಿದು 
ಬಸ್‌ನಲ್ಲಿ ಡಾಲಹೌಸೀಗೆ ಹೋದರು. ಆಲ್ಲಿ ಮೂರು ಗಂಟಿ ಕಾಲ ಸುತ್ತಾಡಿ ನೋಡಿದ ಬಳಿದ "ನನಗೆ 
ಹಿಮಾಲಯದ ಉರುಗಳಲ್ಲಿ ಎಲ್ಲಕ್ಕಿಂತ ಡಾಲ್‌ಹೌಸಿಯೇ ಸುಂದರ ಆನಿಸಿತು' ಎಂದು ರಾಹುಲರು 
ಬರೆದಿದ್ದಾರೆ. ಬನೀಖೇತ್‌ಗೆ ವಾಪಾಸು ಬಂದು ಅಲ್ಲಿಂದ ಮತ್ತೆ ಬಸ್‌ ಹಿಡಿದು ಚಂಬಾ ತಲುಪಿದರು. 
ಅದು 954, ಎಪ್ರಿಲ್‌ 27ರ ರಾತ್ರಿ. ಪಂಡಿತ ಜಯವಂತ ರಾಮ್‌ ಮನೆಯಲ್ಲಿ ಉಳಿದುಕೊಳ್ಳುವ 
ವ್ಯವಸ್ಥಯಾಯಿತು. ಮರುದಿನ ಡೆಪ್ರಟಿ ಕಮಿಶನರ್‌ ನೇಗೀ ಠಾಕೂರ ಸೇನ್‌ ಅವರು ತಮ್ಮಲ್ಲಿಗೆ 
ಬರಬೇಕೆಂದು ರಾಹುಲರನ್ನು ಆಮಂತ್ರಿಸಿದರು. ರಾಹುಲರಿಗೆ ಭರಮಾರ್‌ಗೂ ಹೋಗಬೇಕಿತ್ತು. 


ಹಿಮಾಲಯ तंग 65 


ಆದ್ದರಿಂದ ಘಲ್ಲಿಂದ ಹಿಂದಿರುಗಿದವ ನಿಮ್ಮಲ್ಲಿ ಉಳಿದುಕೊಳ್ಳೂತ್ತೇನೆ ಎಂದರು. ಡೆಪ್ಪುಟಿ ಕಮಿಶನರ್‌, 
ರಾಹುಲರಿಗೆ ಎಲ್ಲ'ರೀತಿಯ ಸಹಾಯ ನೀಡುವುದಾಗಿ ಮಾತು ಕೊಟ್ಟರು. 

ಚಂಬಾ ಬಹಳ ಪುರಾತನವಾದ, ಅನೇಕ ಮಂದಿರಗಳರುವ, ಪ್ರಾಚ್ಮ ಸಾಮಗ್ರಿಗಳ 
ದ್ರಪ್ಟಿಯಿಂದಲಂತೂ ಆತ್ಯಂತ ಸಂಪನ್ನವಾದ ನಗರ. ರಾಹುಲರು ಅಲ್ಲಿನ ಭೂರೀಸಿಂಹ 
ಸಂಗ್ರಹಾಲಯಲ್ಲಿ ಚಿತ್ರ, ತಾಮ್ರಪತ್ರ, ಪಾಂಡು ಲಿಪಿ ಮತ್ತು ವಗ್ರಹಗಳನ್ನೆಲ್ಲ ಅವಲೋಕಿಸಿದರು. 
ಚೆಂಬಾದ ಪುರಾತನ ರಾಜಧಾನಿ ಭರಮಾರನ್ನು ನೋಡಬೇಕಿತ್ತು. ರಾಖ್‌ವರೆಗೆ ಬಸ್ಸು ಹೋಗುತ್ತಿತ್ತು. 
ಮುಂದಿನ ಪ್ರಯಾಣಕ್ಕಾಗಿ ನೇಗೀ ಸಾಹೇಬರು ಎರಡು ಕುದುರೆಗಳ ಏರ್ಪಾಟು ಮಾಡಿಕೊಟ್ಟರು. 

ಎಪ್ರಿಲ್‌ 30ರಂದು ಮುಂಜಾನೆ ರಾಹುಲರೂ ಜನಕಲಾಲರೂ ಚಂಬಾದ ಬಸ್‌ ನಿಲ್ದಾಣಕ್ಕೆ 
ಹೋಗಿ ಭರಮಾರ್‌ ಕಡೆಗೆ ರಾಖ್‌ ತನಕ ಹೋಗುವ ಬಸ್ಸಿನಲ್ಲಿ ಕುಳಿತರು. ७ ರಸ್ತೆಯೋ ಸಂಚಾರಕ್ಕೆ 
ಅಪ್ಪಕ್ಕಷ್ಟೇ. ರಾಹುಲರು ಡ್ರೈವರ್‌ ಪಕ್ಕ ಕುಳಿತಿದ್ದರು. ಗಾಡಿ ಎಂಟು ಕಿಲೋಮಾಟರ್‌ ದೂರ 
ಸಾಗಿರಬಹುದು, ಆಗ ಒಮ್ಮೆಗೇ ಬಲದ ಕಡೆ ವಾಲುತ್ತಿದೆ ಅನಿಸಿತು. ಹೇಳಬೇಕೆನ್ನುವುದರೊಳಗೆ ಬಲ 
ಮಗ್ಗುಲಾಗಿ ಮಗುಚಿ ನಿಂತೂ ಬಿಟ್ಟಿತು. ಡ್ರೈವರ್‌ ಸ್ವೀರಿಂಗ್‌ನಲ್ಲಿ ಸಿಲುಕಿಕೊಂಡ. ಬಸ್ಸಿನ ಎಡ ಭಾಗದ 
ಕಿಟಿಕಿಗಳು ಅಕಾಶ ನೋಡುತ್ತಿದ್ದುವು. ಅಲ್ಲಿಂದಲೇ ಕೆಲವರು ಹೊರಬಂದರು. ಉಳಿದವರನ್ನು ಮತ್ತು 
ಡ್ರೈವರನ್ನು ಹಿಡಿಹಿಡಿದು ಹೊರಗೆಳೆಯ ಬೇಕಾಯಿತು. ಯಾರಿಗೂ ಗಂಭೀರ ಗಾಯವಾಗಲಿಲ್ಲ. ಅದೇ 
ದೊಡ್ಡ ಆಶ್ಚರ್ಯ. ರಾಹುಲಜೀಯ ಕಾಲಿನಲ್ಲಿ ಒಂದು ಕಡೆ ತರಚಿದ ಗಾಯವಾಯಿತು. ಒಂದು ಹತ್ತು 
ಹೆಜ್ಜೆ ಮೇಲೇರಿ ಎಡ ಬದಿಗೆಲ್ಲಾದರೂ ಬಿತ್ಪೋ, ಅಪಘಾತದ ಸುಳಿವು ಕೊಡಲು ಕೂಡ ಒಂದು 
ನರಪಿಳ್ಳೆ ಉಳಿಯುತ್ತಿರಲಿಲ್ಲ. ಅವತ್ತು ಸತ್ಯಕ್ತೂ ಪ್ರಯಾಣಿಕರ ಪ್ರಾಣ ಕೂದಲೆಳೆಯ ಅಂತರದಲ್ಲಿ 
ಉಳಿದಿತ್ತು. ಜನ ಪದೇ ಪದೇ ದೇವರನ್ನು ವಂದಿಸುತ್ತ ಇದ್ದರು. ಈ ಕುರಿತು ರಾಹುಲರು 
'ಜೀವನ-ಮರಣದ ಚಿಂತೆಯಲ್ಲಿಯೇ ಸಾಯುವುದನ್ನು ಫೃಣವಾಗಿ ಭಾವಿಸುವವನು ನಾನು. 
ದೇವರು ಇಂದೂ ಇಲ್ಲ, ಹಿಂದೆಂದೂ ಇರಲಿಲ್ಲ ಎಂಬುದನ್ನು ತಿಳಿದವನಾಗಿರುವ ನಾನು ಯಾವ 
ಭಗವಂತನನ್ನು ವಂದಿಸಲಿ?' ಎಂದಿದ್ದಾರೆ. 

ರಾಖ್‌ನಲ್ಲ ಕುದುರೆ ವ್ಯವಸ್ಥೆ ಕಾಯುತ್ತಿರುವುದರಿಂದ ರಾಹುಲರೂ ಜನಕಲಾಲರೂ ಅಪಘಾತದ 
ಸ್ಥಳದಲ್ಲಿ ನಿಲ್ಲದೆ ನಡೆದುಕೊಂಡೇ ರಾಖ್‌ ಕಡೆಗೆ ಮುಂದುವರಿದರು. ಭರಮಾರ್‌ ತಲುಪಿದರು. ಇದು 
ಆಡು-ಕುರಿ ಸಾಕಿ ಬದುಕುವ ಗದ್ದೀ ಜನರ ಕ್ಷೇತ್ರ. “ಬ್ರಹ್ಮಪುರ'ವೆಂಬ ಹೆಸರು ಕೆಟ್ಟು ಭರಮಾರ್‌ 
ಎನಿಸಿಕೊಂಡಿರುವ ಇದು ರಾಜಧಾನಿ ನಗರವಾಗಿತ್ತು. ಇಲ್ಲಿ ಅನೇಕ ದೇಗುಲಗಳಿವೆ. ಇವುಗಳಲ್ಲಿ 
ಹಿತ್ತಾಳೆಯ ಮೂರ್ತಿಗಳು ಸುರಕ್ಷಿತವಾಗಿವೆ. ದುರ್ಗಮ ಮಾರ್ಗದಿಂದಾಗಿ ಮೂರ್ತಿ ಭಂಜಕರಿಗೆ 
ಭರಮಾರ್‌ ಕಡೆಗೆ ಬರಲು ಸಾಧ್ಯವಾಗಿರಲಿಲ್ಲ. ಶಿವಮಂದಿರದ ಎದುರಿನ ದೊಡ್ಡ ಹಿತ್ತಾಳೆಯ ಬಸವನ 
ಮೇಲೆ ಕ್ರಿ.ಶ. ಏಳನೇ ಶತಮಾನದ ಅಕ್ಷರಗಳಲ್ಲಿ ರಾಗಾ ಮೇರುವರ್ಮ ಬರೆಸಿದ ಲೇಖವನ್ನು 
ರಾಹುಲರು ಓದಿದರು. 

ಅಲ್ಲಿಂದ ಮತ್ತೆ ಚಂಬಾಕ್ಕೆ. ಪಠಾಣ್‌ ಕೋಟ್‌ ಮತ್ತು ಅಮೃತಸರದ ದಾರಿಯಗಿ 
ಹಿಂದಿರುಗಬೇಕಿತ್ತು. ಪಠಾಣ್‌ ಕೋಟ್‌ವರೆಗೆ ಬಸ್ಸಿನಲ್ಲಿ ಪ್ರಯಾಣಿಸಿ, ಅಲ್ಲಿಂದ ರೈಲು ಹಿಡಿದರು. 
ಅಮೃತಸರದಲ್ಲಿ "ಭೈಯ್ಕಾ'ನ ಜೊತೆಯಲ್ಲಿ ಒಂದು ದಿನ ಕಳೆದರು. ಅಲ್ಲಿಂದ ಡೆಹರಾಡೂನ್‌ಗೆ 
ಹೋಗಿ ಮೇ 8ರಂದು ಮಸ್ಸೂರಿಗೆ, ಮರಳಿದರು. 


I66 ರಾಹುಲ ಸಾಂಕೃತ್ಯಾಯನ 


ಮಸ್ಟೂರಿಯಲ್ಲಿ ಪ್ರವಾಸಿಗರ ಕಾಲ ಅರಂಭವಾಗಿತ್ತು. ಈ ಬಾರಿಯೂ ಅತಿಥಿಗಳು, ಆಪ್ತೇಷ್ಟರು, 
ನೋಡಲು ಮತ್ತು ಮಾತಾಡಲು ಬರುವವರ ಸಂಖ್ಯೆ ಬಹಳವಾಗಿತ್ತು. ಧೂಪನಾಥರು ಮೊದಲೇ 
ಬಂದಿದ್ದರು. ರಾಹುಲರ ಕಡೆಯ ತಮ್ಮ ಶ್ರೀನಾಥ ಪಾಂಡೇ ಕೂಡ ದೆಹಲಿಯಂದ ಬಂದು ಬಿಟ್ರಿದ್ದ. 
ಸ್ವಾಮಾ ಸತ್ಯಸ್ಪರೂಪ, ಬೇನೀಪುರೀ, ಜಗದೀಶ ಚಂದ್ರ ಮಾಥೂರ್‌, ವಷ್ಟು ಪ್ರಭಾಕರ್‌, ಚಿತ್ರಕಾರ 
ಕುಮಾರಿಲ ಸ್ವಾಮಿ, ಬ್ಯಾರಿಸ್ತರ್‌ ಮುಕುಂದಲಾಲ್‌, ಶ್ರೀಮತಿ ರಜನೀ ಪಣಿಕ್ಕರ್‌, ಸರದಾರ್‌ ಪೃಥ್ಧೀ 
ಸಿಂಹ ಮುಂತಾದ ಅನೇಕ ಪರಿಚಿತರ ಅಗಮನವಾಯಿತು. ಪ್ರತಿ ವರ್ಷದಂತೆ "ಭೈಯ್ಯಾ-ಭಾಭೀ' 
ಕೂಡ ಬಂದರು. 

954ರ ಜೂನ್‌ ಐದರಿಂದ ಏಳರವರೆಗೆ ಡೆಹರಾಡೂನ್‌ನಲ್ಲಿ ಹಿಂದೀ ಸಾಹಿತ್ಯ ಸಮ್ಮೇಳನ 
ನಡೆಯಿತು. ರಾಹುಲಜೀ ಅದನ್ನು ಉದ್ದಾಟಿಸಿದರು. ವೃಂದಾವನ ಲಾಲ್‌ ವರ್ಮಾ ಸಮ್ಮೇಳನದ 
ಅಧ್ಯಕ್ಷರು. ಟಂಡನ್‌ಜೀ ಕೂಡ ಬಂದಿದ್ದರು. ಅಲಹಾಬಾದಿನ ಉದಯ ನಾರಾಯಣ ತಿವಾರಿ, 
ವಾಚಸ್ಪತಿ ಪಾಠಕ್‌ ಮುಂತಾದವರೂ ಉಪಸ್ಥಿತರಿದ್ದರು. ಅದೇ ಸಮಯದಲ್ಲಿ ಕೌರವೀ ಭಾಷಣ, 
ಸಮ್ಮೇಳನವೂ ಜರುಗಿತು. ಹಿಂದಿಯ ಮೂಲ ಬೋಲೀ “ಕೌರವೀ' ಎಂದು ಪ್ರಚುರ ಪಡಿಸಿದವರು 
ರಾಹುಲರೇ. 

ಸಮ್ಮೇಳನದ ಬಳಿಕ ಉದಯ ನಾರಾಯಣರು, ಪಾಠಕರು ಮುಂತಾದ ಮಿತ್ರರು ಮಸ್ಸೂರಿಗೆ 
ಬಂದು "ಹರ್ನ್‌ ಕ್ಷಿಫ್‌'ನಲ್ಲಿ ತಮ್ಮೊಡನೆ ಎರಡು ದಿನ ಕಳೆದಾಗ ರಾಹುಲರಿಗೆ ಆದ ಆನಂದ ಆಸಪ್ಪಿಷ್ಟಲ್ಲ. 
ಆ ಎರಡು ದಿನ, ಅವರು ಓದು-ಬರವಣಿಗೆ ಎರಡನ್ನೂ ಪೂರ್ಣ ಮರೆತಿದ್ದರು. | 

ಆರ್ಥಿಕ ಸಂಕಷ್ಟಗಳು ಈಗ ಅವರನ್ನು ಕಂಗೆಡಿಸ ತೊಡಗಿದ್ದುವು. ಹಿಂದಿನ ವರ್ಷದ ಇಡೀ 
ರಾಯಲ್ಪಿಯ ಲೆಕ್ಕವಾಗಿ ಕೇವಲ 700 ರೂಪಾಯಿ ಮಾತ್ರ ಸಿಕ್ಕಿತ್ತು. ಖರ್ಚು ಕಡಿಮೆ ಮಾಡಲೇ 
ಬೇಕೆಂದು ಮನವರಿಕೆಯಾಯಿತು. ಮಗಳು ಜಯಾಳ ಭವಿಷ್ಯದ ಯೋಚನೆ ಕಾಡುತ್ತಿತ್ತು. ಈ 
ವರ್ಷ ಕಮಲಾ ಬಿ.ಎ. ಪಾಸು ಮಾಡಿ ಎಂ.ಎ. ಗೆ ಹೋಗಲು ಸಿದ್ದತೆ ನಡೆಸಿರುವುದೊಂದು 


- ಹರ್ಷದ ಸಂಗತಿ. 


ಸೆಪ್ರಂಬರ್‌ ([954) ४6६2 ರಾಹುಲರು ಸಂಶೋಧನೆ, ಸಂಪಾದನೆ ಮತ್ತು ಅನುವಾದದ ಒಂದು 
ಬಹುಮುಖ್ಯ ಕೆಲಸವನ್ನು ಅರಂಭಿಸಿಕೊಂಡರು. ಅದರ ಹಿನ್ನೆಲೆ ಹೀಗಿದೆ: 934ರಲ್ಲಿ ರಾಹುಲರು 
ಎರಡನೆಯ ಬಾರಿಗೆ ಟಿಬೇಟಿಗೆ ಪ್ರವಾಸದಲ್ಲಿ ಸಾಕ್ಕಾ ವಿಹಾರಕ್ಕೆ ಗೇಶೇ ಧರ್ಮವರ್ಧನರ ಜೊತೆ 
ಹೋಗಿದ್ದರಷ್ರೆ. ಒಂದು ದಿನ ಅಲ್ಲಿನ ಒಂದು ಮಂದಿರದ ಅರ್ಚಕರ ಬಳಿ ತಾಡೋಲೆ ಗ್ರಂಥಗಳ 
ಒಂದು ಕಟ್ಟು ಇದೆ ಎಂದು ಸುಳಿವು ಸಿಕ್ಕಿತು. ಟಿಬೇಟಿನಲ್ಲಿ ಮರಣೋನ್ಮುಖರ ಬಾಯಿಗೆ 
ತಾಳೆಗ್ರಂಥಗಳನ್ನು ತೊಳೆದ ಜಲ ಬಿಂದು ಬಿಡುವ ಕ್ರಮವಿತ್ತು. ನಮ್ಮಲ್ಲಿ ಗಂಗಾಜಲ ಬಿಡುತ್ತಾರಲ್ಲ 
ಹಾಗೆ. ಯಾಕೆಂದರೆ ಅಲ್ಲಿ ಭಾರತೀಯ ತಾಡೋಲಿ ಗ್ರಂಥಗಳನ್ನು ಬಹಳ ಪವಿತ್ರವೆಂದು 
ಪರಿಗಣಿಸುತ್ತಾರೆ. ಆದ್ದರಿಂದಲೇ ಅರ್ಚಕರು ದಕ್ಷಿಣೆಯ ಆಸೆಯಿಂದ ತಾಡೋಲಿ ಚೂರುಗಳನ್ನು 
ಹೆಚ್ಚಾಗಿ ಪ್ರಸಾದ ರೂಪದಲ್ಲಿ ಹಂಚುತ್ತಿದ್ದರು. 

ಸಾಕ್ಕಾದ ಅಂತಹ ಒಬ್ಬ ಅರ್ಚಕನಿಂದ ಗೇಶೇ ಧರ್ಮವರ್ಧನರು ತಾಳೆಗ್ರಂಥಗಳ ಒಂದು ಕಟ್ಟನ್ನು 
ಎತ್ತಿಕೊಂಡು ಬಂದಿದ್ದರು. ಅದರಲ್ಲಿ ಸಿದ್ದ ಸರಹಪಾದರ "ದೋಹಾಕೋಶ'ದ ಪುಟಗಳೂ ಇದ್ದವು. 


ಹಿಮಾಲಯ ದರ್ಶನ I67 


ಭ್‌ 


ರಾಹುಲರಿಗೆ ಆಗದ ಮಾತಾಗಿತ್ತು. ದಕ್ಷಿಣೆ ಸಿಕ್ಕಿದ್ದರಿಂದ ಅರ್ಚಕನೂ ಅದನ್ನು ಹಿಂದಿರುಗಿಸುವಂತೆ 
ಒತ್ತಾಯಿಸಲಿಲ್ಲ. ಈ ತಾಳೆಪತ್ರಗಳನ್ನು ರಾಹುಲರು ಇಪ್ಪತ್ತು ವರ್ಷಗಳಿಂದ ಇಟ್ಟುಕೊಂಡಿದ್ದರು. 

ಸರಹಪಾದರು ಕ್ರಿ.ಶ.ಎಂಟನೇ ಶತಮಾನದಲ್ಲಿ ಇದ್ದವರು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ, ನಂತರ 
ಬೌದ್ದ ಭಿಕ್ಷುವಾಗಿ, ನಾಲಂದಾದಲ್ಲಿ ಅಧ್ಯಯನ ಅಧ್ಯಾಪನ ಮಾಡಿದರು. ಆಗ ಅವರ ಭಕ್ಲು-ನಾಮ 
"ರಾಹುಲ ಭದ್ರ” ಎಂದಿತ್ತು. ನಂತರ ಅವರು ಭಿಕ್ಷು ವೇಷ ಪಂಡಿತ ಸಮ್ಮಾನಗಳನ್ನೆಲ್ಲ ತ್ಯಜಿಸಿ 
ವಜ್ರಯಾನದ ಮಾರ್ಗವನ್ನು ಆರಿಸಿಕೊಂಡರು. ಸರೋಜ ವಜ್ರ ಎಂದು ಹೆಸರಾದರು. ಮುಂದೆ ಶರ 
(ಬಾಣ) ವಾಲ ಜನಾಂಗದ ಒಬ್ಬ ತರುಣಿಯನ್ನು ತನ್ನ ಸಂಗಾತಿಯನ್ನಾಗಿ- ಇವರಿಗೆ ಸಿದ್ದ 
ಭಾಷೆಯಲ್ಲಿ "ಮಹಾ ಮುದ್ರಾ” ಎನ್ನುತ್ತಾರೆ - ಮಾಡಿಕೊಂಡರು. ತಾನೂ ಕಡ್ಡಿಗಳಿಂದ ಶರಗಳನ್ನು 
ತಯಾರಿಸುತ್ತಾ, ಮುಕ್ತವಾಗಿ ಸಂಚರಿಸತೊಡಗಿದರು. ಜನಭಾಷೆಯಲ್ಲಿ (ಅಪಭ್ರಂಶ) ದೋಹೇಗಳನ್ನು 
ಕಟ್ಟಿ ಹೇಳಲಾರಂಭಿಸಿದರು, "ಸರಹಪಾ' ಎಂದೇ ಪ್ರಸಿದ್ಧರಾದರು. ಅಪಭ್ರಂಶವೇ ಬ್ರಜ, ಅವಧೀ, 
ಮ್ರೈಧಿಲೀ, ಬಂಗಾಲೀ ಮುಂತಾದ ಆಧುನಿಕ ಭಾಷೆಗಳ ತಾಯಿ. ಸುಮಾರು 750ನೇ ಇಸವಿಯಿಂದ 
ಹಿಡಿದು I300ನೇ ಇಸವಿಯ ವರೆಗೆ ಸರಹಪರಂತಹ ಸಿದ್ದರು ಸ್ವಯಂಭೂ ಅಂತಹ ಮಹಾನ್‌ 
ಜೈನಕವಿಗಳು ಅಪಭ್ರಂಶದಲ್ಲಿ ಕಾವ್ಯ ರಚನೆ ಮಾಡಿದರು. ಈಗ ಲಭ್ಯವಿರುವ ಅಪಭ್ರಂಶ ಕಾವ್ಯ 
ಸಾಹಿತ್ಯದಲ್ಲಿ ಸರಹಪಾದರ ದೋಹೇಗಳೇ ಅತ್ಯಂತ ಪ್ರಾಚೀನದವು. 

ಆದರೆ ನಡುವೆ ಅನೇಕ ಶತಮಾನಗಳ ಕಾಲ ಭಾರತದಲ್ಲಿ ಸರಹಪಾದರ ಗುರುತು-ಹೆಸರು ಸಹ 
ಇರಲಿಲ್ಲ. ಟಿಬೇಟ್‌ ಅವರ ಹೆಸರನ್ನು ಉಳಿಸಿತು, ಅವರನ್ನು ಆಪಾರವಾಗಿ ಗೌರವಿಸಿತು. ಈ 
ಶತಮಾನದ ಆರಂಭದಲ್ಲಿ ಟಿಬೇಟೀ ಸಾಮಗ್ರಿಗಳ ಸಂಶೋಧನೆಯಿಂದ ಸರಹ ಮತ್ತೆ ಬೆಳಕಿಗೆ 
ಬಂದರು. ಮಹಾಮಹೋಪಾಧ್ಯಾಯ ಹರಪ್ರಸಾದ ಶಾಸ್ತ್ರೀ ತನ್ನ “ಬೌದ್ದಗಾನ ಓ ದೋಹಾದಲ್ಲಿ 
ಸರಹ ಅವರ ಸುಮಾರು ಐವತ್ತು ದೋಹೇಗಳನ್ನು ಉಲ್ಲೇಖಿಸಿದ್ದಾರೆ. ಕ್ರಿ.ಶ.938ರಲ್ಲಿ ಪ್ರಕಟಗೊಂಡ 
ಡಾ। ಪ್ರಬೋಧ ಚಂದ್ರ ಬಾಗಚೀಯವರ "ದೋಹ ಕೋಶದಲ್ಲಿ 2 ದೋಹೆಗಳಿವೆ. 

954ರ ಸೆಪ್ಪೆಂಬರ್‌ನಲ್ಲಿ ಒಂದು ದಿನ ರಾಹುಲರು ಸಾಕ್ಕಾದಲ್ಲಿ ಸಿಕ್ಕಿದ ತಾಡೋಲೆಗಳನ್ನು ಹೀಗೇ 
ಸುಮ್ಮನೆ ತೆರೆದು ನೋಡಿದರು. ನಂತರ ಮ.ಮ.ಹರಿಪ್ರಸಾದ ಶಾಸ್ತ್ರಿ ಮತ್ತು ಡಾ। ಬಾಗಚೀ ಅವರ 
ದೋಹಗಳೊಂದಿಗೆ ಹೋಲಿಸತೊಡಗಿದರು. ತಾಳಪತ್ರಗಳು ಹನ್ನೊಂದನೇ ಮತ್ತು ಹನ್ನೆರಡನೇ 
ಶತಮಾನದ ಲಿಪಿಯಲ್ಲಿದ್ದುವು. ರಾಹುಲಜೀ ಆವರ ಬಳಿ ಇದ್ದ ಪ್ರತಿ ಎಲ್ಲಕ್ಕಿಂತ ಹಳೆಯದೂ ಆತ್ಯಂತ 
ಮುಖ್ಯವಾದದ್ದೂ ಆಗಿತ್ತು. ಅದರಲ್ಲಿ ಸರಹ ಆವರ 63 ದೋಹೆಗಳಿದ್ದುವು. ತಂಜೂರ್‌ನಲ್ಲಿ ಅವರ 
ಟಿಬೇಟೀ ಭಾಷೆಗೆ ಅನುವಾದಗೊಂಡ 34 ದೋಹೆಗಳು ದೊರೆತವು. ಹೀಗೆ ಅತ್ಯಂತ ಹಚ್ಚು 
ಸಂಖ್ಯೆಯಲ್ಲಿ ಸರಹ ಅವರ ದೋಹಗಳು ರಾಹುಲರಿಗೆ ಲಭಿಸಿದ್ದುವು. 

ಬಹಳ ಹಿಂದೆಯೇ ರಾಹುಲರು ಬರೆದ "ವಜ್ರಯಾನ ಓರ್‌ ಚೌರಾಸೀ ಸಿದ್ದ' ಮತ್ತು "ಹಿಂದೀ 
(ಅಪಭ್ರಂಶ) ಕೇ ಪ್ರಾಚೀನತಮ ಕವಿ ಔರ್‌ ಕವಿತಾಯೇಂ' (ಎರಡೂ "ಪುರಾತತ್ವ 
ನಿಬಂಧಾವಲೀ'ಯಲ್ಲಿ ಸಂಗ್ರಹವಾಗಿವೆ) ಎಂಬ ವಿಸ್ತಾರವಾದ ಲೇಖನಗಳಲ್ಲಿ ಸರಹ ಅವರನ್ನೂ 
ಕೂಡಿ ಈ 7२८३८ ವಿಷಯದ ಸಂಶೋಧನಾತ್ಮಕ ಅಧ್ಯಯನ ಪ್ರಸ್ತುತ ಪಡಿಸಿದ್ದರು. "ಚೌರಾಸೀ ಸಿದ್ದ' 


"ಪ್ರಸಾದ'ವಾಗಲಿರುವ ಈ ಅತ್ಯಂತ ಮಹತ್ವದ ಪುಟಗಳನ್ನು ಅರ್ಚಕರಿಗೆ ಹಿಂದಿರುಗಿಸುವುದು 


I68 ರಾಹುಲ ಸಾಂಕೃತ್ಯಾಯನ 


ಲೇಖನ ಇಂದ್ಲಿಷ್‌ ಮತ್ತು ಫ್ರೆಂಟಚ್‌ನಲ್ಲಿಯೂ ಅಆಚ್ಚಾಗಿತ್ತು. ಅದರ ನಂತರ 944ನೇ ಇಸವಿಯಲ್ಲಿ 
ಅವರು "ಹಿಂದೀ ಕಾವ್ಯ ಧಾರಾ” ಬರೆದು ಸರಹ, ಕಣ್ಣಪ, ಸ್ವಯಂಭೂ ಮತ್ತು ಅನೇಕ ಅಪಭ್ರಂಶ 
ಕವಿಗಳ ಕಾವ್ಯದ ಒಂದು ಅದ್ಭುತ ಸಂಕಲನವನ್ನೇ ನೀಡಿದ್ದರು. 

ಈಗ ತನ್ನ ಬಳಿಯಿರುವ ತಾಡೋಲೆಗಳ ಮಹತ್ತ್ವ ಅವರಿಗೆ ಸ್ಪಷ್ಟವಾಯಿತು.' ಅವುಗಳಿಂದ 
ದೋಹೆಗಳನೆತ್ತಿ ಬರೆದಿಡಲು ತೊಡಗಿದರು. ಇವುಗಳ ಸಂಪಾದನ ಹಾಗೂ ಹಿಂದೀ ಛಾಯಾನುವಾದ 
ಮಾಡಿ ಒಂದು ಸಂಕ್ಷಿಪ್ತ ಪೀಠಿಕೆ ಬರೆದು ಪ್ರಕಟಿಸಿ ಬಿಡುವುದೆಂದು ಯೋಚಿಸಿದರು. ಆದರೆ ಕೆಲಸ 
ಗಾಢವಾಗುತ್ತ ಹೋಯಿತು. ಸರಹ ಅವರ ಹದಿನಾಲ್ಕು ಹದಿನೈದು ಮೂಲ ಗ್ರಂಥಗಳು 
ನಷ್ಟವಾಗಿದ್ದುವು. ಆದರೂ ಅವುಗಳ ಟಿಬೇಟೀ ಅನುವಾದಗಳು ಲಭ್ಯವಿದ್ದುವು. ಅವುಗಳನ್ನೂ 
ಹಿಂದಿಗೆ ಅನುವಾದಿಸಿದರು. ಬಹಳ ಕಠಿಣ ಕೆಲಸವಾಗಿತ್ತದು. "ಸಾಕಷ್ಟು ಪರಿಶ್ರಮದ ಕೆಲಸವಾಗಿತ್ತು'. 
ಎಂದು ರಾಹುಲರು ತಮ್ಮ ಮತ್ಕಾವ ಪುಸ್ತಕದ ಕುರಿತೂ ಹೇಳಿದಂತಿಲ್ಲ. ಶೀಘ್ರವಾಗಿ ಎಪ್ಪತ್ತೊಂಭತ್ತು 
ಪುಟಗಳ ವಿಸ್ತಾರವಾದ ಒಂದು ಪೀಠಿಕೆ ಬರೆದು I955ರ ಜನವರಿಯಲ್ಲಿ ಮುಂಬಯಿಯಲ್ಲಿ 
ಏರ್ಪಡಿಸಲಾದ ಎರಡು ಭಾಷಣಗಳಲ್ಲಿ ಪ್ರಸ್ತುತಪಡಿಸಿಯೂ ಬಿಟ್ರರು. ದೊಡ್ಡ ಅಳತೆಯ ಸುಮಾರು 
ಐನೂರು ಪುಟಗಳ "ದೋಹಾ ಕೋಶ' ಗ್ರಂಥ ಬಿಹಾರ ರಾಷ್ಟ್ರಭಾಷಾ ಪರಿಷತ್‌ (ಪಾಟ್ನಾ)ದಿಂದ 
]957ठ6७ ಪ್ರಕಟವಾಯಿತು. 

I954ರ ಆಕ್ಟೋಬರ್‌ನ ಆರಂಭದಲ್ಲಿ ಅಸಹಕಾರ ಕಾಲದ ಒಡನಾಡಿ ಬಿಹಾರದ ಕಾರ್ಯಾನಂದ 
ಶರ್ಮಾ ಅವರು ಕೆಲ ದಿನಗಳಿಗಾಗಿ ಮಸ್ನೂರಿಗೆ, ರಾಹುಲರ ಬಳಿಗೆ, ಬಂದರು. ಆಗ ರಾಹುಲರು 
ಪ್ರಕಾಶಕರು ಹಾಗೂ ಸ್ನೇಹಿತರನ್ನು ಭೇಟಿಯಾಗಲು ಹದಿನೈದು ದಿನಗಳ ಮಟ್ರಿಗೆಂದು ಹೊರಟು 
ಪ್ರಯಾಗಕ್ಕೆ ಹೋಗಿ ಅಲ್ಲಿ ಪಂಡಿತ ಕ್ಷೇತ್ರೇಶಚಂದ್ರ ಚಟ್ಟೋಪಾಧ್ಯಾಯ, ಪಂಡಿತ ಉದಯ 
ನಾರಾಯಣ ತಿವಾರಿ ಮುಂತಾದ ಅನೇಕ ಮಿತ್ರರನ್ನು ಕಂಡರು. ಹೇಗೂ ದಾರಾಗಂಜಿಗೆ ಹೋಗಿ 
ನಿರಾಲಾರನ್ನು ಭೇಟಿ ಮಾಡದಿರುವ ಮಾತೇ ಇಲ್ಲ. ರಾಹುಲರು ಆಗ ಸರಹಪಾದರ ಕುರಿತು ಕೆಲಸ 
ಮಾಡುತ್ತಲೇ ಇದ್ದರಾಗಿ ನಿರಾಲಾ ಅವರ ಆಸ್ವಾಸ್ತ್ರ ನೋಡಿ ಸರಹ ಅವರ ನೆನಪಾಯಿತು. "ನಿರಾಲಾ 
ಅವರು ಸಿದ್ದ ಪಂಥ ಹಿಡಿದವರಲ್ಲ. ಆದರೂ ಸಿದ್ದರ ಎಲ್ಲಗುಣಗಳೂ ಅವರಲ್ಲಿದ್ದುವು. ಅವರು ಸಿದ್ದರ 
ಮಾರ್ಗವನ್ನು ಅಂಗೀಕರಿಸಿ ಮಹಾಮುದ್ರಾಯುಕ್ತರಾಗಿದ್ದಿದ್ದರೆ ಅವರಿಂದ ಇನ್ನಷ್ಟು 
ಉಪಕೃತರಾಗುತ್ತಿದ್ದೆವು ಎಂದು ಎಷ್ಟೋ ಸಲ ನನಗೆ ಅನಿಸುತ್ತಿರತ್ತದೆ'. 

ಪ್ರಯಾಗದಿಂದ ಬನಾರಸಿಗೆ ಹೋಗಿ ಅಲ್ಲಿ ತನ್ನ ಹಳೆಯ ಸ್ನೇಹಿತ ದಿ। ಬಾಬಾ ಶಿವಪ್ರಸಾದಜೀ 
ಅವರ "ಸೇವಾ ಉಪವನ"ದಲ್ಲಿ ಉಳಿದರು. ಈ ಸಲವೂ ತನ್ನ ವಿದ್ಯಾರ್ಥಿ ಜೀವನದ ಮೋತೀರಾಮ 
ಬಾಗ್‌ ನೋಡಲು ಹೋದರು. ತೋಟ ಹಾಳಾಗಿತ್ತು. ಬ್ರಹ್ಮಚಾರಿ ಚಕ್ರಪಾಣಿಯವರ ಕುಟೀರ ಹಾಗೇ 
ಇತ್ತು. ಆದರೆ ಅಂದು ಇದ್ದವರು ಯಾರೂ ಇರಲಿಲ್ಲ. ಪಂಡಿತ ಹಜಾರೀ ಪ್ರಸಾದ ದ್ವಿವೇದೀ ಅವರ 
ಮನೆಗೆ ಹೋದರು. ಪಂಡಿತ ರಾಮಚಂದ್ರ ಶುಕ್ಷ ಅವರ ಮನೆಗೆ ಹೋಗಿ ಅವರ ಫೋಟೋವನ್ನು 
ಅನಾವರಣ ಮಾಡಿದರು. 

ಕಾಳೀ ಯಾತ್ರೆಯೆಂದರೆ, ಜೊತೆಗೆ ಸಾರನಾಥದ ಯಾತ್ರೆಯೂ ಅವಶ್ಯ ಆಗಲೇ ಬೇಕು; 
ದೇವಾಲಯ ಹಾಗೂ ಪುರಾತನ ಸ್ಮಾರಕಗಳನ್ನು ಮರಳಿ ವೀಕ್ಷಿಸಿದ ಬಳಿಕ ಬರ್ಮಾ ಧರ್ಮಶಾಲಿಗೆ 
ಹೋಗಿ ಹಳೆಯ ಪರಿಚಯದ ಮಹಾಸ್ಥವಿರ ಕಿತ್ತಿಮಾ ಅವರನ್ನು ಕಂಡರು. ರಾಹುಲರ ತಮ್ಮನ ಮಗ 


ಹಿಮಾಲಯ ದರ್ಶನ l69 


ಉದಯ ನಾರಾಯಣ ಪಾಂಡೆ ಮಹಾಬೋಧಿ ಸ್ಕೂಲಿನಲ್ಲಿ ಅಧ್ಯಾಪಕರಾಗಿದ್ದರು. 
ಕಿತ್ತಿಮಾಜೀಯವರ ವಾಸ ಸ್ಥಳದ ಪಕ್ಕದಲೇ ಅವರೂ ವಾಸಿಸುತ್ತಿದ್ದರು. 

ಬನಾರಸಿಗೆ ಹಿಂದಿರುಗಿದರೆ ಮತ್ತೆ ಭೇಟಿ, ಚರ್ಚೆ, ಬಿಡುವಿಲ್ಲದ ಕಾರ್ಯಕ್ರಮಗಳು. ರಾಯ್‌ 
ಕೃಷ್ಣದಾಸರ "ಕಲಾಭವನ' ವಿಶ್ವವಿದ್ಯಾಲಯಕ್ಕೆ ಸೇರಿತ್ತು. ಆಜಮಗಢ ಜಿಲ್ಲೆಯವರಾದ, ರಾಹುಲರ 
ಪರಿಚಯದ, ಪರಮೇಶ್ವರೀಲಾಲ ಗುಪ್ತರು ಈಗ ಅಲ್ಲಿ ಕ್ಕುರೇಟರ್‌ ಆಗಿದ್ದರು. ರಾಹುಲರು ಅ 
ಸಂಗ್ರಹಾಲಯದ ವಿಗ್ರಹ, ಚಿತ್ರ ಹಾಗೂ ಮುದ್ರೆಗಳನ್ನು ನೋಡಿದರು. नि 

ಬನಾರಸಿನಿಂದ ಪಾಟ್ನಾಗೆ ಹೋದರು. ಹಳೆಯ ಮಿತ್ರ ಗೋರಖನಾಥ ತ್ರಿವೇದಿಯವರ ಅಳಿಯ 
ಪಂಡಿತ ದೇವೇಂದ್ರನಾಥ ಶರ್ಮಾ ಅವರ ಮನೆಯಲ್ಲಿ ತಂಗಿದರು. ಸಮ್ಮೇಳನದ ಭವನದಲ್ಲಿ 
ಅಚಾರ್ಯ ಶಿವಪೂಜನ ಸಹಾಯ್‌ ಅವರನ್ನು ಭೇಟಿಯಾದರು."ಇಂತಹ ಸರಳ ಹಾಗೂ ಮಧುರ 
ಸ್ವಭಾವದ ಸಾಹಿತಿ ಸಿಗುವುದು ಬಹಳ ಕಷ್ಟ' ಎಂದು ಅವರ ಬಗ್ಗೆ ರಾಹುಲರು ಬರೆದಿದ್ದಾರೆ. 
ನಾಗಾರ್ಜುನರು ಪಾಟ್ನಾದಲ್ಲೇ ಇದ್ದರು. ಅವರ ಜೊತೆಯಲ್ಲಿ ಮ್ಯೂಸಿಯಂಗೆ ಹೋದರು. ಜೈಸ್ವಾಲ್‌ 
ಪ್ರತಿಷ್ಠಾನದಿಂದ ತಂಜೂರನ ಸರಹಪಾದರ ಕವಿತೆಗಳಿರುವ ಭಾಗಗಳನ್ನು ತೆಗೆದುಕೊಂಡು ಅಲ್ಲಿಂದ 
ಪಾರ್ಟಿ ಆಫೀಸಿಗೆ ಹೋಗಿ ಹಳೆಯ ಗೆಳೆಯರನ್ನು ಕಂಡರು. ಸಮಯ ಮಾಡಿಕೊಂಡು ನಾಲಂದಾಕ್ಕೂ 
ಹೋಗಿ ಅಲ್ಲಿ ಭಿಕ್ಷು ಜಗದೀಶ ಕಾಶ್ಯಪ ಅವರ ಮೇಲ್ವಿಚಾರಣೆಯಲ್ಲಿ ಪ್ರಗತಿ ಹೊಂದುತ್ತಿದ್ದ ಪಾಲಿ 
ಪ್ರತಿಷ್ಠಾನದ ಕಾರ್ಯಕಲಾಪಗಳನ್ನು ನೋಡಿದರು. 

ಪಾಟ್ನಾದಿಂದ ರಾಹುಲರು ಲಕ್ಷೋಕ್ಕೆ ಬಂದರು. ಅನುಕೂಲತೆಯ ದೃಷ್ಟಿಯಿಂದ ಅವರು, ಅಲ್ಲಿ 
ಯಶಪಾಲರ ಮನೆಯಲ್ಲಿ ಉಳಿದರು. ಭಿಕ್ಷು ಪ್ರಜ್ಞಾನಂದಜೀ ಅವರು ರಾಹುಲರನ್ನು ಬುದ್ದ 
ವಿಹಾರಕ್ಕೂ ಕರೆದುಕೊಂಡು ಹೋದರು. ಇಲ್ಲಿಯೂ ರಮೇಶ ಸಿಂಹ ಮುಂತಾದ ಮಿತ್ರರನ್ನು ಕಂಡು, 
ಲಕ್ಷೋದಿಂದ ಮಸ್ಸೂರಿಗೆ ಹಿಂದಿರುಗಿ ಸರಹ ಅವರ ಕವಿತೆಗಳನ್ನು ಭೋಟ್‌ ಭಾಷೆಯಿಂದ ಹಿಂದಿಗೆ 
ಅನುವಾದಿಸುವ ಕೆಸಲದಲ್ಲಿ ತೀವ್ರವಾಗಿ ಮುಳುಗಿಕೊಂಡರು. 

ನವೆಂಬರ್‌ ಕೊನೆಯಲ್ಲಿ ರಾಹುಲರು ಭಾರತ-ಸೋವಿಯತ್‌ ಮೈತ್ರಿ ಸಂಘದ ಸಮ್ಮೇಳನದಲ್ಲಿ 
ಭಾಗವಹಿಸಲು ನಾಲ್ಫದು ದಿನಗಳಿಗಾಗಿ ದೆಹಲಿಗೆ ಹೋದರು. ಅಲ್ಲಿಂದ ಮರಳಿ, 9540 ಡಿಸೆಂಬರ್‌ 
ಎರಡನೆಯ ವಾರದಲ್ಲಿ ಹೀಗೆ ಬರೆದಿದ್ದಾರೆ, "ನಾನು 62 ವರ್ಷದ ಅಂಚಿನಲ್ಲಿದ್ದೆ. ದೇಹದಲ್ಲಿ ಮೂರು 
ವರ್ಷಗಳ ಹಿಂದೆ ಇದ್ದಷ್ಟು ಶಕ್ತಿ ಈಗಿರಲಿಲ್ಲ. ಸ್ವಲ್ಪ ನಡೆದಾಡಿದರೂ ದಣಿವೆನಿಸುತ್ತಿತ್ತು. ಎದೆ 
ಒಳಗಿನಿಂದ  ನೋಯ  ತೊಡಗುತ್ತಿತ್ತು.' ಎಂದು ಬರೆದಿದ್ದಾರೆ. ಈ ಚಳಿಗಾಲದಲ್ಲಿ 
ಮಸ್ಸೂರಿಯಲ್ಲಿರುವುದು ಬೇಡ ಎಂದು ನಿರ್ಧರಿಸಿದರು. "ಹರ್ನ್‌ ಕ್ಷಿಫ್‌'ಅನ್ನು ಮಾರಿ ಬಾಡಿಗೆ 
ಮನೆಯಲ್ಲಿ ವಾಸ ಮಾಡುವ ಯೋಚನೆಯೂ ಇತ್ತು. 

ಆದೇ ಡಿಸೆಂಬರ್‌ ತಿಂಗಳಿನಲ್ಲಿ ಮಸ್ನೂರಿಯಿಂದ ಹೊರ ಹೋಗುವ ಸಂದರ್ಭ ಒದಗಿ ಬಂತು. 
ಸರಹಪಾದರ ಮೇಲೆ ಭಾಷಣ ನೀಡುವಂತೆ ಕೋರಿ ಮುಂಬಯಿಯಿಂದ ಆಮಂತ್ರಣ ಬಂದಿತು. 
ರಾಹುಲರು ಆದನ್ನು ಸ್ವೀಕರಿಸಿದರು. ಅಲ್ಲಿಯೇ ಒಬ್ಬ ಹೃದಯರೋಗತಜ್ವನಿಂದ ಪರೀಕ್ಷೆ 
ಮಾಡಿಸಿಕೊಳ್ಳುವುದೆಂದು ಯೋಚಿಸಿದರು. 954ರ ಡಿಸೆಂಬರ್‌ 30 (I954)ರಂದು ಮುಂಬಯಿಗೆ 
ಹೊರಟರು. 


ಪುನಃ ಪಾರ್ಟಿಯಲ್ಲ 


ರಾಹುಲರಿಗೆ ಹೊಸ ವರ್ಷದ (I955) ಸೂರ್ಯ ಮುಂಬಯಿಯಲ್ಲಿ ಉದಯಿಸಿದ. ಮಲಬಾರ್‌ 
ಹಿಲ್‌ನ ಫೋದ್ದಾರರ ಮನೆ ಎಲ್ಲ ರೀತಿಯಲ್ಲಿಯೂ ಅನುಕೂಲವಾಗಿತ್ತು. ಮುಂಬಯಿ ಆಸ್ಪತ್ರೆಯಲ್ಲಿ 
ಪರೀಕ್ಷೆ ಮಾಡಿಸಲೂ ಸೇಶಠಜೀ ಸಹಾಯ ನೀಡಲಿದ್ದರು. ಫೋದ್ದಾರರು ಎಲ್ಲ ಸೇಶರಂತಲ್ಲ ಎಂಬುದು 
ರಾಹುಲರ ಅನುಭವ. 

ಮೊದಲ ದಿನವೇ ಮೂವರು ಐದ್ವಾಂಸರ ಭೇಟಿಯಾಯಿತು. ಮ್ಯೂಸಿಯಂನ ಕ್ಕುರೇಟರ್‌ ಡಾ। 
ಮೋತೀಚಂದ ಅವರನ್ನು ಭೇಟಿಯಾಗಲು ಹೋದಾಗ, ಅವರ ಮನೆಯ್ದಲಿಯೇ ಇದ್ದ ರಾಯ್‌ 
ಕೃಷ್ಣದಾಸ್‌ ಮತ್ತು ಡಾ। ವಾಸುದೇವ ಶರಣ ಅಗರವಾಲ್‌ ಅವರೊಂದಿಗೆ ಎರಡು ಗಂಟಿಗಳ ಕಾಲ, 
ಸತ್ತಂಗದಲ್ಲಿ ಕಳೆದಂತಾಯಿತು. ಜನವರಿಯ ಮೂರು ಮತ್ತು ನಾಲ್ಲರಂದು "ಜ್ಞಾನಸತ್ರದ' 
ಆಶ್ರಯದಲ್ಲಿ ರಾಷ್ಟ್ರಭಾಷಾ ಸಮಿತಿಯಲ್ಲಿ ಏರ್ಪಾಟಾದ ಸಭೆಯಲ್ಲ ಸರಹಪಾದರ ಮೇಲೆ 
ರಾಹುಲರು ಎರಡು ಭಾಷಣ ನೀಡಿದರು. ಅಂದೇ ಪಂಡಿತ ನಾಥೂರಾಂ ಪ್ರೇಮಾ ಅವರನ್ನು ಕಾಣಲು 
ಹೋದಾಗ ಅಲ್ಲಿ ಡಾ। ಹೀರಾಲಾಲ ಜೈನ ಮತ್ತು ಫ್ರೊ.ಉಪಾಧ್ಯೆ ಅವರ ಭೇಟಿಯೂ ಅಗಿಬಿಟ್ಟಿತು. 
ಮರುದಿನ ಫೋದ್ದಾರರ ಸಹಾಯದಿಂದ ಮುಂಬಯಿ ಅಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳುವ 
ಕೆಲಸವೂ ಮುಗಿಯಿತು. ರಿಫೋರ್ಟ್‌ ಸಿಗಲು ತಡವಿತ್ತು. ರಾಹುಲರು ಪಾರ್ಟಿ ಆಫೀಸಿಗೆ ಹೋದರು. 
ಈಗ ಕಮ್ಯುನಿಸ್ಟ್‌ ಪಾರ್ಟಿಯ ಕೇಂದ್ರ ಕಚೇರಿ ದೆಹಲಿಗೆ ಸ್ಥಳಾಂತರಗೊಂಡಿತ್ತು. ಜನವರಿ 9ರಂದು 
ಮಸ್ಸೂರಿಗೆ ವಾಪಸಾದರು. 

ಕಮಲಾ ಎರಡನೆಯ ಮಗುವಿಗೆ ತಾಯಿಯಾಗಲಿದ್ದಾಳೆ. ಚಳಿಗಾಲಕ್ಕಾಗಿ ಮಸ್ಸೂರಿಯ ಮೇರಿ 
ಆಸ್ಪತ್ರೆ ಮುಚ್ಚಿತ್ತು. ಆದ್ದರಿಂದ ದೆಹಲಿಗೆ ಹೋಗುವುದೆಂದು ತೀರ್ಮಾನವಾಗಿ ಜನವರಿ 6 ರಂದು 
ಸಪರಿವಾರ ಅವರು ಅಲ್ಲಿಗೆ ತಲುಪಿದರು. ದರಿಯಾಗಂಜ್‌ನಲ್ಲಿ "ಭೈಯ್ಯಾ'ನ ಮನೆಯಲ್ಲಿ ತಂಗುವ 
ವ್ಯವಸ್ಥೆಯಾಯಿತು. ಹೆರಿಗೆಗಾಗಿ ಖಾನ್‌ ಮಾರ್ಕೆಟಿನ ಒಂದು ಪ್ರವೇಟ್‌ ಆಸ್ಪತ್ರೆಯಲ್ಲಿ 
ಏರ್ಪಾಟಾಯಿತು. I955ರ ಜನವರಿ 3]ರಂದು ಜಯಾಗೆ ಒಬ್ಬ ತಮ್ಮ, ಜೇತಾ, ಜನಿಸಿದ. 

ಶೀಘ್ರವೇ ಇನ್ನೊಂದು ಸ್ಮರಣೀಯ ದಿನ. 939ರ ಅಕ್ಟೋಬರಿನಲ್ಲಿ ರಾಹುಲರು ಪ್ರಥಮಬಾರಿಗೆ 
ಕ್ರಮಬದ್ದವಾಗಿ ಕಮ್ಯುನಿಸ್ಟ್‌ ಪಾರ್ಟಿಯ ಸದಸ್ಯರಾಗಿದ್ದರಷ್ಟೇ? 947ರಲ್ಲಿ, ಮುಂಬಯಿ ಸಾಹಿತ್ಯ 
ಸಮ್ಮೇಳನದ ಸಂದರ್ಭದಲ್ಲಿ, ಪಾರ್ಟಿಯಿಂದ ಬೇರೆಯಾಗ ಬೇಕಾಯಿತು. ಈಗ ಏಳು ವರ್ಷಗಳ ಬಳಿಕ 
ಮತ್ತೆ ಸದಸ್ಯನಾಗುವ ಸಂದರ್ಭ ಬಂತು. I955ರ ಫೆಬ್ರವರಿ 5ರಂದು ರಾಹುಲಜೀ, ಪಾರ್ಟಿಯ 
ಕೇಂದ್ರ ಕಛೇರಿಗೆ ಹೋದರು. ಸೆಕ್ರೆಟರಿ ಅಜಯ ಘೋಷ್‌ ಅವರೊಡನೆ ಮಾತುಕತೆ ನಡೆಯಿತು. ತಾವು 
ಪುನಃ ಪಾರ್ಟಿಸದಸ್ಯರಾಗುವ ವಿಚಾರ ಎತ್ತಿದಾಗ ಅಜಯ ಘೋಷ್‌ ಅದನ್ನು ಸ್ವಾಗತಿಸಿದರು. 


ಪುನಃ ಪಾರ್ಟಿಯಲ್ಲಿ I7 


ರಾಹುಲಜೀ ಅಂದೇ ಅರ್ಜಿ ಸಲ್ಲಿಸಿದರು. "ಅವತ್ತು ನಾನು ಬಹಳ ಸಂತೋಷಗೊಂಡೆ. ಪಾರ್ಟಿ 
ಸದಸ್ಯನಾಗದೇನೇ ಎಲ್ಲಿ ಮಹಾಪ್ರಯಾಣಕ್ಕೆ ಹೊರಡಬೇಕಾಗುತ್ತದೋ ಎಂದು ಹೆದರಿಕೊಂಡಿದ್ದೆ. ನನ್ನ 
ಹಳೆಯ ಕಾಮ್ರೇಡರೊಂದಿಗೆ ಮನಬಿಚ್ಚಿ ಬರೆಯುತ್ತಿದ್ದರೂ ಒಂದು ರೀತಿಯ ಪೃಥಕ್ಕತೆ ನೋಡಿ ಜೀವ 
ಬೇಸರಗೊಳ್ಳುತ್ತಿತ್ತು. ಇನ್ನು ಬದುಕಿರುವ ಪರ್ಯಂತ ಪಾರ್ಟಿಯ ಸದಸ್ಯನಾದೆ ಎಂದುಕೊಂಡೆ”. 

ಒಂದು ದಿನ ರಾಹುಲಜೀ ರಾಜಕಮಲ್‌ ಪ್ರಕಾಶನಕ್ಕೆ ಹೋದಾಗ ಅಲ್ಲಿ "ಮೈಲಾ ಆಂಚಲ್‌'ನ 
ಪ್ರತಿ ಸಿಕ್ಕಿತು. ಬಿಡುವಿದ್ದ ಕಾರಣ ಮೊದಲಿಂದ ಕಡೆಯವರೆಗೂ ಓದಿದರು. "ನಾನು ಫಣೀಶ್ವರನಾಥ 
ರೇಣು ಅವರ ಬರೆಹಕ್ಕೆ ಶರಣಾಗಿ ಬಿಟ್ಟಿ, ದೊಡ್ಡ ಕಾದಂಬರಿ ಕ್ಷೇತ್ರದಲ್ಲಿ ಪ್ರೇಮಚಂದರ ನಂತರ ಇಷ್ಟು 
ಸುಂದರವಾಗಿ ಬರೆದಿರುವವರು ಇನ್ಮಾರೂ ಇಲ್ಲ ಎಂದೇ ನನ್ನ ತಿಳುವಳಿಕೆ' ಎಂದು ಈ ಕುರಿತು 
ಬರೆದಿದ್ದಾರೆ. 

ಫೆಬ್ರವರಿ ]ರ ಕಮ್ಯುನಿಸ್ಟ್‌ ಪಾರ್ಟಿಯ ಮುಖಪತ್ರ "ನ್ಯೂಏಜ್‌'ನಲ್ಲಿ ರಾಹುಲಜೀ ಮರಳಿ 
ಪಾರ್ಟಿ ಸೇರಿದ ಸುದ್ದಿ ಪ್ರಕಟವಾಗಿತ್ತು. ಸಂಯೋಗವಶಾತ್‌ ಅದೇ ದಿನ ಬಾಬೂ ರಾಜೇಂದ್ರ 
ಪ್ರಸಾದರೊಂದಿಗೆ ರಾಹುಲರ ಭೇಟಿ ನಿಗದಿಯಾಗಿತ್ತು. ರಾಹುಲರು ಹೋದರು; ಸ್ವಾಸ್ತ್ಯ, ಸಾಹಿತ್ಯ 
ಮತ್ತು ಟಿಬೇಟಿನ ಕುರಿತು ಮಾತುಕತೆಯಾದ ಮೇಲೆ "ಏನಾದರೂ ಸಹಾಯದ ಅಗತ್ಯವಿದೆಯೇ" 
ಎಂದು ರಾಜೇಂದ್ರ ಪ್ರಸಾದರು ಕೇಳಿದರು. ರಾಹುಲಜೀ ಹೇಳಿದ್ದಿಷ್ಟೇ, "ನನ್ನ ಆರೋಗ್ಯ 
ಹಿಂದಿನಂತಿಲ್ಲ. ಆದರೆ ಟಿಬೇಟಿನಲ್ಲಿ ಹಳೆಯ ಮಠಗಳನ್ನು ಮತ್ತು ಪುಸ್ತಕಾಲಯಗಳನ್ನು ಮುಕ್ತ 
ತೆರೆಡುವ ಸುದ್ದಿ ಕೇಳುತ್ತಿದೆಯಾದ್ದರಿಂದ ಟಿಬೇಟಿಗೆ ಹೋಗಬೇಕೆಂದಿದ್ದೇನೆ. ಆಗ ಪಾಸ್‌ಫೋರ್ಟಗಾಗಿ 
ನೀವು ಸಹಾಯ ಮಾಡಬೇಕಾದೀತು.” - ರಾಜೇಂದ್ರ ಬಾಬೂ ಇದಕ್ಕಾಗಿ ಪ್ರಯತ್ನ ಕೂಡಾ 
ಮಾಡಿದರು. 

ಮರುದಿನ ಫೆಬ್ರವರಿ 2ರಂದು, ಮೊದಲಬಾರಿಗೆ ರಾಹುಲರ ಮನಸ್ಥಿತಿಯ ಮೇಲೆ ಕೆಲವರ್ಷಗಳ 
ವರೆಗೆ ಸಾಕಷ್ಟು ಪರಿಣಾಮ ಮಾಡಿದ, ಒಂದು ವಿಷಯವೆದ್ದಿತು. ಅ ದಿನ ಪಂಡಿತ ಹಜಾರೀ ಪ್ರಸಾದ 
ದ್ವಿವೇದೀ ಮತ್ತು ಡಾ। ರಾಜಬಲೀ ಪಾಂಡೆ ಒಂದು ಪ್ರಸ್ತಾಪ ತೆಗೆದುಕೊಂಡು ಬಂದರು. "ಕಾಶೀ 
ನಗರದ ಪ್ರಚಾರಿಣೀ ಸಭೆ "ಹಿಂದೀ ವಿಶ್ವಕೋಶ'ವನ್ನು ಪ್ರಕಟಿಸುವ ಒಂದು ಯೋಜನೆಯನ್ನು ಕೇಂದ್ರ 
ಶಿಕ್ಷಣ ಇಲಾಖೆಗೆ ನೀಡಿದೆ. ಐದು ವರ್ಷಗಳಲ್ಲಿ ಆರು ಲಕ್ಷ ರುಪಾಯಿ ವೆಚ್ಚದಲ್ಲಿ ಈ ಕೆಲಸವನ್ನು 
ಫೂರೈಸ ಬೇಕು. ಪ್ರಧಾನ ಸಂಪಾದಕರು ಹಾಗೂ ನಾಲ್ವರು ಸಹಾಯಕ ಸಂಪಾದಕರಿರುತ್ತಾರೆ. ನೀವು 
ಪ್ರಧಾನ ಸಂಪಾದಕರಾಗಲು ಒಪ್ಪಿಕೊಂಡರೆ ನಮ್ಮ ಕೆಲಸದ ದೊಡ್ಡದೊಂದು ಅಡಚಣೆಯೇ 
ದೂರವಾಗುತ್ತದೆ" ಎಂದರು. 

७ ಹೊತ್ತಿನಲ್ಲಿ ಯಾವ ನಿರ್ಧಾರಕ್ಕೂ ಬಾರದ ರಾಹುಲರು ಕೆಲ ತಿಂಗಳುಗಳ ಒಳಿಕವಷ್ಟ ಒಪ್ರಿಗೆ 
ಕಳಿಸಿಕೊಟ್ಟರು. 

ಅದೇ ವೇಳೆ ದೆಹಲಿ ನಿವಾಸದಲ್ಲಿ ಒಂದು ಸಾಹಿತ್ಯಗೋಷ್ಠಿ ಹಾಗೂ ಜೇತಾ ಜನನದ ಪ್ರಯುಕ್ತ 
ಏರ್ಪಡಿಸಿದ ಒಂದು ಚಹಾ ಕೂಟದಲ್ಲಿ ಅನೇಕ ಸಾಹಿತಿಗಳೊಡನೆ ಚರ್ಚೆ ಮಾತುಕತೆ ನಡೆಯಿತು. 
ಫೆಬ್ರವರಿ 5ರಂದು ಕುಟುಂಬದ ಒಬ್ಬ ಹೆಚ್ಚಿನ ಸದಸ್ಯನೊಂದಿಗೆ ಸಪರಿವಾರ ಮಸ್ಸೂರಿಗೆ 
ವಾಪಾಸಾದರು. 


I72 ರಾಹುಲ ಸಾಂಕೃತ್ಯಾಯನ 


ಆದರೆ ಈಗ ಅವರಿಗೆ ಮಸ್ಸೂರಿ ಬೇಸರ ಬಂದಿತ್ತು. "ಹರ್ನ್‌ಕ್ಷಿಫ್‌'ನ್ನು ಮಾರಲು ನಿಶ್ಚಯಿಸಿದರು. 
ಅದೇ ಮೇ ತಿಂಗಳಲ್ಲ ಸ್ಟೇಟ್ಸ್‌ ಮನ್‌ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆಯನ್ನೂ ಕೊಟ್ಟರು. ಆದರೆ 
ಮನೆಯನ್ನು ಅರ್ಥ ಬೆಲೆಗೆ ಕೊಳ್ಳಲು ಸಹ ಯಾರೂ ಮುಂದೆ ಬರಲಿಲ್ಲ. ಮಸ್ಸೂರಿಯಲ್ಲಿ ಎಂಟು 
ತಿಂಗಳು ಬಾಡಿಗೆ ಮನೆಯಲ್ಲಿರುವುದು, ಮತ್ತು ಉಳಿದ ನಾಲ್ಕು ತಿಂಗಳು ಡೆಹರಾಡೂನಿಗೆ ಹೋಗಿ 
ಬಿಡುವುದು ಎಂದು ಯೋಚಿಸಿದರು. ಆದರೆ ಕಮಲಾ, ತನ್ನ ಮತ್ತು ಮಕ್ಕಳ ದೃಷ್ಟಿಯಿಂದ ತವರೂರು 
ಕಾಲಿಂಪೋಜನಲ್ಲಿಗೆ ಹೋಗಲು ಹೆಚ್ಚು ಇಷ್ಟಪಟ್ಟರು. ಕೊನೆಗೆ ರಾಹುಲಜೀ ನಿರ್ಧಾರವನ್ನು ಅವರಿಗೇ 
ಬಟ್ಟು ಬಿಟ್ರರು. 

ಈ ಬಾರಿಯ ಪ್ರವಾಸಿಗರ ಕಾಲದಲ್ಲೂ ಅನೇಕ ಅತಿಥಿಗಳು ಮತ್ತು ಪರಿಚಯಸ್ವರ 
ಆಗಮನವಾಯಿತು. ಆನಂದಜೀ ಸೀಸನ್ನಿನ ಮೊದಲೇ ಬಂದು ಎರಡು ದಿನ ಇದ್ದು ಹೋಗಿದ್ದರು. 
ಬಹಳ ವರ್ಷಗಳ ಹಿಂದೆ ರಾಹುಲರು ತನಗೊಪ್ರಿಸಿದ "ಜಾತಕ'ದ ಅನುವಾದ ಕಾರ್ಯ ಆರು 
ಖಂಡಗಳಲ್ಲಿ ಪೂರ್ತಿಯಾಗಿದೆ ಎಂದು ಅವರು ಹೇಳಿದಾಗ ತುಂಬ ಸಂತೋಷ ಪಟ್ಟರು ರಾಹುಲಜೀ. 

"ದೋಹಾಕೋಶ'ದ ಕೆಲಸ ಮುಗಿದಿತ್ತು. ಈಗ ಅಕಾಸ್ಮಾತ್ತಾಗಿ ಹೊಸತೊಂದು ಕಾರ್ಯ 
ಹೊಳೆಯಿತು. 927-280७ ಶ್ರೀಲಂಕಾದ ವಿದ್ಯಾಲಂಕಾರ ವಿಹಾರದಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ 
ರಾಹುಲಜೀ ಹೋದಾಗ ಅಲ್ಲಿನ ಭಿಕ್ಷುಗಳಿಗೆ ಸುಲಭವಾಗಿ ಸಂಸ್ಕೃತ ಕಲಿಸುವ ಉದ್ದೇಶದಿಂದ ಅವರು 
ಐದು ಕಿರು ಹೊತ್ತಗೆಗಳನ್ನು ಬರೆದಿದ್ದರು. "ಸಂಸ್ಕೃತ ಪಾಠಮಾಲಾ' ಎಂಬ ಈ ಪುಸ್ತಕಗಳು ಸಿಂಹಳ 
ಭಾಷೆ ಮತ್ತು ಲಿಪಿಯಲ್ಲಿ ಅಂದೇ ಮುದ್ರಣವಾಗಿದ್ದುವು. ಅಲ್ಲಿ ಅವುಗಳ ಅನೇಕ ಆವೃತ್ತಿಗಳೂ 
ಪ್ರಕಟವಾದವು. | 

ಈಗ ಹಿಂದಿಯ ಜೊತೆ ಅವನ್ನು ಹೊಸ ಬಗೆಯಲ್ಲಿ ಸಿದ್ದಪಡಿಸಬೇಕೆಂಬ ಇಚ್ಛೆಯುಂಟಾಗಿ 
"ಸಂಸ್ಕೃತ ಪಾಠಮಾಲಾ'ದ ಆ ಐದು ಪುಸ್ಪಕಗಳ ಸಂಶೋಧಿತ-ಪರಿವರ್ಧಿತ ಸಂಸ್ಕರಿತ ಆವೃತ್ತಿಯನ್ನು 
ಸಿದ್ದಪಡಿಸುವ ಕೆಲಸದಲ್ಲಿ ತೊಡಗಿಕೊಂಡರು. ಈ ಪುಸ್ತಕಗಳು ಬೌಖಂಬಾ, ವಾರಣಾಸಿಯಿಂದ 
956ರಲ್ಲಿ ಪ್ರಕಟಗೊಂಡವು. 

“ಸಂಸ್ಕೃತ ಪಾಠಮಾಲಾ'ದ ಹಿಂದೀ ಸಂಸ್ಕರಣವನ್ನು ತಯಾರು ಮಾಡುತ್ತಿದ್ದಾಗ ಹಿಡಿದ ಕೈಯಲ್ಲೇ 
"ಸಂಸ್ಕೃತ ಕಾವ್ಯಧಾರಾ'ವನ್ನೂ ಪೂರ್ತಿಗೊಳಿಸಬೇಕೆಂಬ ಇಚ್ಛೆಯುಂಟಾಯಿತು. ಹಿಂದೀ ಅನುವಾದ 
ಸಹಿತ ಸಂಸ್ಕೃತ, ಪಾಲಿ, ಪ್ರಾಕೃತ ಮತ್ತು ಅಪಭ್ರಂಶಗಳ ಪ್ರಾತಿನಿಧಿಕ ಕಾವ್ಯ ಸಂಕಲನವೊಂದನ್ನು 
ಸಿದ್ದಪಡಿಸಬೇಕೆಂದು ಅವರು ಬಹುವರ್ಷಗಳಿಂದ ಯೋಚಿಸುತ್ತಲೇ ಬಂದಿದ್ದರು. "ಅಪಭ್ರಂಶ 
ಕಾವ್ಯ'ವನ್ನು "ಹಿಂದೀ ಕಾವ್ಯಧಾರಾ' ಎಂದು 9440 8 ಸಿದ್ಧಪಡಿಸಿದ್ದರು. ಸಂಸ್ಕೃತ, ಪಾಲಿ ಮತ್ತು 
ಪ್ರಾಕೃತ ಕಾವ್ಯಧಾರೆಗಳನ್ನು ಇತರ ವಿದ್ವಾಂಸರಿಂದ ತಯಾರುಗೊಳಿಸಬೇಕೆಂದೂ ಆವರಿಗೆ 
ಆಸೆಯಿತ್ತು. ಆದರೆ ದೀರುಕಾಲ ಕಳೆದರೂ ಯಾರೂ ಈ ಕೆಲಸಕ್ಕೆ ಕೈ ಹಾಕಲಿಲ್ಲವಾಗಿ ಸ್ವಯಂ 
ರಾಹುಲರೇ 955ರಲ್ಲಿ "ಸಂಸ್ಕೃತ ಕಾವ್ಯಧಾರಾ' (I096 ಪುಟ) ಕೆಲಸವನ್ನು ಮುಗಿಸಿಬಿಟ್ಟರು. 
ಮುಂದೆ "ಪಾಲಿ ಕಾವ್ಯಧಾರಾ'ವನ್ನು. ಆದರೆ ಈ ಕೃತಿ ಇಂದಿಗೂ ಬೆಳಕು ಕಂಡಿಲ್ಲ. "ಪ್ರಾಕೃತ 
ಕಾವ್ಯಧಾರಾ'ವನ್ನು ಸಿದ್ದಪಡಿಸಲು ಇಂದಿನವರೆಗೂ ಯಾರಿಗೂ ಸಾಧ್ಯವಾಗಿಲ್ಲ. 

"ಸಂಸ್ಕೃತ ಕಾವ್ಯಧಾರಾ'ದಲ್ಲಿ ಹನ್ನರಡನೇ ಶತಮಾನದ ಪೂರ್ವ ಬಂಗಾಳದ ಕವಿ ಆಚಾರ್ಯ 
ಗೋವರ್ಧನರ ಏಕಮಾತ್ರ ಕೃತಿ "ಆರ್ಯಾ ಸಪ್ತಶತೀ'ಯ ಕೆಲ ಮಾದರಿಗಳು ಸಂಕಲಿತವಾಗಿವೆ. 


cH 


ಪುನಃ ಪಾರ್ಟಿಯಲ್ಲಿ I73 


ಅವುಗಳಲ್ಲಿ ಒಂದು ಆರ್ಯವನ್ನು ರಾಹುಲರು ತಮ್ಮ ದಾಂಪತ್ಯ ಜೀವನದ ಸಂದರ್ಭದಲ್ಲಿ ಆಗಾಗ 
ನೆನೆಯುತ್ತಾರೆ. 

ನಿಷ್ಯಾರಣಾಫರಾಧಂ ನಿಷ್ಠಾರಣ ಕಲಹರೋಷ ಪರಿತೋಷಮ್‌! 

ಸಾಮಾನ್ಯ ಮರಣಜೀವನ ಸುಖದುಃಖ ಜಯತಿ ದಾಂಪತ್ಯಮ್‌ ॥ 

ಸಿಮ್ದ್ಹಾದಲ್ಲಿ ಪ್ರವಾಸದಲ್ಲಿದ್ದಾಗ ಅವರಿಗೆ ಒಬ್ಬ ರದ್ದಿ ವ್ಯಾಪಾರಿಯಲ್ಲಿ ಬ್ರಿಟಿಷ್‌ ಸಾಮ್ರಾಜ್ಯ ವೀರರ 
ಜೀವನ ಕತೆಗಳ ಬಹಳ ಸ್ವಾರಸ್ಯಮಯ ನಿರೂಪಣೆಯಿದ್ದ ಒಂದು ಹಳೆಯ ಪ್ರಸ್ತಕ ಸಿಕ್ಕಿತು. ಇದನ್ನು 
ಈಗ ಎಂದರೆ 955ರಲ್ಲಿ ಅವರು "ಭಾರತ ಮೇಂ ಅಂಗ್ರೇಜೀ ರಾಜೊಂಕೇ ಸಂಸ್ಥಾಪಕ್‌' ಎಂಬ 
ಹೆಸರಿನಲ್ಪ..ಆನೌವಾದ ಮಾಡಿಟ್ರರು. 

ಈ ವರ್ಷವೇ ಪೂರ್ತಿಗೊಳಿಸಿದ ಇನ್ನೊಂದು ಕೃತಿಯೆಂದರೆ "ಚಂದ್ರಸಿಂಹ ಗಢವಾಲೀ 
(89]-979) ಅವರ ಜೀವನ ಚರಿತ್ರೆ. 3930ರ ಎಪ್ರಿಲ್‌ 23ರಂದು ಪೇಶಾವರದಲ್ಲಿ ಒಂದು ಘಟನೆ 
ನಡೆಯಿತು. ಖಾನ್‌ ಅಬ್ದುಲ್‌ ಗಫಾರ್‌ ಖಾನ್‌ರನ್ನು ಬಂಧಿಸಿದ್ದರ ವಿರುದ್ಧ ಅವರ ಅನುಯಾಯಿಗಳು 
ಮತ್ತು ಅನೇಕ ನಿಶ್ಚಸ್ತ್ರ ಸತ್ಯಾಗ್ರಹಿಗಳು ಪೇಶಾವರದ ಕಿಸ್ಲಾ ಖಾನೀ ಬಜಾರ್‌ ಮತ್ತು ರಸ್ತೆಗಳಲ್ಲಿ 
ಪ್ರದರ್ಶನ ನಡೆಸುತ್ತ ಇದ್ದರು. ಬ್ರಿಟಿಷ್‌ ಆಫೀಸರ್‌ ಮತ್ತು ಸೇನಾ ತುಕುಡಿ ಕೂಡ ಬಂದಿತ್ತು. 
ಚಂದ್ರಸಿಂಹ ಗಢವಾಲಿ ಅವರ ನೇತೃತ್ವದ ಗಢವಾಲೀ ಕಂಪೆನಿ ಸತ್ಯಾಗ್ರಹಿಗಳನ್ನು ಸುತ್ತುವರಿದಿತ್ತು. 
ಹಕುಂ ನೀಡಿದ್ದರೂ ಸತ್ಯಾಗ್ರಹಿಗಳು ಕದಲಲಿಲ್ಲ. ಆಗ ಕಮಾಂಡರ್‌ ರಿಕೆಟ್‌ ಗಢವಾಲಿ ಕಂಪನಿಗೆ 
ಗೋಲೀಬಾರು ಮಾಡಲು ಆಜ್ಞಾಪಿಸಿದ. ಕೂಡಲೇ ಚಂದ್ರಸಿಂಹ ಗಢವಾಲಿ ಮುಂದೆ ಬಂದು, 
"ಗಢವಾಲೀ, ಗೋಲೀ ನಹೀ ಚಲೇಗೀ' ಎಂದರು. ಗಢವಾಲ್‌ ಸಿಪಾಯಿಗಳು ಆಯುಧ ನೆಲಕ್ಷಿಟ್ಟು 
ಬಿಟ್ಟರು; ಕಮಾಂಡರ್‌ ತನ್ನ ಹುಕುಂ ಉಲ್ಲಂಘಸಿದ ಕಾರಣ ಕೇಳಿದರೆ ಚಂದ್ರಸಿಂಹರ ಉತ್ತರ: 
"ಸತ್ಯಾಗ್ರಹಿಗಳು ನಿರಾಯುಧರಾಗಿದ್ದರು. ನಿರಾಯುಧರ ಮೇಲೆ ಗುಂಡು ಹಾರಿಸುವುದು ನಮ್ಮ 
ಧರ್ಮಕ್ಕೆ ವಿರುದ್ದವಾದದ್ದು. ನಾವು ಸೈನ್ಯಕ್ಕೆ ಸೇರಿರುವುದು ದೇಶ ರಕ್ಷಣೆ ಮಾಡಲಿಕ್ಸೇ ಹೊರತು 
ನಿರಾಯುಧ ಸೋದರರ ಮೇಲೆ ಗುಂಡು ಹಾರಿಸಲಿಕ್ಕಲ್ಲ'. ವಾಸ್ತವವಾಗಿ ಕೆಲದಿನಗಳ ಹಿಂದೆಯೇ 
ಚಂದ್ರಸಿಂಹರು ನಿರಾಯುಧ ಸತ್ಯಾಗ್ರಹಿಗಳ ಮೇಲೆ ತಾವು ಗುಂಡು ಹಾರಿಸುವ ಹುಕುಂ 
ಪಾಲಿಸುವುದಿಲ್ಲ ಎಂದು ತಮ್ಮ ಗಢವಾಲಿ ಸಂಗಡಿಗರಿಂದ ಪ್ರತಿಜ್ಞೆ ಮಾಡಿಸಿದ್ದರು. 

ಆ ಕಂಪನಿಯ ಹೆಚ್ಚಿನ ಗಢವಾಲಿ ಸಿಪಾಯಿಗಳನ್ನು ಕೆಲಸದಿಂದ ತೆಗೆದು ಹಾಕಿದರು. ಅನೇಕರಿಗೆ 
ಮೂರರಿಂದ ಇಪ್ಪತ್ತು ವರ್ಷದವರೆಗೆ ಶಿಕ್ಷೆಯಾಯಿತು. ಚಂದ್ರಸಿಂಹ ಗಢವಾಲಿ ಅವರಿಗೆ ಆಜನ್ಮ 
ಕಾರಾಗೃ್ರಹವಾಸದ ಶಿಕ್ಷೆ ವಧಿಸಲ್ಪಟ್ಟಿತು. ಅಷ್ಟೇ ಅಲ್ಲ ಅವರ ಐದು ಎಕರೆ ಜಮಾನು, ಎರಡು ಎತ್ತು, 
ನೇಗಿಲು, ಒಂದು ದನ - ಎಲ್ಲವನ್ನು ಮುಟ್ಟುಗೋಲು ಹಾಕಿಕೊಂಡರು. ಅವರ ಪತ್ನಿ ಮತ್ತು ಮಕ್ಕಳು 
ಅಪಾರ ಕಷ್ಟ ಸಹಿಸಬೇಕಾಗಿ ಬಂತು. 

ಚಂದ್ರಸಿಂಹ ಗಢವಾಲೀಯವರ ಪರ ಮೊಕದ್ದಮೆಯ ವಕೀಲಿಯನ್ನು ಬ್ಯಾರಿಸ್ಟರ್‌ 
ಮುಕುಂದೀಲಾಲರು ವಹಿಸಿದ್ದರು. ಅವರು ಈಗ ಆ ಮೊಕದ್ದಮೆಯ ಫೈಲನ್ನು ರಾಹುಲಜೀ ಅವರಿಗೆ 
ಒಪ್ಪಿಸಿದರು. 933ನೆಯ ಇಸವಿಯವರೆಗೆ ಬರೆದಿಟ್ಟ ಅವರ ಆತ್ಮಕಥೆಯೂ ಲಭ್ಯವಿತ್ತು. ರಾಹುಲರು 
I955ರ ಸೆಪ್ಟೆಂಬರ್‌ 7ರಂದು ಅವರ ಜೀವನ ಚರಿತ್ರೆ ಬರೆಯಲು ಆರಂಭಿಸಿದರು - ಜೊತೆಗೇ 


I74 ರಾಹುಲ ಸಾಂಕೃತ್ಯಾಯನ 


ಗಢವಾಲರಿಗೆ ಮಸ್ಸೂರಿಗೆ ಬರಲು ಕೋರಿ ಒಂದು ಪತ್ರವನ್ನು ಬರೆದರು. ಅವರು ಸೆಪ್ಟೆಂಬರ್‌ 
26ರಂದು ಬಂದು ಆಕ್ಟೋಬರ್‌ 7ರವರೆಗೆ ತನ್ನ ಜೊತೆಗಿದ್ದ ಸಮಯದಲ್ಲಿ ಮಧ್ಯಾಹ್ನದ ಹೊತ್ತು 
ಅವರ ಜೀವನ ಚರಿತ್ರೆಯ ಟಿಪ್ಪಣಿ ಮಾಡಿಕೊಂಡು ಮರುದಿನ ಅವನ್ನು ಟೈಪ್‌ರೈಟರಿಗೆ ಡಿಕ್ಷೇಟ್‌ 
ಮಾಡುತ್ತಿದ್ದರು ರಾಹುಲಜೀ. ಚಂದ್ರಸಿಂಹ ಗಢವಾಲೀಯವರನ್ನು ಅವರು "ದೊಡ್ಡಣ್ಣ' 
ಎನ್ನುತ್ತಿದ್ದರು. “ವೃದ್ಧಾಪ್ಮದ ಪ್ರಭಾವ ಇದ್ದರೂ ಯುವಕರಂತೆ ಉತ್ಸಾಹಿಯಾಗಿದ್ದರು. ದೊಡ್ಡ 
ಸಾಹಸೀ ಪ್ರರುಷ ಕರ್ಮಠ ಹಾಗೂ ಸ್ವಚ್ಛೆ ಹೃದಯಿ. ನಿರ್ಭೀತಿ ಹಾಗೂ ನಿರ್ಲೋಭದ ಸಾಕ್ಷಾತ್‌ 
ಸ್ವರೂಪ. ತಮ್ಮ ವಿಚಾರಗಳಲ್ಲ ಎಷ್ಟು ದೃಢವಾಗಿದ್ದರೆಂದರೆ ಆರ್ಥಿಕ ಸಂಕಷ್ಟಗಳನ್ನು ಲೆಕ್ಕಿಸುತ್ತಲೇ 
ಇರಲಿಲ್ಲ'. ರಾಹುಲರು ಸರ್ದಾರ್‌ ಪೃದ್ವೀಸಿಂಹ ಅವರು ಜೀವನಚರಿತ್ರೆಯನ್ನು ಬರೆದರು. ಆದರೆ 
ಸರ್ದಾರ್‌ ಮತ್ತು ಗಢವಾಲೀ ಅವರ ನಡುವೆ ಅಗಾಧವಾದ ಅಂತರವಿತ್ತು. ಸರ್ದಾರ ಪೃದ್ವೀಸಿಂಹ 
ಚೆನ್ನಾಗಿ ತಮ್ಮ ವ್ಯಕ್ತಿಗತ ಸಾಹಸ ಪ್ರದರ್ಶನಗಳ ಲಾಭವನ್ನು ಚೆನ್ನಾಗಿ ಪಡೆದುಕೊಂಡರು. ಅವರಿಗೆ 
ಬೇಕಾದಷ್ಟು ಸರಕಾರೀ ಸಹಾಯ ಸಿಕ್ಕಿತ್ತು. ಕಮ್ಯೂನಿಸ್ಟ್‌ ಪಾರ್ಟಿ ಕೂಡ ಅವರನ್ನು ಕಡೇ 
ದಿನದವರೆಗೂ ತನ್ನ ವಿಸ್ಮಯವಾಗಿರಿಸಿಕೊಂಡಿತು. ಅವರಿಗಿಂತ ಅನೇಕ ಪಟ್ರು ಹೆಚ್ಚು ಸಾಹಿತಿಗಳೂ 
ಆಗಿದ್ದ ಚಂದ್ರಸಿಂಹ ಗಢವಾಲಿ ತಮ್ಮ ಜೀವನವನ್ನು ಕಷ್ಟದಲ್ಲಿಯೇ ಕಳೆದರು. ಇಷ್ಟಾದರೂ ಜೀವನದ 
ಕೊನೆಯ ಕ್ಷಣದವರೆಗೂಕಮ್ಯೂನಿಸ್ಟ್‌ ಪಾರ್ಟಿಯ ನಂಬಿಗಸ್ತನಾಗಿಯೇ ಉಳಿದರು. 
ಅಕ್ಟೋಬರ್‌ನಲ್ಲಿ ಒಂದು ದಿನ ರಾಜಾ ಮಹೇಂದ್ರ ಪ್ರತಾಪ ಮಸ್ಸೂರಿಗೆ ಬಂದರು. ಅವರು 
ಮಹಾನ್‌ ಸ್ವಾತಂತ ಸೇನಾನಿಯಂತೂ ಸರಿಯೇ. ಆದರೆ ರಾಹುಲರನ್ನು ಸೆಳೆದದ್ದು ಅವರ ಸಂಚಾರಿ 
ಬದುಕು. ಅವರ ಜೀವನಚರಿತ್ರೆ ಬರೆಯುವ ಅಪೇಕ್ಷೆಯಿಂದ ಒಂದು ವಿಸ್ತಾರವಾದ ಟಿಪ್ಪಣಿ 
ಮಾಡಿಕೊಳ್ಳಬೇಕೆಂದು ಕೊಂಡಿದ್ದರು. ಆದರೆ ರಾಜಾ ಸಾಹೇಬರು ನಿಂತಲ್ಲಿ ನಿಲ್ಲುವ ಜೀವವಲ್ಲ. 
ಆದುದರಿಂದ ಜೀವನ ಚರಿತ್ರೆ ಬರೆಯುವ ವಿಚಾರ ರಾಹುಲರ ಮನಸ್ಲಿನಲ್ಲಯೇ ಉಳಿದು ಹೋಯಿತು. 
ಜೇತಾನಿಗೆ ಕೆಲದಿನಗಳಿಂದ ಜ್ವರ ಬರುತ್ತಾ ಇತ್ತು. ಜ್ವರ ಗುಣವಾದ ಮೇಲೆ ಬಲಗೈ ಎತ್ತಲು 
ಆಗಲಿಲ್ಲ. "ಫೋಲಿಯೋ' ಹೆಸರು ಕೇಳೀ ತಂದೆ ತಾಯಿ ಸಹಜವಾಗಿಯೇ ಗಾಬರಿಗೊಂಡರು. 
ನಂತರದಲ್ಲಿ ಆ है 03083 ಬಳಸಲು ಸಾಧ್ಯವಿತ್ತಾದರೂ ಕೈಗೆ ಪೂರ್ಣ ಶಕ್ತಿ ಕೂಡಿ ಬರಲೇ ಇಲ್ಲ. 
"ಹರ್ನ್‌ಕ್ಷಿಫ್‌' ಮಾರಾಟದ ಬಗ್ಗೆ ಪ್ರಕಟಣೆ ಕೊಟ್ಟರೂ ಕೊಳ್ಳುವವರು ಯಾರೂ ಸಿಗಲಿಲ್ಲ. 
ಕಾಮ್ರೇಡ್‌ ಡಾಂಗೆ, ಕಾರ್ಮಿಕ ಸಂಘಕ್ಕಾಗಿ ಮಸ್ಟೂರಿಯಲ್ಲಿ ಒಂದು ಮನೆ ಕೊಳ್ಳಬೇಕೆಂದಿದ್ದರು. 
ರಾಹುಲರು ಟ್ರೀಡ್‌ ಯೂವಿಯನ್ನಿಗಾಗಿ ಅಗ್ಗಕ್ಕೆ ಮಾರಲು ಸಿದ್ದರಾದರು. ಬಂಗಲೆಯನ್ನು 
ಖರೀದಿಸಿದ್ದು I7 ಸಾವಿರಕ್ಕೆ. ರಿಪೇರಿ ಗಿಪೇರಿಗೆ ಸುಮಾರು ಮೂರು ಸಾವಿರ ರುಪಾಯಿ ಖರ್ಚಾಗಿತ್ತು. 
ಕಾಮ್ರೇಡ್‌ ಡಾಂಗೆ ಮನೆಯ ಬೆಲೆ ಕೇಳಿದಾಗ ರಾಹುಲರು ಹತ್ತು ಸಾವಿರ ಎಂದರು. "ಒಪ್ರಿಗೆ' 
ಎಂದರು ಡಾಂಗೇ. ಆದರೆ ರಾಹುಲರ ಮಾತುಗಳಲ್ಲೇ ಹೇಳಬೇಕಾದರೆ "ಇನ್ನೂ ಬಟ್ಟಲಿಗೂ ತುಟಿಗೂ 
ನಡುವೆ ದೂರ ಸಾಕಷ್ಟಿತ್ತು.' 
ಪ್ರಕಾಶಕರಿಂದ ಯಾವ ಭರವಸೆಯೂ ದೊರೆಯದೆ ನಾಳಿನ ಆರ್ಥಿಕ ಚಿಂತೆ ಕಾಡುತ್ತಿತ್ತು. 
ರಾಹುಲರು ಚೇನಾ ಅಥವಾ ಜೆಕೊಸ್ಲೊವೇಕಿಯಾಕ್ಕೆ ಹೋಗುವ ಮಾತಾಡುತ್ತಿದ್ದರೆ ಹೆಂಡತಿ 
ಕಾಲಿಂಫೋಜಗೆ ಹೋಗಲು ದೃಢ ನಿರ್ಧಾರ ಮಾಡಿದ್ದಳು. 


ಪುನಃ ಪಾರ್ಟಿಯಲ್ಲಿ 75 


ಕಳೆದ ವರ್ಷ ಡಿಸೆಂಬರ್‌ನ ಚಳಿಗೆ ಎದೆನೋವು ಬಂದದ್ದರಿಂದ ಈ ವರ್ಷ ಮಸ್ಸೂರಿಯಿಂದ 
ಹೊರಗಿದ್ದು ಬಿಡುವ ಕಾರ್ಯಕ್ರಮ ಹಾಕಿಕೊಂಡು I955ರ ಡಿಸೆಂಬರ್‌ [460८0 ಡೆಹರಾಡೂನಿಗೆ, 
ಎಂದಿನಂತೆ ಪಂಡಿತ ಗಯಾಪ್ರಸಾದ ಶುಕ್ಷರ ಮನೆಗೆ ಹೋದರು. "ಹಿಮಾಚಲ ಪ್ರದೇಶ” ಮತ್ತು 
"ಜೌನ್‌ ಸಾರ್‌ -ಡೆಹರಾಡೂನ್‌' ಬರವಣಿಗೆ ಪೂರ್ತಿಯಾಗಿ ಮುಗಿದಿತ್ತು. ಈಚಿನ ಎರಡು 

ರ್ಷಗಳಲ್ಲಿ ಡೆಹರಾಡೂನಿನ ಸಮಾಪದ ಕಾಡಿನಲ್ಲಿ ಕೆಲ ಮಹತ್ವಪೂರ್ಣ ಅವಶೇಷಗಳು 

ದೊರೆತಿರುವದರಿಂದ ಬಂದ ಮರುದಿನವೇ ಶುಕ್ತಾ ಅವರನ್ನೂ ಸರ್ವೇ ವಿಭಾಗದ ಮೆಹತಾ 
ಅವರನ್ನೂ ಜೊತೆ ಮಾಡಿಕೊಂಡು ಉತ್ಪನನ ಕಾರ್ಯ ನೋಡಲು ಹೋದರು. ಕ್ರಿ.ಶ. ಒಂದನೇ 
ಮತ್ತು ಎರಡನೇ ಶತಮಾನದಲ್ಲಿ ಈ ಪ್ರದೇಶದಲ್ಲಿ ರಾಜಾ ಶೀಲವರ್ಮಾ ನಾಲ್ಕು ಅಶ್ವಮೇಧ ಯಜ್ಞ 
ಮಾಡಿದ್ದ. ಅಲ್ಲ ಆ ಯಜ್ಞ ವೇದಿಕೆಗಳು ಕಾಣ ಸಿಕ್ಕಿದುವು. ಒಂದು ವೇದಿಕೆ ಗರುಡನ ಆಕಾರದಲ್ಲಿತ್ತು. 
ಕುಷಾಣ - ಬ್ರಾಹ್ಮೀ ಲಿಪಿಯಲ್ಲಿ ಬರೆದ ಬರಹಗಳಿದ್ದ ಕೆಲ ತುಂಡು ಇಟ್ಟಿಗೆಗಳೂ ದೊರೆತಿದ್ದವು. 

ಹೊರಟ ಮಟ್ಟಿಗೇ ರಾಹುಲಜೀ ಯಮುನಾ ಸೇತುವೆ ದಾಟಿ ಮತ್ತಿಮ್ಮೆ ಕಾಲಸೀಗೂ ಹೋಗಿ 
ಬಂದರು. ಅಲ್ಲಿ ಒಂದು ಶಿಲೆಯ ಮೇಲಿ ಅಶೋಕನ ಶಾಸನ ಕೆತ್ತಲ್ಪಟ್ಟಿದೆ. 

ಡಿಸೆಂಬರ್‌ I7 ರಂದು ದೆಹಲಿಗೆ ಹೋಗಿ "ಭೈಯ್ಯಾ'ನ ಮನೆಯಲ್ಲಿ ತಂಗಿದರು. ದೆಹಲಿಯಲ್ಲಿ 
ಪ್ರಾದೇಶಿಕ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷ ಭಾಷಣ ಮಾಡಿದರು. ಈ ಬಾರಿ ರಹೀಮನ ಸಮಾಧಿ, 
ಹತ್ತಿರದಲ್ಲೇ ಇದ್ದ ನಿಜಾಮುದ್ದೀನ ದರ್ಗಾ, ಘಾಲಿಬ್‌ನ ಸಮಾಧಿ ಎಲ್ಲ ನೋಡಿದರು. ಬಳಿಯಲ್ಲಿಯೇ 
ಖುಸ್ರು ನಿದ್ರಿಸಿದ್ದ. 

“ದೆಹಲಿಯಿಂದ ಕಾನ್ಸುರಕ್ಕೆ ತೆರಳಿದರು. ಅಲ್ಲಿದ್ದ ಮೂರು ದಿನವಿಡೀ ಸಾಹಿತ್ಯಸಂಬಂಧವಾದ 
ಎಡೆಬಿಡದ ಕಾರ್ಯಕ್ರಮಗಳು. ಅಲ್ಲಿಂದ ಪ್ರಯಾಗ. ಪ್ರಯಾಗದಲ್ಲಿ ಪುಸ್ತಕದ ಮುದ್ರಣಕ್ಕಾಗಿ ವ್ಯವಸ್ಥ 
ಮಾಡಬೇಕಿತ್ತು. ಹಾಗಾಗಿ ಕಿತಾಬ್‌ ಮಹಲಿನ ಶ್ರೀನಿವಾಸ ಅಗರ್‌ವಾಲರ ಮನೆಯಲ್ಲಿ 
ಉಳಿದುಕೊಂಡರು. ಪ್ರಯಾಗಕ್ಕೆ ಬಂದ ಮೇಲೆ ನಿರಾಲಾರನ್ನು ನೋಡದೆ ಉಂಟೆ? "ಇತ್ತೀಚೆಗೆ ಅವರು 
ಬರೀ ಇಂಗ್ಲಿಷ್‌ನಲ್ಲಿಯೇ ಮಾತನಾಡುತ್ತಿದ್ದರು. ಕೊಂಚ ಹೊತ್ತು ಮಾತಾಡಿ ನಾನೆದ್ದಾಗ ಅವರೂ 
ಹೊರಗೆ ಬಂದರು. ಫೋಟೋ ತೆಗೆದುಕೊಂಡರು. ನಮಸ್ಕಾರದೊಂದಿಗೆ ಬೀಳ್ಕೊಂಡೆವು”. 

ಆಗ ನಾಗಾರ್ಜುನ ಮತ್ತು ಭಗವತಶರಣ ಉಪಾಧ್ಯಾಯರೂ ಪ್ರಯಾದಲ್ಲಿಯೇ ಇದ್ದರು. ಭಗವತ 
ಶರಣರ ಬಗ್ಗೆ ರಾಹುಲರು "ನಾನೊಂದು ವೇಳೆ ಹಿಂದೀ ವಿಶ್ವಕೋಶದ ಪ್ರಧಾನ ಸಂಪಾದಕನಾಗಿದ್ದರೆ 
ಇದಕ್ಕೆ ಉಳಿದ ಎಲ್ಲರಿಗಿಂತ ಅವರು ಅಗತ್ಯ ಎಂದು ತಿಳಿಯುತ್ತಿದ್ದೆ. ಆದರೆ ಆ ಯೋಜನೆಯೋ 
ಕೇಂದ್ರೀಯ ಶಿಕ್ಷಣ ಮಂತ್ರಾಲಯದಿಂದಾಗಿ ಕೇಳುವವರಿಲ್ಲದೆ ಬಿದ್ದಿತ್ತು' ಎಂದು ಬರೆದಿದ್ದಾರೆ. 

ವಧಾ೫ದಲ್ಲಿ ರಾಷ್ಟ್ರಭಾಷಾ ಪ್ರಚಾರ ಸಮಿತಿಯ ವತಿಯಿಂದ ಒಂದು ದೊಡ್ಡ ಸಾಹಿತ್ಯ 
ಸಮ್ಮೇಳನದ ಏರ್ಪಾಟಾಗಿತ್ತು. ಅನೇಕ ಸಾಹಿತಿ ಮಿತ್ರರು ಸಿಗುವರೆಂಬ ಆಸೆಯಿಂದ ರಾಹುಲರು 
ಆಮಂತ್ರಣ ಸ್ವೀಕರಿಸಿದ್ದರು. ಸಮ್ಮೇಳನಕ್ಕೆ ಅನೇಕ ಸಾಹಿತಿಗಳು ಆಗಮಿಸಿಯೂ ಇದ್ದರು. ಇತರ 
ಕಡೆಗಳಿಂದಲೂ, ಸಾಹಿತಿಗಳು ಮತ್ತು ಹಿಂದೀ ಕಾರ್ಯಕರ್ತರು ಬಂದಿದ್ದರು. ಕಾಲಿಂಘಫೋಜನಿಂದ 
ಅನಂದಜೀ ಕೂಡ ಬಂದಿದ್ದರು. ಸಮ್ಮೇಳನ ಯಶಸ್ವಿಯಾಯಿತು. 

ರಾಹುಲರ ಮಟ್ರಿಗೆ ಹೊಸ ವರ್ಷ (I956) ಸೂರ್ಯ ಈ ಬಾರಿ ವರ್ಧಾದಲ್ಲಿ ಮೂಡಿ ಬಂದ. 


ಹಳೆಯ ನೆನಪುಗಳು 


ರಾಹುಲ್‌ಜೀ ವರ್ಧಾಕ್ಕೆ ಹೋದರೆಂದರೆ, ಸೇವಾಗ್ರಾಮಕ್ಕೂ ಹೋಗಿಯೇ ಹೋಗುತ್ತಿದ್ದರು. ಹೊಸ 
ವರ್ಷದ ಮೊದಲ ದಿನ ಸೇವಾಗ್ರಮುಕ್ಕೆ ಹೋಗಿ ಶಿಕ್ಷಣ ಸಂಘ ಮತ್ತು ಮಹಿಳಾ ಆಶ್ರಮಕ್ಕೆ 
ಭೇಟಿಕೊಟ್ಟರು. ಶಿಕ್ಷಣಾರ್ಥಿಗಳೆದುರು ಭಾಷಣವನ್ನೂ ಮಾಡಿದರು. 

ವರ್ಧಾದಿಂದ ಮರಳಿ ಮಸೂರಿಗಲ್ಲ, ಬದಲು ಪ್ರಯಾಗಕ್ಕೆ ಹೋಗಿ ಬನಾರಸ್‌, ಪಾಟ್ನಾ, 
ಛಪರಾ ಮತ್ತು ಮುಂದೆ ಕಲ್ಪತ್ತೆಗೂ ಹೋಗಬೇಕಿತ್ತು. ಸ್ನೇಹಿತರನ್ನು ಕಾಣುವುದಲ್ಲದೆ ಪ್ರಕಾಶಕರನ್ನು 
ಸಹ ಭೇಟಿಯಾಗಬೇಕಿತ್ತು. ಪುಸ್ತಕಗಳ ಪ್ರಕಾಶನ ವ್ಯವಸ್ಥೆ ಸಹ ಮಾಡಿಕೊಳ್ಳಬೇಕಾಗಿತ್ತು. ರಾಹುಲರ 
ಪುಸ್ತಕಗಳು ಚೆನ್ನಾಗಿ ಮಾರಾಟವಾಗುತ್ತಿದ್ದುವು. ಆದರೆ ತಮ್ಮ ಪ್ರಕಾಶಕರ ಬಗ್ಗೆ ಅವರಿಗೆ 
ಸಮಾಧಾನವಿರಲಿಲ್ಲ, "ಪ್ರಕಾಶಕರ ವಿಷಯದಲ್ಲಿ ಲೇಖಕರ ದೂರು ಮುಗಿಯುವದೇ ಇಲ್ಲ. ಅಥವಾ 
ಬಹುಶಃ ಪ್ರಕಾಶಕರ ದೂರುಗಳು ಮುಗಿಯಿತೆಂದು ಹೇಳುವಂತೆಯೂ ಇಲ್ಲ. ಆದರೆ ಲೇಖಕ ५१४५ 
ಅಲ್ಲವಾದರೂ ಬರಬೇಕಾದ ಹಣಕ್ಕೆ - ಬೊಗಸೆಯೊಡ್ಡಲೇ ಬೇಕಾಗುತ್ತದೆ. ಪ್ರಕಾಶಕನ ಕೈಮೇಲಿಯೇ. 
ಪ್ರಕಾಶಕ ಬಹಳ ಸಲ ಇದನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ' 

ಪ್ರಯಾಗಕ್ಕೆ ಬಂದು ಅಲ್ಲಿನ ಪ್ರಮುಖ ಪ್ರಕಾಶಕರ ಮನೆಯಲ್ಲಿ ತಂಗಿದರು. ಕಿತಾಬ್‌ 
ಮಹಲ್‌ನವರೊಂದಿಗೆ - ಶೇಕಡಾ ಇಪ್ಪತ್ತರ ಬದಲು ಶೇಕಡಾ ಹದಿನೈದರ ರಾಯಲ್ಲಿಗೆ ಒಪ್ಪಿಗೆ 
ಕೊಟ್ಟರು. ಆದರೆ ಪ್ರಕಾಶಕರು ಪ್ರತಿ ತಿಂಗಳು ಐನೂರು ರುಪಾಯಿ ಕಳಿಸುತ್ತ ಇರಬೇಕು ಲೆಕ್ಕಾಚಾರ 
ಅಗುತ್ತಲೇ ಇರಬೇಕು, ಅಂತೆಲ್ಲ ಒಪ್ಪಂದವಾಯಿತು. ರಾಹುಲರು ನಿಯಮಿತವಾಗಿ ತಿಂಗಳಿಗೆ 
ಐನೂರು ರೂಪಾಯಿ ಕೇಳಿದ್ದೇಕೆಂದರೆ ಅದಕ್ಕಿಂತ ಕಡಿಮೆ ಹಣ ಅವರಿಗೆ ಸಾಕಾಗುತ್ತಿರಲಿಲ್ಲ. ಗೃಹಸ್ಥ 
ಜೀವನದಿಂದಾಗಿ ಈಗ ಆರ್ಥಿಕ ಚಿಂತೆ ಅವರನ್ನು ಕಂಗೆಡಿಸ ತೊಡಗಿತ್ತು. ರಾಹುಲರ ಅಭಿಪ್ರಾಯದಲ್ಲಿ 
"ಆರ್ಥಿಕ ಚಿಂತೆಯೆಂಬುದು ಸ್ವಾಭಿಮಾನಿ ಮತ್ತು ಅನೇಕ ಮಿತ್ರರಿರುವ ಮನುಷ್ಯನಿಗೆ 
ಮರ್ಮಾಂತಿಕವಾದದ್ದು'. ಬನಾರಸಿನಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮಗಳು, ಅನೇಕ ಕಡೆ ಭಾಷಣ, 
ಸಾಹಿತ್ಯಗೋಷ್ಠಿ; ವಿಶ್ವವಿದ್ಯಾಲಯದ “ಕಲಾಭವನ” ನೋಡಿದರು. ಈ ಬಾರಿಯೂ ತನ್ನ ವಿದ್ಯಾರ್ಥಿ 
ಜೀವನದ ನೆನಪಿನ ಮೋತೀರಾಮ್‌ ಕಾ ಬಾಗ್‌ ನೋಡಿ ಬರಲು ಹೋದರು. ಈಗ ಅಲೌಗೊಯಂಕಾ 
ಪಾಠಶಾಲೆ ಇತ್ತು. "ಆದರೆ ಮೋತೀರಾಮ್‌ ಕಾ ಬಾಗ್‌” ಹೆಸರು ನನಗೆ ಪ್ರಿಯವಾದಷ್ಟು ಬೇರಾವ 
ಹೆಸರೂ ಪ್ರಿಯವಾಗಲಿಲ್ಲ. ತಮ್ಮ ಕಾಲದ ನಿಷ್ಠಪಟ ಸಂತ ಮಹಾ ವಿದ್ವಾಂಸ ಯಾಚಕ 
ಬ್ರಹ್ಮಚಾರಿಯ ಹೆಸರನ್ನು ಅಳಿಸಿ `ಈ ವಿದ್ಯಾಲಯವನ್ನು ತೆರೆದಿದ್ದರು. ಸೇಠರುಗಳು ಬೇಕು 
ಬೇಕಾದಂತೆ ಮಾಡಲಿ ಎಂದು ಬಿಟ್ರು ಬಿಡಲಿಕ್ಕೆ ಅವರೇನೂ ಧರ್ಮದಿಂದ ಹಣಗಳಿಸಿದವರಲ್ಲವಲ್ಲ'. 

ಬನಾರಸಿಗೆ ಬಂದ ಮೇಲೆ ಸಾರನಾಥಕ್ಕೂ ಹೋಗಲೇಬೇಕಾಗಿತ್ತಲ್ಲ. ಅಲ್ಲಿನ ಶಾಲೆಯಲ್ಲಿ 


ಹಳೆಯ ನೆನಪುಗಳು [77 


ಅಧ್ಯಾಪಕರಾಗಿದ್ದ ಅವರ ಸೋದರನ ಮಗ ಉದಯನಾರಾಯಣ ಪಾಂಡೆಯಿಂದ ಕನೈೆಲಾದ 
ಸೋದರ ಬಂಧು ಬಳಗದವರ ಈಚಿನ ಸಮಾಚಾರಗಳೆಲ್ಲ ತಿಳಿದುವು. 

ರಾಹುಲ್‌ಜೀ ಬನಾರಸಿನಿಂದ ಪಾಟ್ಲಾಕ್ಕೆ ಹೋದರು. ಬಿಡುವಲ್ಲದ ಕಾರ್ಯಕ್ರಮಗಳ ನಡುವೆ 
ಸಮಯ ಮಾಡಿಕೊಂಡು ರಾಜಗೃಹ ಮತ್ತು ನಾಲಂದಾಕ್ಕೂ ಹೋದರು. ನಾಲಂದಾದ ಪಾಲಿ 
ಇನ್ನಟೆಟ್ಕೂಟ್‌ನ ಹೆಸರು ಈಗ "ನಾಲಂದಾ ವಿಹಾರ” ಎಂದಿತ್ತು. ರಾಹುಲರಿಗೆ ಇದೇ ಹೆಚ್ಚು 
ಸಮರ್ಪಕವೆನಿಸಿತು. ರಾಹುಲರು ನಾಲಂದಾದಲ್ಲಿ ವಿದ್ಯಾಪೀಠ ಸ್ಥಾಪಿಸುವ ಕನಸು ಕಟ್ಟಿದ್ದ 
ಕಾಲವೊಂದಿತ್ತು. ಅ ಕಾಲದ ತನ್ನ ಪುಸ್ತಕಗಳ ಮೇಲೆ "ಶ್ರೀ ನಾಲಂದಾs8ರ್ಯ ವಿದ್ಮಾಲಯಾಯ 
ಸಾಂಕೃತ್ಯಾಯನಸ್ಕ' ಎಂದು ಮುದ್ರೆ ಕುಡ ಒತ್ತಿಟ್ಟಿದ್ದರು 

ನಾಲಂದಾದಲ್ಲಿ ಕಾಶ್ನಪಜೀ ಅವರೊಂದಿಗೆ ಭೇಟಿ. ಪಾಲಿ ತ್ರಿಪೀಟಿಕಾ ಸಂಪಾದಿತವಾಗಿ 
ದೇವನಾಗರೀ ಲಿಪಿಯಲ್ಲಿ ಮುದ್ರಣವಾಗುತ್ತದೆ ಎಂದು ತಿಳಿಯಿತು. ರಾಹುಲರಿಗೆ ಇದೊಂದು ಪರಮ 
ಸಂತೋಷದ ಸುದ್ದಿ ಯಾಕೆಂದರೆ ಅವರು ಪಾಲಿ ಮತ್ತು ಬೌದ್ದ ಧರ್ಮದ ०७क 0508 ಆರಂಭಿಸಿದ 
ಕಾಲದಲ್ಲಿ ದೇವನಾಗರಿಯಲ್ಲಿ "ಧಮ್ಮಪದ'ವನ್ನು ಬಿಟು ಬೇರೆ ಯಾವ ಪಾಲಿ ಗ್ರಂಥವೂ 
ಲಭ್ಲವಿರಲಿಲ್ಲ. ದೇವನಾಗರೀ ತ್ರಿಪೀಟಿಕಾದ ಕೊನೇಪಕ ನೂರು ಅಥವಾ ಐವತಾದರೂ ಪ್ರತಿಗಳನು 
ಕೈಕಾಗದದ ಮೇಲೆ ಛಾಪಿಸಿ ಎಂದು ರಾಹುಲರು ಕಾಶ್ಯ ಜೀಗೆ ಸಲಹೆ ಮಾಡಿದರು. ಕಾರಣ ಕೈಕಾದದ 
ಮೇಲಿ ಮುದ್ರಣಗೊಂಡ ಪುಸ್ತಕಗಳು ಹೆಚ್ಚು ಕಾಲ ತಡೆಯುತ್ತವೆ. ರಾಹುಲರಿಗೆ ತಮ್ಮ 
ದೋಹಾಕೋಶ' ಮತ್ತು "ಮಧ್ಯ ಏಶಿಯಾ ಕಾ ಇತಿಹಾಸ'ಗಳ ಐವತ್ತು-ನೂರು ಪ್ರತಿಗಳನ್ನು 
ಕೈಕಾಗದದ ಮೇಲೆ ಛಾಪಿಸಬೇಕೆಂದು ಬಹಳ ಮನಸ್ಸಿದ್ದಿತು. | 

ಪಾಟ್ಲಾದಲ್ಲಿದ್ದಾಗಲೇ ಸೋನಪುರ -ಛಪರಾ,- ಪರಸಾ -ಅತರಸನ್‌ ಮುಂತಾದ ಕಡೆ ಸುತ್ತಾಡ 
ಹೋಗಿದ್ದು ಒಳ್ಳೆಯದೇ ಆಯಿತು. ಆನೇಕ ಹಳೆಯ ಒಡನಾಡಿಗಳ ಸ್ನೇಹಿತರ ಭೇಟಿಯಾಯಿತು. 
"ಮೇರೇ ಅಸಹಯೋಗ ಕೇ ಸಾಧೀ' ಪುಸ್ತಕ ಬರೆಯಲು ಪ್ರೇರಣೆ ಹಾಗೂ ಸಾಮಗ್ರಿ ಎರಡೂ 
ದೊರೆತವು. ಮೊದಲು ಹೋದದ್ದು ಸೋನಪುರಕ್ಕೆ. ಧೂಪನಾಧರ ಸೋದರನ ಮಗ ವೀರೇಂದ್ರರು 
ಜೊತೆಗಿದ್ದರು. ಸುದ್ದಿ ಅಗಲೇ ತಲುಪಿದ್ದರಿಂದ ಎಲ್ಲ ಕಡೆ ರಾಹುಲಬಾಬಾ ರವರಿಗೆ ಭಾರೀ ಸ್ವಾಗತ 
ದೊರೆಯಿತು. ಸೋನಪುರದ ಸ್ವರಾಜ್ಯ ಆಶ್ರಮದಲ್ಲಿ “ಬಾಬಾ' ಅವರ ಭಾಷಣ. "ಹಳೆಯ ಪರಿಚಿತರು 
ಮತ್ತು ಹೊಸ ಪೀಳಿಗೆಯವರು ತಮ್ಮ ಈ ಹಳೆಯ ಸ್ವಾತಂತ್ರ ಹೋರಾಟಗಾರನಿಗೆ ಹೃತ್ಪೂರ್ವಕ 
ಸ್ವಾಗತ ಬಯಸಿದರು. ದನ್ಯ ಧನ್ಯವೆನಿಸಿತು 

ನಯಾಗಂವ್‌ಗೆ ಬಂದು, ಅಲ್ಲಿನ ಶಾಲೆಯಲ್ಲಿ ಬಾಷಣ ಮಾಡಿದರು. ಭಿಖಾರೀ ಠಾಕೂರರು ಅದೇ 
ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. "ನನಗಂತೂ ಇಂತಹ ಜನರು ತಪಸ್ಸಿಗಳಂತೆ ಕಾಣುತ್ತಾರೆ 
ಎಂದಿದ್ದಾರೆ ರಾಹುಲಜೀ. 7947ರ ಡಿಸೆಂಬರ್‌ನಲ್ಲಿ ಗೋಪಾಲಗಂಜ್‌ನಲ್ಲಿ ಎರ್ಪಾಟಾದ 
ಭೋಜಪುರೀ ಸಮ್ಮೇಳನದ ಅಧ್ಯಕ್ಷಪದದಿಂದ ರಾಹುಲರು ಭೋಜಪುರೀಯಲ್ಲಿ ಭಾಷಣ ಮಾಡುತ್ತಾ 
"ಹಮವನೀ ಕೆ ಬೋಲೀ ಮೇಂ ಕೇತನ ಜೋರ ಹವೇ, ಕೇತನ ತೇಜಬಾ, ಈ ಅಪನೇ ಸಬ್‌ ಭುಖಾರೀ 
ಠಾಕುರ್‌ ಕೇ ನಾಟಕ ಮೇಂ ದೇಖೀ ಲೇ...... ಭಿಖಾರೀ ಠಾಕುರ್‌ ಹಮನೀ ಕೆ ಏಗೋ ಅನಪಢ್‌ ಹೀರಾ 
ಹವೇ' ಎಂದು ಭಿಖಾರೀ ಠಾಕುರರ ಕುರಿತು ಪ್ರಶಂಸೆ ಮಾಡಿದರು. 


I78 ರಾಹುಲ ಸಾಂಕೃತ್ಯಾಯನ 


ಅಲ್ಲಿಂದ ಛಭಪರಾ, ಎಂದಿನಂತೆ ಗೋರಖನಾಥ ತ್ರಿವೇದಿಯವರ ಮನೆಗೆ. ಸಂಜೆ ಟೌನ್‌ 
ಹಾಲ್‌ನಲ್ಲಿ ಭಾಷಣವಾಯಿತು. ಪರಸಾಕ್ಕೆ ಹೋಗಿ ಪುನಃ ಛಪಾರಾಕ್ಕೆ ಹಿಂದಿರುಗಬೇಕಿತ್ತು. ಇದು 
ಪರಸಾಕ್ಕೆ ಅವರು ಮೂವತ್ತು ವರ್ಷಗಳ ಬಳಿಕ ನೀಡಿದ ಭೇಟಿ. [9]2ರಲ್ಲಿ ಪರಸಾ ಮಠದ 
ಉತ್ತರಾಧಿಕಾರಿಯಾಗಲು ಅಲ್ಲಿಗೆ ಹೋಗಿದ್ದವರು, ಅಮೇಲೆ ಮಹಂತಜೀ ಕರೆದಾಗೆಲ್ಲ ಅಳ್ಲಿಗೆ 
ಹೋಗಿದ್ದರು. 927ರ ಮಾರ್ಚ್‌ 30ರಂದು ಕೌನ್ಸಿಲ್‌ ಚುನಾವಣೆ 2०४०६ ಒಬ್ಬ ಕಾಂಗ್ರೆಸ್‌ 
ಉಮೇದುವಾರನನ್ನು ಸಮರ್ಥಿಸಿ ಭಾಷಣ ಮಾಡಲು ಪರಸಾಕ್ಕೆ ಹೋಗಿದ್ದಾಗ ಅವರು ಸಾಧು 
ರಾಮೋದಾರದಾಸ ಎಂಬ ಹೆಸರಿನಲ್ಲಿ ರಾಜಕೀಯದಲ್ಲಿ ದುಡಿಯತ್ತ ಇದ್ದರು. ಪರಸಾದ ಸಭೆಯಲ್ಲಿ 
ಎದುರು ಪಕ್ಷದ ಜಮಾನುದಾರನ ಕಡೆಯ ಜನರು ಗಲಾಟಿ ಗೌಜಿ ಮಾಡಿ ತಡೆಯೊಡ್ಡಿದಾಗ ಆ 
ರಾತ್ರಿಯೇ "ಎಲ್ಲಿಯ ವರೆಗೆ ಜಮಾನುದಾರಿ ಪದ್ದತಿ ಇರುತ್ತದೋ ಅಲ್ಲಿಯವರೆಗೆ ನಾನು ಪರಸಾದಲ್ಲಿ 
ಕಾಲಿಡುವುದಿಲ್ಲ - ಎಂದು ಪ್ರತಿಜ್ಞೆ ಮಾಡಿದ್ದರು. 

ಜಮಾನುದಾರಿ ಪದ್ದತಿ ಅಂತ್ಯ್ಕಗೊಂಡಮೇಲೆ ಪ್ರಥಮ ಬಾರಿಗೆ ರಾಹುಲರು ಪರಸಾಕ್ಕೆ 
ಹೊರಟರು. ಅವರು ಅಲ್ಲಿನ ಮಠಕ್ಕೆ ಹೋಗಿ ಗುರುಬಂಧುಗಳನ್ನು ಭೇಟಿಮಾಡಿದರು. ಅವರು ಮಠದ 
ಆಸ್ತಿ ಸಂಪತ್ತಿನ ಬಗ್ಗೆ ಸಲಹೆ ನೀಡಿದರು. ಗಢ್‌ನಲ್ಲಿದ್ದ ಹಳೆಯ ಜಮಾನುದಾರೀ ಕುಟುಂಬವನ್ನು ಭೇಟಿ 
ಮಾಡಿದರು. ಮಠದ ವೈಷ್ಣವ ಸಾಧುವಾಗಿದ್ದಾಗ ರಾಹುಲರು ಕೆಲ ಭಕ್ತರಿಗೆ ಮಂತ್ರದೀಕ್ಷಿ ಕೊಟ್ಟಿದ್ದರು. 
ಅವರಲ್ಲಿ ಒಬ್ಬ ಮುದುಕ ವರ್ಷಗಳ ನಂತರ ತನ್ನ ಗುರುವಿನ ದರ್ಶನ ಮಾಡಿ ಗಧದಿತನಾದ. 
ರಾಹುಲರ ಚರಣಾಮೃತ ತೆಗೆದುಕೊಂಡ ಹೊರತು ಅವನು ಅವರನ್ನು ಬಿಡಲು ಸಿದ್ಧನಿರಲಿಲ್ಲ. 

ರಾಹುಲರು ತನ್ನ ಮೊದಲ ಪುಸ್ತಕ "ಬಾಯಾಸವೀಂ ಸದೀ'ಯಲ್ಲಿ ಕೊಟ್ಟ ದೊಡ್ಡ, ಹಳೆಯ, 
ಒಳ್ಳೆಯ ಹಾಗೂ ದಯನೀಯ ಸ್ಥಿತಿಯಲ್ಲಿನ "ಗಾಂವ್‌ ಒಂದರ ಚಿತ್ರ ಇದೇ ಪರಸಾ ಗಾಂವ್‌ನದೇ. 
ಈಗಲೂ ಪರಸಾದ ಸ್ಥಿತಿ ಹಾಗೆಯೇ ಇತ್ತು. 

ಹಿಂದಿರುಗುವಾಗ ಏಕಮಾದಲ್ಲಿ ತಂಗಿ, ಅಸಹಕಾರದ ಕಾಲದಲ್ಲಿದ್ದ ತನ್ನ ಒಡನಾಡಿಗಳನ್ನು 
ಕಂಡರು. ಇದು ಆರಂಭದಲ್ಲಿ ರಾಹುಲರ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿದ್ದ ಸ್ಥಳ. ಅದೇ 
ದಿನ ಸಂಜೆ ಧೂಪನಾಥಜೀ ಅವರ ಊರು, ಅತರಸನ್‌ಗೆ. I926ರಿಂದಲೇ ರಾಹುಲರಿಗೆ 
ಧೂಪನಾಥಜೀ ಅವರೊಂದಿಗೆ ಸ್ನೇಹ ಸಂಬಂಧವತ್ತಷೆ? 

ಛಪರಾಕ್ಕೆ ವಾಪಾಸು ಹೋದರೆ, ಅಲ್ಲಿಯೂ ಎಡೆಬಿಡದ ಕಾರ್ಯಕ್ರಮಗಳು. ಅಲ್ಲನ ರಾಜೇಂದ್ರ 
ಕಾಲೇಜಿಗೆ ಹೋದಾಗ ಅಲ್ಲಿ ಹಳೆಯ ಸ್ನೇಹಿತರನೇಕರು ಸಿಕ್ಕಿದರು. ಈ ಕಾಲೇಜಿನ ಬೇಳವಣಿಗೆಯಲ್ಲಿ 
ರಾಹುಲರ ಪಾಲೂ ಇತ್ತು. ರಾತ್ರಿಯೂಟ ಗೋರಖನಾಥ ತ್ರಿವೇದಿಯವರ ಮನೆಯಲ್ಲಾಯಿತು. ಈ 
ರೀತಿ ಮೂರು ದಿನಗಳ ಸೋನಪು್ರರ - ಛಪರಾ -ಪರಸಾ ಮತ್ತು ಅತರಸನ್‌ಗಳಿಗೆ ಓಡು ಪ್ರವಾಸ 
ಮಾಡಿ ಜನವರಿ 9ರಂದು ರಾತ್ರಿ ಪಾಟ್ನಾಕ್ಕೆ ಮರಳಿ ಮಾರನೆಯ ದಿನ ಅಲ್ಲಿ ಕಳೆದನಂತರ ಕಲ್ಪತ್ತೆಗೆ 
ಹೊರಟರು. ಕಲ್ಪತ್ತೆಯಲ್ಲಿ ಎಂದಿನಂತೆ ಸಾಹು ಮಣಿಹರ್ಷಜ್ಯೋತಿ ಅವರ ಮನೆಯಲ್ಲ ಮೊಕ್ಕಾಂ 
ಮಾಡಿದರು. ಸುನೀತಿ ಬಾಬುಗಳ ಭೇಟಿ, ಸ್ವಾಮಾ ವಿವೇಕಾನಂದರ ಸೋದರ ಡಾ। ಭೂಪೇಂದ್ರ ದತ್ತ 
ಅವರನ್ನು ಎರಡು ಸಲ ಭೇಟಿ ಮಾಡಿದರು. ಭೂಪೇನ್‌ ದಾ ಕೂಡ ರಾಹುಲಜೀಯವರಂತೆ 
ನಿರೀಶ್ವರವಾದಿ ಮಾರ್ಕಿಸ್ಟ್‌. 


ಹಳೆಯ ನೆನಪುಗಳು I79 


ಕಲ್ಕತ್ತೆಯಲ್ಲಿ ಪಂಡಿತ ವಿದ್ಯುಶೇಖರ ಭಟ್ಟಾಚಾರ್ಯ ಅವರನ್ನು ಅಗತ್ಯ ಕಾಣಬೇಕಿತ್ತು. ತನ್ನ 
ಮುರನೇ ಟಿಬೇಟ್‌ ಪ್ರವಾಸದಲ್ಲಿ ರಾಹುಲರು (I936) ಸಾಕ್ಮಾದಿಂದ ಅಸಂಗನ "ಯೋಗಾಚಾರ 
ಭೂಮಿ'ಯ ಪ್ರತಿ ಬರೆದುಕೊಂಡು ಬಂದಿದ್ದ ಪೆ. ಪಂಡಿತ ವಿದ್ಮುಶೇಖರರು ಈ ಹತ್ತು ಹನ್ನೆರಡು 
ವರ್ಷಗಳಿಂದ ಅದರ ಸಂಪಾದನ ಕಾರ್ಯದಲ್ಲಿ ತೊಡಗಿ ಕೊಂಡಿದ್ದರು. ಆದರೆ ಪ್ರೆಸ್ಸಿನ ಅಸಹಕಾರದ 
ಕಾರಣ ಕೆಲಸವಿನ್ನೂ ಮುಗಿದಿರಲಿಲ್ಲ. ರಾಹುಲರೊಡನೆ "ಈ ದೋಣಿಯನ್ನು ಈಗ ನೀವೇ 
ದಾಟಿಸಬೇಕು' ಎನ್ನುತ್ತ ಇದ್ದರು. ಮಹಾಬೋಧಿ ಸೊಸೈಟಿಯಲ್ಲಿ ರಾಹುಲರಿಂದ ಬುದ್ಧ ದರ್ಶನವಾದ 
ಮೇಲೆ ಭಾಷಣವಾಯಿತು. ಕಲ್ಲತ್ತೆಯಲ್ಲಿಯೇ ಅವರ "ಬೌದ್ದ ಸಂಸ್ಕೃತಿ' ಪುಸ್ತಕ ಮುದ್ರಣವಾಗುತ್ತ 
ಇತ್ತು. ಅದರ ಬ್ಹಾಕುಗಳಿಂದಲೇ ಹೇಗಿದೆಯೋ ಹಾಗೆ ಒಂದು ಪ್ರತಿ ಮಾಡಿಸಿಕೊಂಡು ಜನವರಿ 
22ರಂದು ಕಲತತ್ರೆ ಬಿಟ್ಟರು. ಮೂರು ದಿನ ಲಕ್ಲೋದಲ್ಲಿದ್ದು ಅಲ್ಲಿಯೂ ತನ್ನ ಪುಸ್ತಕಗಳ ಮುದ್ರಣ ಕೆಲಸ 
ಪರಿಶೀಲಿಸಿ,ಮಿತ್ರರನ್ನು ಭೇಟಿಯಾಗಿ ಫೆಬ್ರವರಿ 3ರಂದು ಮಸ್ಸೂರಿಗೆ ವಾಪಸಾದರು. ಮಕ್ಕಳ ಮಧ್ಯೆ 
ಇರುವುದರಿಂದ ತಂದೆಗೆ ಈಗ ಅಪಾರ ಸಂತೋಷ. 

ಮನೆಗೆ ಬಂದ ಮೇಲೆ ಓದು ಬರವಣಿಗೆಯ ಕೆಲಸ ನಿಯಮಬದ್ಧವಾಗಿ ಮತ್ತೆ ಆರಂಭವಾಯಿತು. 
'ಸಂಸ್ಕೃತ ಕಾವ್ಯಧಾರಾ'ದ ಉಳಿದ ಭಾಗವನ್ನು ಬರೆದು ಪ್ರೆಸ್ಸಿಗೆ ಕಳಿಸ ಬೇಕಿತ್ತು. ಫೆಬ್ರವರಿಯಲ್ಲಿ ಮತ್ತೆ 
ಬರೆಯ ತೊಡಗಿದರು. I947 ಅಗೋಸ್‌ನಿಂದ ಧಿಮೇರೀ ಜೀವನ ಯಾತ್ರಾ'ದ ಮುಂದಿನ 
ಭಾಗವನ್ನೂ ಬರೆಯಲಾರಂಭಿಸಿದರು. 

ಮುಂದಿನ ತಿಂಗಳಿನಿಂದ ಪತ್ರಿಕೆಗಳಲ್ಲಿ ಸ್ಟಾಲಿನ್‌ ಕುರಿತು ತೀವ್ರ ವಿಮರ್ಶೆಯಾಗುವ ಸುದ್ದಿ 
ಬರತೊಡಗಿತು. ಇದನ್ನು ಕೇಳಿ ಇತರ ಅನೇಕ ಕಮ್ಯುನಿಸ್ಪರು ಕಳವಳಗೊಂಡರೆ ರಾಹುಲರು 
ಖುಶಿಪಟ್ಟರು. "ಸೋವಿಯತ್‌ ನೆಲದಲ್ಲಿ ಸ್ಟಾಲಿನ್‌ ಆರಾಧನೆ ನಿಂತಿರುವುದೊಂದು ದೊಡ್ಡ 
ಕ್ಷೆಲಸವಾಯಿತು' ಎಂದು ಬರೆದರು. 

ಜೇತಾನ ಫೋಲಿಯೋ ಪೀಡಿತ ಕೈಯನ್ನು ತಜ್ಞರಿಗೆ ತೋರಿಸಲೇ ಬೇಕಿತ್ತು. ಹಾಗಾಗಿ ಏಪ್ರಿಲ್‌ 
ಆರಂಭದಲ್ಲ ಒಂದು ವಾರಕ್ಷಾಗಿ ಮತ್ತೆ ಸಪರಿವಾರ ದೆಹಲಿಗೆ ಹೊರಟರು. ಅಲ್ಲಿನ ಸಫ್ಪರ್‌ಜಂಗ್‌ 
ಆಸ್ಪತ್ರೆಯಲ್ಲಿ ವೈದ್ಯರ ಸಲಹೆ ಪಡೆದರು. ಪಕ್ಷದ ಆಫೀಸಿಗೆ ಹೋಗಿ ಜೊತೆಗಾರರನ್ನು ಕಂಡರು. ಎಲ್ಲಾ 
ಕಡೆ ಸ್ಟಾಲಿನ್‌ ಕುರಿತ ಚರ್ಚೆಯೇ. "ನಿರ್ಬಲತೆಯನ್ನು ಓಡಿಸಿ ಸಾಮ್ಮವಾದ ಇನ್ನಷ್ಟು 
ಬಲಿಷ್ಠವಾಗುವುದಲ್ಲದೆ ಇನ್ನಷ್ಟು ಪಸರಿಸುವುದು' ಎಂಬುದು ರಾಹುಲರ ಅಭಿಮತವಾಗಿತ್ತು. 

ಎಲ್ಲ ಮಸ್ಸೂರಿಗೆ ವಾಪಸಾದರು. I956ರ ಏಪ್ರಿಲ್‌ 9ರಂದು ಅವರ ಜನ್ಮ ದಿನ. ಅಂದಿಗೆ 
ಅವರಿಗೆ 63ವರ್ಷ. ಈ ಸಲ ಪಾರ್ಟಿ ಗೀರ್ಟಿ ಮಾಡದೆ ಮನೆಯಲಿಯೇ ವಿಶೇಷದೂಟ - 
ಪಾನೀಯ ಮಾಡುವುದೆಂದಾಯಿತು. ಬೆಳಿಗ್ಗೆ ನಿತ್ಯ ನಿಯಮದಂತೆ ಮೂರು ಗಂಟಿ ಬರೆಹ ಟಿಪ್‌ 
ಮಾಡಿದರು. 

ತನ್ನ "ಜೀವನಯಾತ್ರಾ'ವನ್ನು ಅವರು ಬರೆದದ್ದು ಆ ದಿನದ ತನಕ ಮಾತ್ರ. ಇನ್ನು ಮುಂದಿನ ಏಳು 
ವರ್ಷಗಳ ಸ್ಥೂಲ ವಿವರಣೆಗಳನ್ನು ವಿಭಿನ್ನ ಮೂಲಗಳ ಆಧಾರದ ಮೇಲಿ ಕೊಡುತ್ತ ಹೋಗುತ್ತೇನೆ. 

I956ರಲ್ಲಿ ರಾಹುಲಜೀ ಅನೇಕ ಕೃತಿಗಳನ್ನು ರಚಿಸಿದರು. ತನ್ನ ತಂದೆಯ ಗ್ರಾಮ ಕನ್ಸಲಾಕ್ಸೆ 
ಸಂಬಂಧಿಸಿದ "ಸೈಯದ ಬಾಬಾ' ಮತ್ತು "ಬಡೀ ರಾನೀ' ಎಂಬ ಎರಡು ಐತಿಹಾಸಿಕ ಕಥೆಗಳನ್ನು 


I80 ರಾಹುಲ ಸಾಂಕೃತ್ಯಾಯನ 


ಅವರು 955ರಲ್ಲಿಯೇ ಬರೆದಿಟ್ಟಿದ್ದರು. ಫೆಬ್ರವರಿ ]957ರಲ್ಲ ಅಜಮಗಢದ ಪ್ರಾಚ್ಯ ಸಂಶೋಧನಾ 
ಪ್ರವಾಸ ಮಾಡಿದ ಸಮಯ ಕನೈಲಾಕ್ಟೂ ಹೋದರು. ಶೀಘ್ರವೇ 'ಕನೈಲಾ ಕೀ ಕಹಾನಿಯುಂ' (ಒಟ್ಟು 
ಒಂಭತ್ತು ಕಥೆಗಳು) ಕೂಡ ಪ್ರಕಟವಾಯಿತು. "ರೂಸ್‌ ಮೇಂ ಪಚ್ಛೇಸ್‌ ಮಾಸ್‌" (I944-47) 
ಕೃತಿಯನ್ನು 95ರಲ್ಲಿ ಬರೆದಿದ್ದರು. ಅದೇ ಮುಂದೆ "ಮೇರೀ ಜೀವನ ಯಾತ್ರಾ'ದ ಮೂರನೇ 
ಭಾಗವಾಯಿತು. 947ರ ಅಗೋಸ್ತಿನಿಂದ 956ರ ಏಪ್ರಿಲ್‌ 9ರ ವರೆಗಿನ ತಮ್ಮ 
"“ಜೀವನಯಾತ್ರಾ'ವನ್ನು ಅವರು I956ರಲ್ಲಿಯೇ ಬರೆದು ಬಿಟ್ಟಿದ್ದರಷ್ಟೆ. ಆದರೆ ಅವು "ಮೇರೀ ಜೀವನ 
ಯಾತ್ರಾ'ದ ನಾಲ್ಕು ಮತ್ತು ಐದನೇ ಖಂಡಗಳಾಗಿ, ಅವರ ನಿಧನದ ನಾಲ್ಕು ವರ್ಷಗಳ ನಂತರ 
]967ನೇ ಇಸವಿಯಲ್ಲಿ ಪ್ರಕಟವಾದವು. ತನ್ನ "ಭೈಯ್ಯಾ' ಸ್ವಾಮಾ ಹರಿಶರಣಾನಂದ ಅವರ ಜೀವನ 
ಚರಿತ್ರೆ "'ಫಲಮಕ್ಕಡ್‌ ಸ್ವಾಮಾ'ಯನ್ನು ಅವರು ಬರೆದದ್ದೂ 956ರಲ್ಲಿಯೇ. 

956ರ ಆರಂಭದಲ್ಲಿ ಮಾಡಿದ ಪಾಟ್ನಾ, ಛಪರಾ, ಸೋನಪುರ, ಏಕಮಾ, ನಯಾಗಾಂವ್‌, 
ಪರಸಾ ಮುಂತಾದ ಕಡೆಗಳ ತಿರುಗಾಟ, ಭೇಟಿಯಾದ ಸ್ನೇಹಿತರು, ಪಕ್ಷದ ಒಡನಾಡಿಗಳು - ಈ 

ಅದರಿಂದ ಅವರ ಹಳೆಯ ನೆನಪುಗಳು ಮತ್ತೆ ಹಸಿರಾಗಿದ್ದವು. ಮಸ್ಸ್ನೂರಿಗೆ ಹಿಂದಿರುಗಿದವರು 

ಸಹಯೋಗ ಕೇ ಮೇರೇ ಸಾಧೀ" - ಪ್ರಸಕ ಬರೆದರು. ಹಿಡಿದ ಕೆಯಲ್ಲಿಯೇ ಅದೇ ವರ್ಷ "ಜಿನ್‌ಕಾ 
ಮ್ಲೆ ಕ್ಷತಜ್ಞಂ ಹೂಂ' ಬರೆದರು. ಇದರಲ್ಲಿ ಶ್ರೀಲಂಕಾದ ನಾಯಕಪಾದ ಧರ್ಮಾನಂದ, ಭದಂತ 
ಆನೆಂದ ಕೌಸಲಾಯವನ, ಕಾಮ್ರೇಡ್‌ ಮಹಮೂದ್‌, ಡಾ। ಕಾಶೀಪ್ರಸಾದ ಜೆ ಸ್ನಾಲ್‌, ಆಚಾರ್ಯ 
ನರೇಂದ್ರದೇವ ಮುಂತಾದ ವಿಭೂತಿಗಳ ಪರಿಚಯ ಮತ್ತು ಅವರೊಂದಗೆ ರಾಹುಲರ ಸಂಬಂಧದ 
ಬಗ್ಗೆ ವಿವರಗಳಿವೆ 

ಇದೇ ವರ್ಷ ರಾಹುಲರು "ಯಗ್ಗೇದಿಕ ಆರ್ಯ” ಎಂಬ ಬಹು ಮುಖ್ಯ ಕೃತಿಯೊಂದನ್ನು 
ರಚಿಸಿದರು. ಇದರಲ್ಲಿ ಯಗ್ವೇದದ ಬೌಗೋಲಿಕ, ರಾಜನೈತಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನವಿದೆ. 
ಗ್ರಂಥದ ಮುಖ್ಯ ಭಾಗದಲ್ಲಿ ಹಿಂದೀ ಅನುವಾದದಲ್ಲಿ ಯಚಾಗಳನ್ನು ಉದ್ದರಿಸಿ ಅರ್ಯ ಜನರು, 
25 ९06 ಯಖಿ, ದಸ್ತು, ಆದಿಮ  ಆರ್ಯರಾಜ, ಯಗ್ಸೇದಿಕ ಸಮಾಜದ ದೇವತೆ, 
ಉಣಿಸು-ಪಾನೀಯ, ಕೀಡೆ-ವಿನೋದ, ಭಾಷೆ-ಕಾವ್ಲ, ಆರ್ಯ ನಾರಿಯರು ಮುಂತಾದ 
ವಿಚಾರಗಳನ್ನು ವಿಶ್ಲೇಷಣಾತ್ಮಕವಾಗಿ ಪ್ರಸ್ತುತಪಡಿಸಿದ್ದಾರೆ. ಸಂಬಂಧಪೆಟ್ಟ ಮೂಲ ಖಯಕ್ಕುಗಳನ್ನು 
ಎಡಬದಿಯಲ್ಲಿ ಕೊಟು ಬಲಬದಿಯಲಿ ಅವುಗಳ ಅನುವಾದವನ್ನು ಕೊಟಿದ್ದಾರೆ. ಈ ರೀತಿಯ ಗ್ರಂಥ 
ಹಿಂದಿಯಲ್ಲಿ ಇದೇ ಪ್ರಥಮ. ತಮ್ಮ ಈ ಆಳ ಅಧಯನದ ಬಲದಿಂದಲೇ 7960ರಲ್ರಿ "ದಿವೋದಾ 
ಎಂಬ ಕಾದಂಬರಿಯನ್ನು ಬರೆದರು 

ಡಿಸೆಂಬರ್‌ 955ರ ಮಾತು. ರಾಹುಲರು ಕಾಲಸೀಗೆ ಹೋಗಿ ಬಂದು, ಡೆಹರಾಡೂನಿನಲ್ಲಿ 
ಶುಕ್ಷಜೀ ಅವರಲ್ಲಿದ್ದರು. ಪಾರಸೀ ಚೆನ್ನಾಗಿ ಬಲ್ಲ ಅಲ್ಲಿನ ಒಬ್ಬ ವಕೀಲರು ತಮ್ಮ ಪತ್ನಿಯೊಂದಿಗೆ 
ಅವರನ್ನು ನೋಡಲು ಹೋದರು. ಪತ್ನಿ ಎಂ.ಎ.ಮುಗಿಸಿದ್ದಳು. ರಾಹುಲಜೀ ತನ್ನ ಪಿ.ಎಚ್‌.ಡಿ. 
ನಿರ್ದೇಶಕರಾಗಬೇಕೆಂದು ಅವಳ ಆಸೆ. ರಾಹುಲರು ಅವಳಿಗೆ ರಹೀಂ ಕುರಿತು ಸಂಶೋಧನೆ ನಡೆಸಲು 
ಹೇಳಿದರು. "ರಹೀಂ ಬಗ್ಗೆ ಪಾರಸಿಯಲ್ಲಿ ಬೇಕಾದಷ್ಟು ಸಾಮಗ್ರಿಗಳಿವೆ. ನಿಮ್ಮ ಪತಿಯೂ ಸಹಾಯ 
ಮಾಡುತ್ತಾರೆ' - ಎಂದರು. 


ಹಳೆಯ ನೆನಪುಗಳು 8] 


ಮತ್ತೆ ಅದೇ ತಿಂಗಳು ಅವರು ದೆಹಲಿಯಲ್ಲಿದ್ದಾಗ ಒಂದು ದಿನ ಅಬ್ದುಲ್‌ ರಹೀಂ ಖಾನ್‌ ಖಾನಾನ 
ಸಮಾಧಿ ನೋಡಲು ಹೋದರು. ಜನವರಿಯಲ್ಲಿ (956) ಬನಾರಸಿಗೆ ಹೋದಾಗ ಅಲ್ಲಿನ 
ವಿಶ್ವವಿದ್ಯಾಲಯದ ಕಲಾಭವನ ಸಂಗ್ರಹಾಲಯದಲ್ಲಿ ರಹೀಮನ ಒಂದು ಚಿತ್ರವನ್ನೂ ನೋಡಿದರು. 
ರಹೀಮನ ಸಮಾಧಿ ಮಂದಿರ ಮತ್ತು ಆ ಚಿತ್ರದರ್ಶನ ಅವನ ಒಂದು ಪುಟ್ರ ಜೀವನ ಚರಿತ್ರೆ 
ಬರೆಯಲು ಅವರನ್ನು ಪ್ರೇರೇಪಿಸಿತು. ರಹೀಮನ ನಂತರ ಅಕರನ ಇನ್ನುಳಿದ ರತ್ನಗಳ ಕುರಿತು 
ಬರೆಯಲು ಲೇಖನಿ ತವಕಿಸಿತು. ಅಕರನ ಬಗೆಯೇ ಹಿಂದಿಯಲ್ಲಿ ಒಂದು ಒಳ್ಳೆಯ ಪುಸಕ 
ಬರೆಯಬೇಕೆಂದು ಮತ್ತೆ ಯೋಚಿಸಿದರು. 956ರ ವಿಹಾರೀ ಯತುವಿನಲ್ಲಿ "ಅಕ್ಸರ್‌' (356 ಪುಟ) 
ಕೃತಿ ಸಿದ್ದವಾಗಿ ಬಿಟ್ಟಿತು. ಅಕ್ಟರನ ಕುರಿತು ವಿನ್ನೆಂಟ್‌ ಸ್ಮಿತ್‌ ಬರೆದ ಇಂಗ್ಲಿಷ್‌ ಗ್ರಂಥ, ಅಕ್ಸರನೊಂದಿಗೆ 
ನ್ಯಾಯತೀರ್ಮಾನ ಮಾಡುತ್ತಿದ್ದ ಶಮ್ಲುಲ್‌ ४०७०, ಮೌಲಾನಾ ಮಹಮ್ಮದ್‌ ಹುಸೇನ್‌ 
"ಅಜಾದ್‌'ನ ಪುಸ್ತಕ "ದರಬಾರ್‌ ಅಕಬರೀ'ಯ ಹಿಂದೀ ಅನುವಾದ ಎಲ್ಲ ಲಭ್ಯವಿದ್ದವು. ಆದರೆ 
ಅಕ್ಸರನನ್ನು ವ್ಯಾಪಕವಾದ ಒಂದು ಹೊಸ ದೃಷ್ಟಿಕೋನದಿಂದ ಅರಿಯುವ ಅಗತ್ಯವಿದೆ ಎಂದು 
ರಾಹುಲರು ಮನಗಂಡರು. ಅವರ ಅಭಿಪ್ರಾಯದಲ್ಲಿ "ಅಶೋಕನ ನಂತರ ನಮ್ಮ ದೇಶದಲ್ಲಿ ಕಾಣುವ 
ಇನ್ನೊಂದು ಮಹಾನ್‌ ಧ್ರುವತಾರೆ ಅಕ್ಸರನೇ'. ಅಕ್ಷರ ನಿಜವಾದ ಅರ್ಥದಲ್ಲಿ ದೇಶ ಭಕ್ತ. ತ್ಲನ 
ರಾಷ್ಟ್ರದ ಪರಮ ನಾಯಕ. ಅಕ್ಸರನ ಮಾರ್ಗ ಇವತ್ತು ಹೆಚ್ಚಿನ ಮಟ್ಟಿಗೆ ನಮ್ಮ ಮಾರ್ಗವಾಗಿ ಬಿಟ್ಟಿದೆ. 
ಅಕ್ಟರ ಹದಿನಾರನೇ ಶತಮಾನದ್ದಲ್ಲ, ಬದಲು ಇಪ್ಪತ್ತನೇ ಶತಮಾನದ ನಮ್ಮ ದೇಶದ ಸಾಂಸ್ಕೃತಿಕ 
ಪ್ರೆಗಂಬರ'. 
 ರಾಹುಲರ ದೃಷ್ಟಿಯಲ್ಲಿ ಅಕ್ಷರನ ಪಾತ್ರ ಎಲ್ಲಿ ಮಹತ್ವದ್ದೆಂದರೆ ಆತ ಎರಡು ಸಂಸ್ಕೃತಿಗಳ 
ಸಂಘರ್ಷದ ಸಿಕ್ಕುಗಳನ್ನು ಯಾವುದೇ ಅನ್ಯ ಆಡ್ಡ ಉದ್ದೇಶಗಳಿಲ್ಲದೆ ಬಿಡಿಸಿದ ಸಾಮರ್ಥ್ಯದಲ್ಲಿ 
ಅಕ್ಸರನು ಸಂಸ್ಕೃತಿಗಳ ಮಹಾನ್‌ ಸಮನ್ವಯದ ಪ್ರತಿಜ್ಞೆ ತೊಟ್ಟಿದ್ದ. "ಅಕ್ಟರ್‌' ಕೃತಿಯ ಪರಿಶಿಷ್ಟದಲ್ಲಿ 
"ಸಂಸ್ಕೃತಿಗಳ ಸಮನ್ನಯ'ದಲ್ಲಿ ಈ ಎಲ್ಲಾ ವಿಚಾರಗಳನ್ನು ಭಾಷೆ, ಸಾಹಿತ್ಯ, ಧರ್ಮ ಮುಂತಾದ ಎಲ್ಲ 
ಮಗ್ಗುಲುಗಳಿಂದಲೂ ವಿವೇಚಿಸುತ್ತ ಒಂದು ಉದಾಹರಣೆಯ ರೂಪದಲ್ಲಿ ಅವರು ತಮ್ಮನ್ನೇ 
ತೆರೆದಿಟ್ರಿದ್ದಾರೆ. 
ಸಂಸ್ಕೃತಿ ಮತ್ತು ಧರ್ಮ ಒಂದೇ ಅಲ್ಲ. ಇದರ ಉದಾಹರಣೆ ನಾನೇ. ಬುದ್ದನ ಬಗ್ಗೆ ಅತೀವ 

ಗೌರವವಿಟ್ಟುಕೊಂಡೂ ಅತನ ದರ್ಶನವನ್ನು ಬಹುಮೇರೆಗೆ ಒಪ್ರಿಕೊಂಡೂ ನಾನು ನನ್ನನ್ನು 
ಬೌದ್ದ ಧರ್ಮದ ಅನುಯಾಯಿ ಎಂದು ಕರೆದುಕೊಳ್ಳಲಾರೆ. ಅನುಯಾಯಿ ಆಗಿದ್ದರೂ ಸಹ 
ಭಾರತೀಯ ಸಂಸ್ಥತಿಯನ್ನು ನನ್ನ ಪ್ರೀತಿಯ ಸಂಸ್ಥೃತಿಯನ್ನಾಗಿ ತಿಳಿಯುತ್ತಿದ್ದೆ. ಪೂರ್ಣ 
ನಾಸ್ಟಿಕನಾಗಿಯೂ ಭಾರತೀಯ ಸಂಸ್ಥತಿಯ ಕುರಿತು ನನ್ನಲ್ಲಿ ಅಷ್ಟೇ ಆದರ ಹಾಗೂ ಅವಿನಾ 
೧ಬಂಧವಿದೆ. ಆದುದರಿಂದ ನಾನು ನನನು ಆ ಸಂಸ್ಪತಿಯ ಉತರಾಧಿಕಾರಿ ಎಂದು 
ಬಾದತೆಯಿಂದ ತಿಳಿಯುತೇನೆ. ಈ ಹಕಿನಿಂದ ನನನು ವಂಚಿತನಾಗಿಸುವ ಅಥವಾ ಉಗ 
ತಂತ್ರ ವಿಚಾರದೊಂದಿಗಿನ ನನ್ನ ಸಂಬಂಧವನ್ನು ಬೇರ್ಪಡಿಸುವ ಶಕ್ತಿ ಯಾರಿಗೂ ಇಲ್ಲ 
ಸಾಹಿತ್ಯದಲ್ಲಿ ಅಭಿನ್ನರಾಗಿರುವ ಸೂಫೀಸಂತರು ಇವತ್ತು ಕಟ್ರಾ ಹಿಂದೂಗಳಿಗೂ 
ಶಿರೋದಾರ್ಯರು.' 


I82' ರಾಹುಲ ಸಾಂಕೃತ್ಯಾಯನ 


_ 49560७ ರಾಹುಲರು ಸಮೃದ್ದರಾಗಿ ಬರೆದರು. ಅನೇಕ ಪ್ರವಾಸಗಳನ್ನು ಸಹ ಮಾಡಿದರು. 
ವರ್ಷಾರಂಭದಲ್ಲಿ ವರ್ಧಾದಿಂದ ಕಲ್ಕತ್ತೆಯವರೆಗೆ, ಛಪರಾ ಜಿಲ್ಲೆಗೆ, ಏಪ್ರಿಲ್‌ನಲ್ಲಿ ಕೊಂಚ 
ಧಿನಗಳಿಗಾಗಿ ದೆಹಲಿಗೆ, ಡಿಸೆಂಬರ್‌ನಲ್ಲಿ ಒಬ್ಬರೇ ಕಾಠ್ಮಂಡೂವಿಗೂ ಹೋಗಿ ಬಂದರು. 

ಇದೇ ವರ್ಷ ಬೌದ್ದ ಧರ್ಮದ ದೃಷ್ಟಿಯಿಂದ ಭಾರತದಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು. 
[ನೈಶಾಖ ಪೂರ್ಣಿಮೆಯಂದು ನಾಗಪುರದಲ್ಲಿ ಡಾ। ಭೀಮರಾವ್‌ ಅಂಬೇಡ್ಕರರ ನೇತೃತ್ವದಲ್ಲಿ ಅವರ 
ಲಕ್ಷಗಟ್ಟಲಿ ಅನುಯಾಯಿಗಳು ಬೌದ್ದ ಧರ್ಮವನ್ನು ಸ್ನೀಕರಿಸಿದರು. ಇನ್ನೊಂದು ಮುಖ್ಯ 
ಘಟನೆಯೆಂದರೆ ಕಾಠ್ಮಂಡೂವಿನಲ್ಲಿ ನಡೆದ ವಿಶ್ವ ಬೌದ್ದ ಸಮ್ಮೇಳನ. ಅ ಸಮ್ಮೇಳನದಲ್ಲಿ ಡಾ! 
ಭೀಮರಾವ್‌ ಅಂಬೇಡ್ಕರರ ಉಪಸ್ಥಿತಿ ದೊಡ್ಡ ಆಕರ್ಷಣೆಯಾಗಿತ್ತು. ಸಮ್ಮೇಳನಕ್ಕೆ ರಾಹುಲಜೀ 
ಅವರು ವಿಶೇಷ ಆಹ್ವಾನಿತರಾಗಿದ್ದರು. ಕಾಠ್ಮಂಡೂವಂತೂ ರಾಹುಲರಿಗೆ ಸ್ವಂತ ಮನೆಯಂತೆಯೇ. 
ದೇಶ ವಿದೇಶಗಳ ಬೌದ್ಧ ವಿದ್ವಾಂಸರನ್ನೆಲ್ಲ ಭೇಟಿ ಮಾಡಿದಂತಾಗುವುದೆಂದು ಅವರು ಕಾಶ್ಮಂಡೂವಿಗೆ 
ಹೋದರು. ಅಲ್ಲಿಗೆ ಆಗ ಆನಂದಜೀ ಕೂಡ ಬಂದಿದ್ದರು. ನಿಜವಾಗಿಯೂ ಇದೊಂದು ಉಪಯುಕ್ತ 
ಪ್ರವಾಸವಾಯಿತು. ನೇಪಾಳದ ಎಲ್ಲ ಪರಿಚಿತರೊಡನೆ ಮತ್ತೆ ಭೆಟ್ಟ. ಅಲ್ಲಿ "ಭಾರತದ ಮಾತ್ರವಲ್ಲ, 
ಶ್ರೀಲಂಕಾ ಮುಂತಾದ ಕಡೆಗಳಿಂದಲೂ ಪರಿಚಿತ ಭಿಕ್ಷುಗಳು ಗೃಹಸ್ಥರು ಸಿಕ್ಸಿದರು' ಚೀನೀ ಪ್ರತಿನಿಧಿ 
ಮಂಡಲದ ಅಧ್ಯಕ್ಷ ಗೇಶೇ ಶೇರಬ್‌, ಇಪ್ಪತ್ತೆರಡು ವರ್ಷಗಳ ನಂತರ, ಅತೀವ ಪ್ರೀತಿಯಿಂದ 
ಭೇಟಿಯಾದರು. ಇದೇ ವರ್ಷ ಬೌದ್ದ ಧರ್ಮದ ದೃಷ್ಟಿಯಿಂದ ಭಾರತದಲ್ಲೊ ಒಂದು ವಿಶೇಷ ಘಟನೆ 
ನಡೆಯಿತು. ವೈಶಾಖ ಪೂರ್ಣಿಮೆಯಂದು ನಾಗಪುರದಲ್ಲಿ ಡಾ।ಭೀಮರಾವ್‌ ಅಂಬೇಡ್ಕರರ 
ನೇತೃತ್ವದಲ್ಲಿ ಅವರ ಲಕ್ಷಗಟ್ಟಲೆ ಅನುಯಾಯಿಗಳು ಬೌದ್ದ ಧರ್ಮವನ್ನು ಸ್ವೀಕರಿಸಿದರು. ಇನ್ನೊಂದು 
ಮುಖ್ಯ ಘಟನೆಯೆಂದರೆ ಕಾಠ್ಮಂಡೂವೀ ನಡೆದ ವಿಶ್ವ ಬೌದ್ಧ ಸಮ್ಮೇಳನ. ಆ ಸಮ್ಮೇಳನದಲ್ಲಿ 
ಡಾ।ಭೀಮರಾವ್‌ ಆಂಬೇಡ್ಡರರ ಉಪಸ್ಥಿತಿ ದೊಡ್ಡ ಆಕರ್ಷಣೆಯಾಗಿತ್ತು. ಸಮ್ಮೇಳನಕ್ಕೆ ರಾಹುಲಜೀ 
ಅವರು ವಿಶೇಷ ಆಗ್ವಾನಿತರಾಗಿದ್ದರು. ಕಾಠ್ಮಂಡೂವಂತೂ ರಾಹುಲರಿಗೆ ಸ್ವಂತ ಮನೆಯಂತೆಯೇ. 
ದೇಶವಿದೇಶಗಳ ಬೌದ್ದ ವಿದ್ವಾಂಸರನ್ನೆಲ್ಲ ಭೇಟಿ ಮಾಡಿದಂತಾಗುವುದೆಂದು ಅವರು ಕಾಠ್ಮಂಡೂವಿಗೆ 
ಹೋದರು. ಅಲ್ಲಿಗೆ ಆಗ ಆನಂದಜೀ ಕೂಡ ಬಂದಿದ್ದರು. ನಿಜವಾಗಿಯೂ ಇದೊಂದು ಉಪಯುಕ್ತ 
ಪ್ರವಾಸವಾಯಿತು. ನೇಪಾಳದ ಎಲ್ಲ ಪರಿಚಿತರೊಡನೆ ಮತ್ತೆ ಭೆಟ್ಟಿ. ಅಲ್ಲಿ "ಭಾರತದ ಮಾತ್ರವಲ್ಲ, 
ಶ್ರೀಲಂಕಾ ಮುಂತಾದ ಕಡೆಗಳಿಂದಲೂ ಪರಿಚಿತ ಭಿಕ್ಷುಗಳು ಗೃಹಸ್ಥರು ಸಿಕ್ಕಿದರು" ಚೀನೀ ಪ್ರತಿನಿಧಿ 
ಮಂಡಲದ ಅಧ್ಯಕ್ಷ ಗೇಶೇ ಶೇರಬ್‌, ಇಪ್ಪತ್ತೆರಡು ವರ್ಷಗಳ ನಂತರ, ಅತೇವ ಪ್ರೀತಿಯಿಂದ 
ಭೇಟಿಯಾದರು. 930ನೇ ಇಸವಿಯಲ್ಲಿ ಮೊದಲ ಟಿಬೇಟ್‌ ಪ್ರವಾಸದಲ್ಲಿ ಲಾಸಾದ ಸಮಾಪದಲ್ಲಿನ 
ಡೇ-ಪುಜ್‌ಮಹಾವಿಹಾರದಲ್ಲಿ ಅವರನ್ನು ಪ್ರಥಮ ಸಲ ರಾಹುಲರು ಸಂಧಿಸಿದ್ದರಷ್ಟೆ? ಎರಡನೇ 
ಸಲದ (934) ಪ್ರವಾದಲ್ಲಿ ಕುಂದೇ-ಲಿಜ್‌ ವಿಹಾರದಲ್ಲಿ ಸಿಕ್ಕಿದ್ದರು.ಗೇಶೇ ಶೇರಬ್‌ ಮಂಗೋಲ 
ಭಿಕ್ಷು. ಭಾರತ ಪ್ರವಾಸವನ್ನೂ ಮಾಡಿದವರು. ಆ ಸಮಯದಲ್ಲಿಯೇ ರಾಹುಲರು ಅವರ ಕುರಿತು 
"ಅವರಂತಹ ಪಂಡಿತರು ಇಡೀ ಟಿಬೇಟಿನಲ್ಲಿ ಮೂರು ನಾಲ್ಕು ಮಂದಿ ಸಿಕ್ಸಿಯಾರು. 
ಭೋಟ್‌ -ಶಾಸ್ತ್ರದ ವಿದ್ಯಾ ಸಾಗರ. ಚಾಂದ್ರ-ವ್ಮಾಕರಣ ಕೂಡ ಅವರಿಗೆ ಬಾಯಿಪಾಠ” ಎಂದು 
ಬರೆದಿದ್ದಾರೆ. ಈಗ ಕಾಠ್ಮಂಡೂವಿ್ಹಿ ಮತ್ತೆ ಅವರ ಭೆಟ್ಟಿ. ಚೀನಾದ ಬೌದ್ದ ಸಂಘದ ಉಪಪ್ರಧಾನ ಶ್ರೀ 
ಚಾಊ-ಪೂ-ಛೂ ಕೂಡ ಅಲ್ಲಿದ್ದರು. ಮೂವರೂ ಮೂರು ಗಂಟಿಗಳ ಕಾಲ ಮಾತುಕತೆಯಾಡುತ್ತ 


k 


ಹಳೆಯ ನೆನಪುಗಳು ]83 


ಕುಳಿತರು. ಆಗಲೇ ರಾಹುಲರ ಮನದಲ್ಲಿ ]958ರ ಚೇನೀ ಪ್ರವಾಸ ಯೋಜನೆಯ ಬೀಜ 
ಅಂಕುರಿಸಿತು. 

ಕಾಠ್ಮಂಡೂ ಸಮ್ಮೇಳನದಿಂದ ಲುಂಬಿನಿಗೆ. ಅಲ್ಲಿಂದ ಕುಶೀನಗರಕ್ಕೆ. ಆನಂದಜೀ ಕೂಡ 
ಜೊತೆಗಿದ್ದರು. ರಾಹುಲರು ಬನಾರಸ್‌ ಮಾರ್ಗವಾಗಿ ಮಸ್ಸೂರಿಗೆ ಹಿಂದಿರುಗಬೇಕಿತ್ತು. ಆಗಲೇ 
ಹೇಳಿದಂತೆ ಹಿಂದೀ ವಿಶ್ವ್ಷಕೋಶದ ಪ್ರಧಾನ ಸಂಪಾದಕರಾಗಲು 955ರ ಫೆಬ್ರವರಿಯಲ್ಲಿಯೇ 
ಅವರಿಗೆ ಒತ್ತಾಯಪಡಿಸಿದ್ದರಷ್ಟೆ? ಆದರೆ ಆಗ್ರಹ ಪಡಿಸುವ ಮಾತು ಬೇರೆ, ಕ್ರಮಪ್ರಕಾರವಾಗಿ 
ನೇಮಕಗೊಳ್ಳುವ ಮಾತೇ ಬೇರೆ. ಹಿಂದೇ ಜಗತ್ತಿನಲ್ಲಿ ರಾಗುಲರು ಹಿಂದೀ ವಿಶ್ವಕೋಶದ ಪ್ರಧಾನ 
ಸಂಪಾದಕರ ಜವಾಬ್ದಾರಿ ಹೊರಲಿದ್ದಾರೆ ಎಂಬ ಸುದ್ದಿ ಹಬ್ಬಿತ್ತು. ರಾಹುಲರು ಕೂಡ ಇದಕ್ಕಾಗಿ ಸಿದ್ದತೆ 
ನಡೆಸುತ್ತಲೇ ಇದ್ದರು. ಆದರೂ ಅವರು ಅಂತಿಮ ನಿರ್ಧಾರ ಕೈಗೊಳ್ಳುವ ಸ್ಥಿತಿಯಲ್ಲೂ ಇರಲಿಲ್ಲ. 

ಕಾಠ್ಮಂಡೂ ಪ್ರವಾಸದಿಂದ ಪ್ರಯಾಗಕ್ಕೆ ಮರಳು 956ರ ನವೆಂಬರ್‌ 25ರಂದು ಪತ್ನಿಗೆ "ನಾನು 
ಬನಾರಸ್‌ನ ಕೆಲಸ(ಹಿಂದೇ ವಿಸ್ತಕೋಶದ ಸಂಪಾದನ ಕಾರ್ಯ)ವನ್ನು ಉಪೇಕ್ಷೆ ಮಾಡುವುದಿಲ್ಲ. 
ಭಗವತ ಶರಣಜೀ ಅವರ (ಡಾಃಭಗವತ ಶರಣ ಉಪಾಧ್ಯ್ಮಾಯ) ನೇಮಕವಾಗಿದೆ. ಸ್ಥಾಯಾಯಾಗಿ 
ಇದ್ದು ಕೆಲಸ ಮಾಡುವ ಬಗೆ ನನ್ನನ್ನು ಕೇಳಿಕೊಂಡಿದ್ದರು. ನಾನು ಹಾಗೇನೇ ಪತ್ರ ಬರೆದು ಬನಾರಸ್‌ 
ಸ್ಪೇಶನ್ನಿಗೆ ಬಂದಿದ್ದ ವಿನೋದಜೀ (ವೈಜನಾಥ ಸಿಂಹ "ವಿನೋದ')ಯವರಿಗೆ ಕೊಟ್ರು ಬಿಟ್ಟಿದ್ದೇನೆ. 
ದಶಂಬರದ ಅಂತ್ಯದಲ್ಲಿ ನಿರ್ಣಯವಾಗುತ್ತದೆ. ಅಷ್ಟರೊಳಗೆ ಭಗವತ ಶರಣರು ಕೆಲಸ ಪ್ರಾರಂಭಸಿ 
ಬಿಡುತ್ತಾರೆ” ಎಂದು ಬರೆದಿದ್ದಾರೆ. 

I955ರ ಫೆಬ್ರವರಿಯಲ್ಲಿ ರಾಹುಲರೆದುರು ಪ್ರಸ್ತಾಪ ತಂದು I956ರ ನವೆಂಬರಿನವರೆಗೂ 
ಅಂತಿಮ ನಿರ್ಣಾಯಕ್ಕೆ ಬಾರದಿರುವುದು ಏನು ವಿಚಿತ್ರ: ಈ ದಶಂಬರದ ಅಂತ್ಯದಲ್ಲಿ 
ನಿರ್ಣಯವಾಗುತ್ತದೆ ಎಂದು ಹೇಳಲಾಗಿತ್ತು, ಆದರೆ ಆಗಲಿಲ್ಲ. 

ವಾಸ್ತವವಾಗಿ ಡಾಃಭಗವತ ಶರಣರ ನೇಮಕದೊಂದಿಗೇ ನಿರ್ಧಾರ ಆಗಿಬಿಟ್ಟಿತ್ತು. ವಿಶ್ವಕೋಶಕ್ಕೆ 
ಭಗವತ ಸಹಾಯ ಅವಶ್ಯಕವೆಂದು ರಾಹುಲರೂ ತಿಳಿದಿದ್ದರೆಂದು ಹಿಂದೆಯೇ ಹೋಳಿದೆ. ಆದರೆ ಇಲ್ಲ 
ಆದದ್ದು ಅದರ ತಿರುಗ ಮುರುಗ. ಮೊದಲು ಭಗವತ ಶರಣರ ನೇಮಕವಾಗಿ ಅವರು ಕೆಲಸ 
ಅರಂಭುಸಿಯೂ ಬಿಟ್ಟಿದ್ದರು. ರಾಹುಲರನ್ನು ಮಾತ್ರ ಮುಂದೆಯೂ ಸುಮಾರು ಒಂದು ವರ್ಷದ ವರೆಗೆ 
ತೂಗುಯ್ಯಾಲೆಯಲ್ಲಿಟ್ಟದ್ದು ಅಕ್ಷಮ್ಮ. 

ಕೊನೆಗೂ ರಾಹುಲರನ್ನು ಹಿಂದೀ ಎಶ್ವಕೋಶದ ಪ್ರಧಾನ ಸಂಪಾರಕರನ್ನಾಗಿ ಮಾಡಲಿಲ್ಲವೇಕೆ? 
ಅವರು ಕಮ್ಯುನಿಸ್ಟ್‌ ಆಗಿರುವುದೇ ಅಡ್ಡಿಯಾಯಿತು ಎನ್ನುತ್ತಾರೆ. ಅನಂದಜೀ ಕೂಡ ಬರೆದಿದ್ದಾರೆ 
"ರಾಹುಲಜೀ ತಾವು "ಕಮ್ಮುನಿಸ್ಟ್‌' ಆಗಿರುವುದರ ಬೆಲೆ ತೆರಬೇಕಾಗಿ ಬಂತು" 

ಆದರೆ ಇದು ಸಂಪೂರ್ಣ ನಿಜವಲ್ಲ. ಡಾಃಭಗವತ ಶರಣರೂ ಆಗಾಗ ತಮ್ಮನ್ನು ಕಮ್ಯುನಿಸ್ಟ್‌ 
ಪಾಳೆಯದವನೆಂದೇ ಹೇಳಿಕೊಳ್ಳುತ್ತಿದ್ದರು. ಕಮ್ಮುನಿಸ್ಟ್‌ ಪಾರ್ಟಿಯ ಪ್ರಕಾಶನ ಸಂಸ್ಥ ಅವರ ಅನೇಕ 
ಗ್ರಂಥಗಳನ್ನು ಪುನರ್ಮುದ್ರಣ ಮಾಡಿದೆ. ನಿಜವಾಗಿ ರಾಹುಲರಿಗೆ ಹಿಂದಿಯ ತಮ್ಮ ಜನರೇ ತಮ್ಮ 
ವಿರುದ್ಧ ರಚಿಸಿದ ಷಡ್ಯಂತ್ರದಿಂದಾದಷ್ಟು ವ್ಯಥೆಯಾಯಿತು. ತಾನು ಕಮ್ಯುನಿಸ್ಟ್‌ ಆಗಿರುವುದಕ್ಕೆ ಬೆಲೆ 
ತೆರಬೇಕಾದಲ್ಲಿ ಆಗುತ್ತಿರಲಿಲ್ಲ. 


I84 ರಾಹುಲ ಸಾಂಕೃತ್ಯಾಯನ 


ಏಪ್ರಿಲ್‌ 956ರ ನಂತರದ ತನ್ನ "ಜೀವನ ಯಾತ್ರಾ' ಬರೆದಿದ್ದರೆ ಖಂಡಿತ ಆ ಷಡ್ಯಂತ್ರವನ್ನು 
ಬಿಡಿಸಿ ತೋರಿಸುತ್ತಿದ್ದರು. ಆದರೆ ಈಗ ವಸ್ತುಸ್ಥಿತಿ ತಿಳಿಯಲು ಅವರ ಪತ್ನಿಯ ಮಾತುಗಳನ್ನು 
ಆಧಾರವಾಗಿಟ್ಟುಕೊಳ್ಳಬೇಕಾಗಿದೆ. "ರಾಹುಲಜೀ ವಿರುದ್ಧ ರಾಜನೈತಿಕ ಪಿತೂರಿ ನಡೆಸಲಾಯಿತು. 
ವಿಶ್ವಹೋಶದ ಸಂಪಾದಕರಾಗಲು ಆಸಪಟ್ರ ವಿದ್ವಾಂಸರೇ ಈ ಪಿತೂರಿ ನಡೆಸಿದರೆಂದು ಬಹಳ 
ದಿನಗಳ ಬಳಿಕ ರಾಹುಲಜೀಗೆ ತಿಳಿಯಿತು. ಈ ಅಭಿಯಾನದಲ್ಲಿ ಅವರು ವಿಜಯಯಾದರು. 
ಸಂಪಾದಕ ಪಟ್ಟದಲ್ಲಿ ಶೋಭಿಸಿದರು. ಆದರೆ ಅವರ ५ ಕೆಳಗೆ ಕೆಲಸ ಮಾಡುವ ವಿದ್ವಾಂಸರ 
ಅಸಮಾಧಾನದ ಕಾರಣ ಅವರು ಬಹುಶಃ ಎರಡು ವರ್ಷಗಳ ಬಳಿಕ ಅಧ್ಯಕ್ಷ ಪದವಿಯನ್ನು 
ಬಿಡಬೇಕಾಗಿ ಬಂತು". | | | 

ರಾಹುಲರು ಪ್ರಯಾಗದಲ್ಲಿ ಎರಡು ಮೂರು ದಿನ ಉಳಿದು ನವೆಂಬರ್‌ ಅಂತ್ಮದಲ್ಲಿ ಮಸ್ಸೂರಿಗೆ 
ಹಿಂದಿರುಗಿದರು. ದಶಂಬರ ಅಂತ್ಯದಲ್ಲಿ ಸಂಪಾದಕರ ನಿರ್ಣಯವಾಗುವುದೆಂದು ಹೇಳಿರುವುದರಿಂದ 
ವ ರ್ಷಾಂತ್ಯದ ತನಕ ಅವರ ಮನಸ್ಥಿತಿ ಹೇಗಿದ್ದಿರಬಹುದು, ಸುಲಭವಾಗಿ ಊಹಿಸಬಹುದು. 


ಚೀನಾ ಪ್ರವಾಸ 


7957ರಲ್ಲಿ ರಾಹುಲರಿಗೆ ಮಾನಸಿಕ ತಲ್ಲಣ ಸಾಕಷ್ಟು ಇತ್ತು. ಇದಕೆ ಮುಖ್ಯ ಕಾರಣವೆಂದರೆ ಅದೇ, 
ಹಿಂದೀ ವಿಶ್ವ್ಷಕೋಶದ ಪ್ರಧಾನ ಸಂಪಾದಕ ಹುದ್ದೆಯ ವಿಷಯ. ಡಿಸೆಂಬರ್‌ ಅಂತ್ಯದವರೆಗೆ ಯಾವ 
ನಿರ್ಣಯಕ್ಕೂ ಬಾರದೆ ಅವರು ಮುಂದೆ ಅನೇಕ ತಿಂಗಳುಗಳವರೆಗೂ ನಿರ್ಣಯದ ನಿರೀಕ್ಷೆಯಲ್ಲಿಯೇ 
ಇದ್ದರು. 

ಅವರ ಮುಂಡೆ ಎರಡು ದಾರಿಗಳಿದ್ದುವು. ಹಿಂದೀ ವಿಶ್ವಕೋಶದ ಜವಾಬ್ದಾರಿ ನಿರ್ವಹಿಸುವುದು 
ಅಥವಾ ಚೀನಾಕ್ಲೆ ಹೋಗಿ ಅಲ್ಲಿ ಸಂಶೋಧನೆ ನಡೆಸುವುದು. ಎರಡೂ ಅವರಿಗೆ ಮುಖವೇ. ಒಂದು 
ವೇಳೆ ಅಲ್ಲಿ ವಿಶ್ವಕೋಶದ ಕೆಲಸವನ್ನು ಅವರಿಗೆ ಸಿದ್ದರೆ ಎದೇಶಕ್ಷೆ ಹೋಗುವ ಪ್ರಶ್ನೆಯೇ 
ಬರುತ್ತಿರಲಿಲ್ಲ. 3957ರ ಅಕೋಬರಿನಲ್ಲಿ ವಾರಾಣಾಸಿಗೆ ಹೋದ ಮೇಲೆಯೇ ತಮಗೆ ವಿಶಕೋಶದ 
ಕೆಲಸದಲ್ಲಿ ಸ್ಥಾನವಿಲ್ಲವೆಂದು ಅವರಿಗೆ ತಿಳಿದದ್ದು. ಅದ್ಕೇ ತಿಂಗಳು ಚೀನಾ ಬೌದ್ದ 
ಉಪಾಧಕರಾದ ಶ್ರೀ ಚಾಗಊೂ-ವೂ-ಭೂಗೆ ವಿಸಾರಪೊದೊಂದು ಪತ್ರ ಬರೆದು ತಾನು ಟಿಬೆಟಿಗೆ 

೦ಬಂಧಿಸಿ ಅನ್ನೇಷಣೆ ನಡೆಸಲು ಚೀನಾಕ್ಷೆ ಬರಬೇಕೆಂದಿದ್ದೇನೆ ಎಂದು ಸೂಚಿಸಿದರು. ಅನೇಕ ಬಗೆಯಲ್ಲಿ 

ಮನಸ್ಸು ಹಿಂದೆಳೆಯುತ್ತಿದ್ದರೂ 957ರಲ್ಲಿ, 956ರಷ್ಟಲ್ಲವಾದರೂ, ಸಾಕಷು ಕೆಲಸ ಮಾಡಿದರು. . 
ಪ್ರವಾಸ ಮಾಡಿದರು. ಅವುಗಳಲ್ಲಿ ಪ್ರಮುಖವಾದದ್ದು ಅಜಮಗಢದ ಪ್ರಾಚ್ಮ ಸಂಶೋಧನಾ ಪ್ರವಾಸ 

ಆಜಮಗಢದ ಹೊಸ ಗಜೆಟಿಯರ್‌ಗಾಗಿ ರಚಿಸಲಾದ ಸಮಿತಿಯಲ್ಲಿ ರಾಹುಲಟೀಯವರ ಹೆಸರು 
ಇತ್ತು. ಜನವರಿ 956ರಲ್ಲಿ ಅವರು ಪಾಟ್ನಾದಲ್ಲಿ ಇದ್ದಾಗಲೂ ಐದಾರು ದಿನಗಳಿಗಾಗಿ ಆಜಮಗಢದ 
ಪ್ರಾಚ್ಯ ವೈಶಿಷ್ಟಗಳುಳ್ಳ ಸ್ಥಳಗಳಿಗೆ ಸುತ್ತಾಡಿ ಬರುವ ಕಾರ್ಯಕ್ರಮ ಹಾಕಿಕೊಂಡಿದ್ದರು. ಆದರೆ ಆಗ 
ಹೋಗಲು ಸಾಧ್ಯವಾಗಿರಲಿಲ್ಲ. "ಕನೈಲಾ ಕೀ ಕಥಾ'ದ ಐತಿಹಾಸಿಕ ಕಥೆಗಳು ಒಂದೊಂದಾಗಿ 
ಸಿದ್ಧವಾಗುತ್ತಾ ಇದ್ದವು. 957 ಫೆಬ್ರವರಿಯಲ್ಲ ಪುರಾತತ್ವ ಪ್ರವಾಸಕ್ಕಾಗಿ ಆಜಮಗಢಕ್ಕೆ ಹೋದರು. 

ಸುಮಾರು ಹತ್ತು ದಿನಗಳ ಈ ಪ್ರವಾಸದಲ್ಲಿ ರಾಹುಲಜೀ ರಾಣೀ ಕೀ ಸರಾಯ್‌, ತನ್ನ 
ಹುಟ್ಟಿದೂರು ಪಂದಹಾ ಮತ್ತು ತಂದೆಯ ಉರಾದ ಕನೈಲಾಕ್ಟೂ ಹೋದರು. ಕನೈಲಾದ ಡೀಹಬಾಬಾ 
ಸ್ಥಾನದಲ್ಲಿ ರಾಹುಲರಿಗೆ ಮಹಾಕಾಲನ ಭಗ್ನ ವಿಗ್ರಹದ ಶಿರ ಸಿಕ್ಕಿ ಸಂರಕ್ಷಣೆಗಾಗಿ ಅಲ್ಲಿಂದ 
ಅದನ್ನೆ ತ್ತಿಕೊಂಡು ಬಂದರು. "ವಜ್ರಯಾನದ ಈ ಮಹಾನ್‌ ದೇವತೆಯನ್ನು ಕನೈಲಾದಲ್ಲಿ ಇವತ್ತಿಗೆ 
ಎಂಟುನೂರು ವರ್ಷಗಳ ಕೆಳಗೆ ಪರಮಪೂಜ್ಯ ಸ್ಥಾನದಲಿಟ್ಟು ಗೌರವಿಸುತ್ತಿದ್ದರು. ಆದರೆ ಇವತ್ತು 
ನಾನು ಬಿಟ್ಟರೆ ಅವನನ್ನು ಗುರುತಿಸುವವರು ಯಾರೂ ಇಲ್ಲ; ಏನು ಪರಿವರ್ತನೆ! 

ಕನ್ಫೆಲಾದಲ್ಲಿ ಸಂಬಂಧಿಕರು ಮತ್ತು ಅನೇಕ ಮಂದಿ ಪರಿಚಿತರೊಂದಿಗೆ ಭೇಟಿಯಾಯಿತು. 
I943ರಲ್ಲಿ ಐವತ್ತು ವರ್ಷ ತುಂಬಿದ ಸಂದರ್ಭ ರಾಹುಲರು ಕನೈಲಾಕ್ಕೆ ಹೋಗಿದ್ದಾಗ “ಸೆರಗಿನಿಂದ 


I86 ರಾಹುಲ ಸಾಂಕೃತ್ಯಾಯನ 


ಮರೆ ಮಾಡಿಕೊಂಡ ಒಂದು ಮೂರ್ತಿ” ಅವರ ಕಾಲಿಗೆ ಬಿದ್ದು ಅಳಲು ಆರಂಭ ಮಾಡಿತ್ತಷ್ಟೆ? ಆದರೆ 
ಆಗ ಅವರು ಅಲ್ಲಿಂದ ತಕ್ಷಣ ಎದ್ದು ನಿಂತು ಬಿಟ್ಟಿದ್ದರು. ಈ ಸಲದ ಮನಸ್ತಿತಿ ಬೇರೆ ಇತ್ತು. "ಕನ್ರೈಲಾ 
ಬಿಡುವ ಮುಂಚೆ ನನ್ನ ಮೊದಲ ಹೆಂಡತಿಯನ್ನು ನೊಡಲು ನಿರ್ಧರಿಸಿ ಬಿಟ್ಟಿದ್ದೆ. ಈಗ ಆಕೆ ಹಾಸಿಗೆ 
ಹಿಡಿದಿದ್ದಳು. ನೋಡಿದರೆ ಸಹಜವಾಗಿ ಕರುಣೆ ಉಕ್ಕಿ ಬರುತ್ತಿತ್ತು. ಈ ಮಹಿಳೆಯ ಅರ್ಥ ಶತಮಾನದ 
ಬದುಕು ನೀರಸ ಹಾಗೂ ದುರ್ಭರವಾಗಲು ಕಾರಣ ಕೊನೆಗೂ ನಾನೇ ಆಗಿದ್ದೆ. ನಾನು ಪ್ರಾಯ್ರಿತ್ತ 
ಮಾಡಿಕೊಂಡರೂ ಅಕೆಗೇನಾದರೂ ಲಾಭವದಿದೆಯೇ? ಒಮ್ಮೆ “ನೋಡಿದೆ. ಆಕೆ ಕಂಬನಿ 
ತಡೆಯದಾದಳು. ನಾನು ಮನೆಯಿಂದ ಹೊರಗೆ ಬಂದು ಬಿಟ್ಟಿ". | 

ರಾಹುಲರ हल ७० ಕೀ ಕಥಾ'ದ ಸಮರ್ಪಣೆ "ಯಾರ ಇಡೀ ಜೀವನ ನನ್ನ ಮಹತ್ವಾಕಾಂಕ್ಷೆಗಳಿಗೆ 
ಬಲಿಯಾಯಿತೋ ಅ ನನ್ನ ಮೊದಲ ಪತ್ನಿಗೆ' ರಾಹುಲರು ತನ್ನ ಮೂವರು ಪತ್ನಿಯರಿಗೂ ಒಂದೊಂದು 
ಪುಸ್ಥಕ ಸಮರ್ಪಿಸಿದ್ದಾರೆ. ಅವರು "ಆಜಮಗಢಕೇ ಪುರಕಥಾ'ವನ್ನೂ ಬರೆದಿದ್ದರು. ಆದರೆ ಅದಿನ್ನೂ 
ಪ್ರಕಟವಾಗಿಲ್ಲ. 

ಹಿಂದೀ ವಿಶ್ಷಕೋಶವನ್ನು ಸಂಪಾದಿಸುವ ಆವಕಾಶ ಸಿಗದಿದ್ದರೇನಾಯಿತು, ಕಾಶೀ ನಾಗರೀ 
ಪ್ರಚಾರಿಣೀ ಸಭಾದಿಂದ ಪ್ರಕಾಶಿತವಾದ ಹಿಂದಿಯ ಒಂದು ಲೋಕ-ಸಾಹಿತ್ಯ ವಶ್ವಕೋಶವನ್ನು 
ಅವರು I957ರಲ್ಲಿಯೇ ಬಹಳ ಸಮರ್ಥವಾಗಿ ಸಂಪಾದಿಸಿದ್ದರು. ಅದರು ಹೆಸರು "ಹಿಂದೀ ಸಾಹಿತ್ಯ 
ಕಾ ಬ್ರಹದ್‌ ಇತಹಾಸ್‌: ಬಾಗ 6' ಇದರಲ್ಲಿ ಹಿಂದಿಯ ಲೋಕ ಸಾಹಿತ್ಯದ ವಿಸ್ತಾರವಾದ ವಿವರಣೆ 
ನೀಡಿದ್ದಾರೆ. ರಾಹುಲರಿಗೆ ಲೋಕ ಸಾಹಿತ್ಯವೆಂದರೆ ವಿಶೇಷ ಅಕ್ಕರೆ. ತಮ್ಮ "ಗಢವಾಲ್‌', "ಕುಮಾವೂಂ' 
"ಹಿಮಾಚಲ ಪ್ರದೇಶ' “ಆದಿ ಹಿಂದೀ ಕೀ ಕಹಾನಿಯಾಂ ಔರ್‌ ಗೀತ್‌” ಮುಂತಾದ ಆನೇಕ ಗ್ರಂಥಗಳಲ್ಲಿ 
ಲೋಕ ಗೀತೆಗಳನ್ನು ಹಾಗೂ ಲೋಕ ಕಥೆಗಳನ್ನು ಸಂಕಲಿಸಿ ಕೊಟ್ಟಿದ್ದಾರೆ. ಭೋಜಪುರಿಯಲ್ಲಿ ಎಂಟು 
ನಾಟಕಗಳನ್ನು ಬರೆದಿದ್ದಾರೆ. ಲೋಕ ಗೀತಕಾರರು ಹಾಗೂ ಲೋಕ ನಾಟಕಕಾರರುಎಂದರೆರಾಹುಲರಿಗೆ 
ಬಹಳ ಗೌರವ. ಭೋಜಪುರಿಯ ಜನಪರ ಕವಿ ಬಿಸ್‌ರಾಮ್‌ ಅವರ ವಿರಹ ಗೀತೆಗಳು ಅವರಿಗೆ ಬಹಳ 
ಪ್ರಿಯವಾಗಿದ್ದುವು. ತನ್ನ ಒಂದು ಭೋಜಪುರಿ ಭಾಷಣದಲ್ಲಿ ಅವರು ಹೇಳಿಯೂ ಇದ್ದರು. 
“ಬಿಸ್‌ರಾಮ್‌ ಕೆ ಕಚಿತಾಯಿ ಅಯೊಾಸನ್‌ ಓಯಾಸನ್‌ ಕಬಿತಾಯಾನಯಾಖೇ। ಈಕಹೇ ಮೇಂ ಹಮರಾ 
ಈಚಿಕೋ ಭರ್‌ ಸಂಕೋಟ್‌ ನಯಾಖೆ ಕಿ ಬಿಸರಾಮ್‌ ಅಯಿಸನ್‌ ಕಬಿತಾಯಾ ಬಹುತ್‌ ಕಮ್ಮೇದೇಖೇ 
ಮೇ ಅವೇಲೇ' ಬಿಖಾರೀ ಠಾಕೂರ್‌ ಅವರ ದೊಡ್ಡ ಅಭಿಮಾನಿಯಾಗಿದ್ದರು ರಾಹುಲಜೀ. ಜನಪದ 
ಸಾಹಿತ್ಯದಲ್ಲಿ ಸಂಶೋಧನೆ ಕಾರ್ಯ ನಡೆಸಲು ತರುಣರಲ್ಲಿ ಉತ್ಸಾಹ ತುಂಬುತ್ತಿದ್ದರು. 

ಹೀಗೆ ಹಿಂದಿಯ ಜನಪದ ಸಾಹಿತ್ಯದ ಬೃಹತ್‌ ಇತಿಹಾಸವನ್ನು ಪ್ರಸ್ತುತಪಡಿಸಲು ರಾಹಲರೇ 
ಅತ್ಯಂತ ಯೋಗ್ಯ ವ್ಯಕ್ತಿ. ಡಾ. ಕೃಷ್ಣ ದೇವ ಉಪಾಧ್ಯಾಯ ಅವರು ಗ್ರಂಥ ಸಂಪಾದನೆಯಲ್ಲಿ 
ಸಹಕರಿಸಿದರು. ಈ ಗ್ರಂಥಕ್ಕಾಗಿ ಡಾ. ಸತ್ಯೇಂದ್ರ, ಡಾ. ಶ್ಯಾಮ ಪರಮಾರ, ಶ್ರೀ ದೇವೇಂದ್ರ ಸತ್ಯಾರ್ಥಿ 
ಮುಂತಾದವರಿಂದ ಹಿಂದಿಯ ಸುಮಾರು ಹದಿನೆಂಟು ಅಡುಭಾಷೆಗಳ ಮೇಲೆ ವಿಸ್ತಾರವಾದ 
ಲೇಖನಗಳನ್ನೂ ಬರೆಯಿಸಿದರು ರಾಹುಲಜೀ. ಈ ಗ್ರಂಥದಲ್ಲ ಸುಮಾರು ಇನ್ನೂರು ಪುಟಗಳ 
ಮಹತ್ವದ ಪ್ರಸ್ತಾನವನೆ ಇದೆ. ರಾಹುಲರ ಜನಪದ ಸಾಹಿತ್ಯಕ್ಕೆ ಸಂಬಂಧಿಸಿದ ಕೆಲ ಲೇಖನಗಳು" 
ರಾಹುಲ ನಿಬಂಧಾವಲೀಃ ಸಾಹಿತ್ಯ” (970) ಎಂಬ ಸಂಕಲನದಲ್ಲಿವೆ. 


ಚೀನಾ ಪ್ರವಾಸ I87 


57ರಲ್ಲಿಯೇ ರಾಹುಲರು ಬರೆದ ಮತ್ತೊಂದು ಪುಸ್ತಕ "ರಾಮರಾಜ್ಯ ಔರ್‌ ಮಾರ್ಕ್ಸ್‌ವಾದ”. 
ಇದರಲ್ಲಿ ಸ್ವಾಮಾ ಕರಪಾತ್ರಿಯ ಪುಸ್ತಕ "ಮಾರ್ಕ್ಸ್‌ವಾದ ಮತ್ತು ರಾಮರಾಜ್ಯ'ದ ಸಮಾಕ್ಷೆ ಇದೆ. 
ಪುಸ್ತಕ ಸಣ್ಣದು, ಆದರೆ ಧರ್ಮಾಂಧರ ಮೇಲೆ ಕಾಸಿ ಬರೆ ಹಾಕುತ್ತದೆ. 

ರಾಹುಲರಿಗೆ ಈ ವರ್ಷದ ಅತ್ಯಂತೆ ಕಠಿಣ ಸಂಗತಿಯೆಂದರೆ - ವಿಶ್ವಕೋಶದ ಅನಿರ್ಣಯ ಸ್ಥಿತಿ. 
ಅವರು ಸಮಯಬದ್ದವಾಗಿ ಕೆಲಸ ಮಾಡುವ ಅಭ್ಯ್ಮಾಸದವರು ಒಮ್ಮೆ ನಿರ್ಣಯ ತೆಗೆದುಕೊಂಡ 
ಮೇಲೆ ನಿಶ್ತಿತ ಅವಧಿಯೊಳಗೆ ಕೆಲಸ ಮುಗಿಸಿ ಬಿಡುವುದು ಅವರ ಜಾಯಮಾನ. ಅದರೆ ಈಗ ತೀರಾ 

ಉಭಯ ಸಂಕಟದಲ್ಲಿದ್ದರು. ವಿಶ್ವಕೋಶದ ವಿಚಾರದಲ್ಲಿ ಒಂದು ತೀರ್ಮಾನವಾಗದೆ ಚೀನಕ್ಕೆ 

ಹೋಗುವ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. 

ಕುಟುಂಬ ಜೀವನದ ಮೇಲೆ ಈ ಎಲ್ಲದರ ಪ್ರಭಾವ ಬೀಳುವುದು ಸಹಜವಲ್ಲವೇ? ರಾಹುಲರಿಗೆ 
ಮಸ್ಟೂರಿಯಲ್ಲಿದ್ದು ಬೇಸರ ಬಂದಿತ್ತು. “ಹರ್ನ್‌ ಕ್ಷಿಫ್‌'ನ್ನು ಅರ್ಧಕ್ಕಿಂತ ಕಡಿಮೆ ಬೆಲೆಗೆ ಮಾರಲು 
ಅವರು ತಯೂರಿದ್ದರು. ನಂತರ ಎಲ್ಲಿರುವುದು? ಬೇಸಗೆಯ ಎಂಟು ತಿಂಗಳು ಮಸ್ಸೂರಿಯಲ್ಲಿ ಬಾಡಿಗೆ 
ಮನೆಯಲ್ಲಿರುವುದು, ಚಳಿಗಾಲದ ನಾಲ್ಕು ತಿಂಗಳು ಡೆಹರಾಡೂನಿಗೆ ಹೋಗಿರುವುದು ಎಂದು 
ಮೊದಲು ಯೋಚಿಸಿದ್ದರು. 

ಆದರೆ ಈಗ ಪರಿಸ್ತಿತಿ ಬೇರೆಯಾಗಿತ್ತು. ವಿಶ್ವಕೋಶದ ಜವಾಬ್ದಾರಿ ಸ್ವೀಕರಿಸಿದರೆ ಚಳಿಗಾಲದಲ್ಲಿ 
ವಾರಣಾಸಿಯಲ್ಲಿದ್ದು ಬೇಸಗೆಯಲ್ಲಿ ಯಾವುದಾದರೂ ಪರ್ವತ ಪ್ರದೇಶದಲ್ಲಿ ದಿನಗಳೆಯ ಬೇಕಿತ್ತು. 
ಆದರೆ ಚೀನಕ್ಕೆ ಹೋದರೆ ಇದು ಸಾಧ್ಯವಿರಲಿಲ್ಲ. ಹೆಂಡತಿ ಮಕ್ಕಳು ತನ್ನೊಂದಿಗೆ ಚೀನಾಕ್ಕೆ ಬರಲಿ 
ಎಂದು ಅವರು ಬಯಸುತ್ತಿದ್ದರು. ಆದರೆ ಹೆಂಡತಿಗೆ ಅದು ಒಪ್ಪಿಗೆಯಿರಲಿಲ್ಲ. ಆಕೆ 
ಕಾಲೀಂಫೋಜನಲ್ಲಿಯೇ ಶಾಶ್ವತವಾಗಿ -ನೆಲೆಸಿಬಿಡುವುದೆಂದು ದೃಢ ಮಾಡಿಕೊಂಡಿದ್ದಳು. 
ತಾಯಿತಂದೆ ಇಬ್ಬರಿಗೂ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ. ಕಾಲಿಂಫೋಜನಲ್ಲಿ ತನಗೆ ಮತ್ತು ಮಕಿಗೆ 
ಭದ್ರತೆ ಸಿಗುವುದೆಂದು ತಾಯಿಯ ಆಲೋಚನೆ. ಈಗ ಆಕೆ ಎಂ.ಎ. ಮುಗಿಸಿದ್ದಳು. ಕಾಲಿಂಫೋಜನಲ್ಲಿ 
ಅಧ್ಯಾಪನದ ಕೆಲಸ ದೊರತೀತೆಂದೂ ಯೋಚಿಸುತ್ತಿದ್ದಳು. 

ನಾಲ್ಕು ಮತ್ತು ಎರಡೂವರೆ ವರ್ಷದ ತನ್ನ ಇಬ್ಬರು ಮಕ್ಕಳ ಭವಿಷ್ಯದ ಬಗ್ಗೆ ರಾಹುಲರಿಗೆ ತೀವ್ರ 
ಚಿಂತೆಯಾಗುತ್ತಿತ್ತು. ಅವರು ವಿದೇಶದಲ್ಲಿಯೂ ತಮ್ಮ ಜೊತೆಗೇ ಇರಲಿ ಎಂದು ಅವರ ಆಸೆ. 
ಆದುದರಿಂದ ಪತ್ನಿಯೂ ತನ್ನ ಜೊತೆ ಬರಲಿ, ಕಡೇ ಪಕ್ಷ ಒಮ್ಮೆ ಹೇಗಾದೀತೆಂದು ನೋಡಲಿ ಅಂತ 
ಇತ್ತು. ಅದರೆ ಆಕೆ ಇದಕ್ಕೂ ಸಿದ್ದಳಿರಲಿಲ್ಲ. 

ರಾಹುಲರು ತಮ್ಮ ಕೌಟುಂಬಿಕ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತಾವೇ ನಿರ್ವಹಿಸಲು 
ಬಯಸಿದರು. ಅಂತೆಯೇ ನಿಭಾಯಿಸುತ್ತಲೂ ಇದ್ದರು. ಆದರೆ ಅವರಿಗೆ ಇವೆಲ್ಲಕ್ಕಿಂಮತಲೂ 
ಮುಖ್ಯವಾದದ್ದು ಸಂಶೋಧನಾ ಕಾರ್ಯವಾಗಿತ್ತು. 957ರ ನಡುವಿನಲ್ಲಿ ಮಕ್ಕಳೊಂದಿಗೆ ಪತ್ನಿ 
ಕಮಲಾ ಕೆಲದಿನಗಳಿಗಾಗಿ ಕಾಲಿಂಪೋಜಗೆ ಹೊರಟು ಹೋದಾಗ ರಾಹುಲರು ಅವಳಿಗೆ ಬರೆದಿದ್ದರು 
ಕೂಡ. "ಟಿಬೇಟಿನ ಸಂಶೋಧನೆ ಮತ್ತು ಸಾಮ್ಯವಾದ ಸೇವೆ ನನ್ನ ಜೀವನದ ಅತ್ಯಂತ ದೊಡ್ಡ 
ಆದರ್ಶವೆಂಬುದನ್ನು ನೀನು ಮನಗಾಣಬೇಕು. ನಾನು ಇವುಗಳಿಗಾಗಿ ಪ್ರಾಣವನ್ನೇ ಪಣವಾಗಿಡಲು 
ಹಿಂದೆಮುಂದೆ ನೋಡಲಿಲ್ಲ. ಅದರಿಂದ ವಿಮುಖನಾಗುವ ಅಸೆಯೇ ಇಲ್ಲ ಆದರೆ, 

 ಅಂಥಹುದರಲ್ಲಿಯೂ ಮಕ್ಕಳನ್ನೂ ನಿನ್ನನ್ನೂ ಬಿಡಲೂ ನಾನು ಬಯಸುವುದಿಲ್ಲ...” 


I88 ರಾಹುಲ ಸಾಂಕೃತ್ಳೆಯನ 


ಆದೇ ವರ್ಷ ರಾಹುಲರು ಮಕ್ಕಳನ್ನು ಕರೆತರಲು ಕಾಲಿಂಪೋಜಗೆ ಹೋಗಿದ್ದರು. 
ಹಿಂದಿರುಗುವಾಗ ವಾರಣಾಸಿಯಲ್ಲಿ ತಂಗಿ ಕಾಶೀ ನಾಗರೀ ಪ್ರಚಾರಿಣೀ ಸಭಾಕ್ಕೆ ಹೋದರು. ಆಗಲೇ 
ಅವರಿಗೆ ವಿಶ್ವಕೋಶದಲ್ಲಿ ತಮಗೆ ಸ್ಥಾನವಿಲ್ಲವೆಂದು ಸ್ಪಷ್ಟವಾಗಿ ಗೊತ್ತಾದದ್ದು. ಖಂಡಿತವಾಗಿಯೂ 
ಇದು ಅವರಿಗೆ ದೊಡ್ಡ ಘಾತದ ಸುದ್ದಿಯಾಗಿತ್ತು. ತಮ್ಮನ್ನು ಇಷ್ಟು ದೀರ್ಣ ಸಮಯದವರೆಗೆ 
ಡೋಲಾಯಮಾನ ಸ್ಥಿತಿಯಲ್ಲಿಟ್ಟು ಕೊನೆಯಲ್ಲಿ ತಮ್ಮ ವಿರುದ್ಧ ನಿರ್ಣಯ ತೆಗೆದುಕೊಂಡದ್ದು, 
ರಾಹುಲರಿಗೆ ತೀರಾ ಕೆಡುಕೆನಿಸಿತು. 
ತಮ್ಮನ್ನು ತಾವೇ ಸಂಭಾಳಿಸಿಕೊಳ್ಳುವ ಶಕ್ತಿ ರಾಹುಲರಿಗಿತ್ತು. ಈಗ ಚೀನಾಕ್ಕೆ ಹೋಗಲು ಅವರಿಗೆ 
ದಾರಿ ತೆರೆದಿತ್ತು. ಚೀನಾದ ಬೌದ್ದಸಂಘಕ್ಕೆ ತಾನು ಅಲ್ಲಿಗೆ ಬರಲು ಬಯಸುವ ಬಗ್ಗೆ ಕೆಲ ದಿನಗಳ ಹಿಂದೆ 
ಆಗಲೇ ಬರೆದಾಗಿತ್ತು. ಈಗ ಚೀನಾಕ್ಕೆ ಹೋಗಲು ದೃಢ ನಿಶ್ಚಯ ಮಾಡಿದರು. ಅಲ್ಲಿಂದ ಆಮಂತ್ರಣದ 
ನಿರೀಕ್ಷೆಯಲ್ಲಿದ್ದುಬಿಟ್ಟರು. ಸುಮಾರು ಎಂಟು ತಿಂಗಳು ಕಾದನಂತರ 7958ರ ಜೂನ್‌ನಲ್ಲಿ ಅವರಿಗೆ 
ಚೀನಾದಿಂದ ಅಮಂತ್ರಣ ಸಿಕ್ಕಿತು. ಬರವಣಿಗೆಯ ಕೆಲಸ ಸಾಗುತ್ತಲೇ ಇತ್ತು. ಆದರೆ ಮಾನಸಿಕವಾಗಿ 
ರಾಹುಲರು ಸಾಕಷ್ಟು ಕಂಗೆಟ್ಟಿದ್ದರು. ಕೌಟುಂಬಕ ಪರಿಸ್ತಿತಿಯೂ ಇರಕ್ಕೆ ಸ್ವಲ್ಪಮಟ್ಟಿಗೆ ಕಾರಣವಾಗಿತ್ತು. 
ಚಳಿಗಾಲದಲ್ಲಿ, ಮಸ್ಸೂರಿಯಿಂದ ಹೊರಟು ಅನೇಕ ಸ್ಥಳೆಗಳಲ್ಲಿ ಪ್ರವಾಸ ಮಾಡಿದರು. ಫಬ್ರವರಿಯಲ್ಲಿ 
(I958) ಒಂದು ಭಾಷಣ ನೀಡಲು ಜಬಲ್‌ಪುರಕ್ಕೂ ಹೋದರು. 
ಮಸ್ಸೂರಿಯ ಬಂಗಲೆ "ಹರ್ನ್‌ ಕ್ಷಿಫ್‌'ನ್ನು ಮಾರಲಿಚ್ಛಿಸಿದರೂ ಖರೀದಿಸುವವರೇ ಇರಲಿಲ್ಲ. 
ಕೊನೆಗೆ [9580 ನಡುವಿನಲ್ಲಿ, ಹದಿನೇಳು ಸಾವಿರಕ್ಕೆ ಖರೀದಿಸಿದ ಆ ಬಂಗಲೆಯನ್ನು ಏಳು ಸಾವಿರ 
ರೂಪಾಯಿಗಳಷ್ಟು ಕಡಿಮೆ ಬೆಲೆಗೆ ಮಾರಿ ಬಿಟ್ಟರು. ರಾಹುಲ ಕುಟುಂಬ ಅಲ್ಲಿ ಎಂಟು ವರ್ಷ ಕಾಲ 
ವಾಸವಾಗಿತ್ತು. ಬಂಗಲೆ ಮಾರಿದ ಬಳಿಕ ರಾಹುಲರ ಕುಟುಂಬ ಮಸ್ಟೂರಿಯಲ್ಲಿಯೇ ಅಲ್ಲಿನ 
ಬಜಾರಿನಲ್ಲಿ ಒಂದು ಬಾಡಿಗೆ ಮನೆಗೆ ಸ್ಥಳಾಂತರಗೊಂಡಿತು. ಅ ದಿನಗಳ ಮಾತು, ರಾಹುಲರ "ಮಧ್ಯ 
ಏಶಿಯ ಕಾ ಇತಿಹಾಸ್‌ '(ಎರಡು ಭಾಗಗಳು) ಗ್ರಂಥಕ್ಕೆ ಸಾಹಿತ್ಯ ಎಕಾಡೆಮಿಯ ಪ್ರರಸ್ಪಾರ 
ಘೋಷಣೆಯಾಯಿತು. ಮೊದಲನೆಯದಾಗಿ .ಪುರಸ್ನಾರವನ್ನು ಆ ಗ್ರಂಥದ ಬದಲು 
"ದೋಹಾಕೋಶ'ಕ್ಕೆ ನೀಡಿದ್ದರೆ ಅವರು ಹೆಚ್ಚು ಸಂತೋಷಪಡುತ್ತಿದ್ದರು. ಸಂಶಯ ಕಿಂಚಿತ್ತೂ ಇಲ್ಲದೆ 
ಹೇಳುವ ಎರಡನೆಯ ಮಾತೆಂದರೆ ಸಾಹಿತ್ಯ ಎಕಾಡೆಮಿಯ ಈ ಫುರಸ್ಪಾರವನ್ನು ಸ್ವೀಕರಿಸುವ 
ಸಲುವಾಗಿ ದೆಹಲಿಗೆ ಹೋಗಲು ರಾಹುಲರಿಗೆ ಇಷ್ಟವಿರಲಿಲ್ಲ. ಯಾರ ಬಗ್ಗೆ ಅವರು ಅನೇಕ ಸಲ 
ಕಟುವಾಗಿ ಯೋಚಿಸದ್ದರೋ ಅವರ ಸಮ್ಮುಖದಲ್ಲಿಯೇ ಉಪಸ್ಥಿತರಾಗಿ ಫ್ರರಸ್ನಾರ ಪಡೆಯಲು 
ಅವರಿಗೆ ಮನಸ್ಸಿರಲಿಲ್ಲ. ಆದರೆ ಒಂದೆಡೆ ಸಾಹಿತ್ಯ ಎಕಾಡೆಮಿಯ ತತ್ವಾಲೀನ ಸಚಿವ ಡಾ. ಪ್ರಭಾಕರ 
ಮಾಚವೆಯವರ ಬಲವಂತ, ಇನ್ನೊಂದೆಡೆ ಪತ್ನಿಯ ಆಗ್ರಹ. ಮಗಳು ಜಯಾ ಈ ಕುರಿತು 
ಬರೆದಿದ್ದಾಳೆ. "ಕೆಲ ದಿವಸಗಳಿಂದ ಅಮ್ಮ ಮತ್ತು ಪಾಪಾನ ನಡುವೆ ಚರ್ಚಿ ನಡೆಯುತ್ತಲೇ ಇತ್ತು. 
ಅಮ್ಮ ಅವರಿಗೆ ದೆಹಲಿಗೆ ಹೋಗಲು ಹೇಳುತ್ತಿದ್ದಳು. ಪಾಪಾ ಒಪ್ಪುತ್ತಿರಲಿಲ್ಲ. ಆದರೆ ಕೊನೆಗೂ 
"ಪಾಪಾ' ಒಪ್ಪಿಕೊಂಡರು.” ಪುರಸ್ಪಾರ ವಿತರಣಾ ಸಮಾರಂಭಕ್ಕಾಗಿ ದೆಹಲಿಗೆ ಹೋದರು. ಕೆಲ 
ದಿನಗಳ ನಂತರ ಜಯಾ ತನ್ನ ಗೆಳತಿಯರೊಂದಿಗೆ ಸಿನೆಮಾ ನೋಡಲು ಹೋಗಿದ್ದಾಗ 
ನ್ಯೂಸ್‌ರೀಲ್‌ನಲ್ಲಿ ಪ್ರಧಾನಮಂತ್ರಿಯ ಜೊತೆ ತನ್ನ ಪಾಪಾನನ್ನು ನೋಡಿದಳು. ಐದು 


ಚೇನಾ ಪ I89 


ವರ್ಷಕ್ಕಿಂತಲೂ ಣ ಹುಡುಗಿಗೆ ಅದೊಂದು ಅವಿಸ್ಪರಣೀಯ ದ ಶವಾಗಿಬಿಟಿತು. ಮನೆಗೆ ಬಂದು 
ಅವಳು ಅದನ್ನು ಪಾಪಾ ಮತ್ತು ಅಮ್ಮನಿಗೆ ಹೇಳಿದಳು. ಅಮ್ಮ ವಿಶೇಷವಾಗಿ ಅದನ್ನು 
ನೋಡಲಿಕಾಗಿಯೇ, ಸಿನೆಮಾಕೆ ಹೋದಳು” ಆದರೆ ರಾಹುಲರಿಗೆ ಅದರಲ್ಲಿ ಏನೂ ಅಕರ್ಷಣೆ 
ಇರಲಿಲ. ನೆಹರೂ ಜೊತೆ ಮಾತಾಡುವ ಕುಳಿತುಕೊಳುವ ಅವಕಾಶ ಅವರಿಗೆ ಎಷೋ ಸಲ ಸಿಕಿತು 

958ರಲ್ಲಿಯೇ ರಾಹುಲರು ಮತ್ತೊಮ್ಮೆ ಪಂದಹಾ - ಕನೈಲಾಕ್ಕೆ ಪಯಣಿಸಿದರು. ಆದರೆ ಈ 
ಸಲ ಒಬ್ಬರೇ ಅಲ್ಲ. ಹೆಂಡತಿ ಮಕ್ಕಳ ಸಮೇತ. ಈ ಫೆಬ್ರವರಿಯಲ್ಲಿ ಆಜಮಗಢಕ್ಕೆ ಪ್ರವಾಸ ಹೋಗಿ 
ಬಂದಾಗಲೇ ಅವರು ತಮ್ಮ ಕುಟುಂಬಕ್ಕೆ ಪಂದಹಾ ಮತು ಕನೆಲಾ ತೋರಿಸಬೇಕೆಂದು 
ಉತ್ತುಕರಾಗಿದ್ದರು. ಆದರೆ ಆಗ ಕಮಲಾ ಬರಲು ಒಪ್ಪಿರಲಿಲ್ಲ. ಈ ಸಲದ ವಿಶೇಷ ಲಾಭವೆಂದರೆ 
ಜಯಾ, ಜೇತಾ ತಮ್ಮ ತಂದೆಯ ಹುಟ್ರಿದೂರು ಮತ್ತು ತಂದೆಯ ತಂದೆಯ ಊರು ನೋಡಿದ್ದು, 
ಜೊತೆಗೆ ತಂದೆಯ ಮೊದಲ ಹೆಂಡತಿಯ ಆಶೀರ್ವಾದವನ್ನು ಪಡೆದದ್ದು. 

ಆ ವರ್ಷದ ಬೇಸಗೆಯಲ್ಲಿ ರಾಹುಲರು ಕಾಶ್ಲೀರಕೆ ಹೊರಟು ಹೋದರು. ಅಲ್ಲಿಯೇ ಅವರಿಗೆ 
ಚೀನಾದ ಬೌದ್ದ ಸಂಘದ ಆಮಂತ್ರಣ ಸಿಕ್ಕಿ ಸಿದ್ಧತೆಗಾಗಿ ದೆಹಲಿಗೆ ಬಂದರು. ಬೇಸಗೆಯ ಬೇಗೆಯಲ್ಲಿ 
ಮತ್ತೆ ರೈಲಿನಲ್ಲಿ ಕಲ್ಪತ್ತಾಗೆ ಯಾಣ ಮಾಡಿದರು. ಪತ್ಲಿ,ಮತ್ತು ಇಬ್ಬಿರು ಪುಟ್ಟ ಮಕ್ಕಳನ್ನು ಬಿಟ್ಟು 
ಒಬ್ಬಂಟಿಯಾಗಿ ವಿದೇಶಕ್ಕೆ ಹೋಗುವುದು ಯಾರಿಗೇ ಅಗಲಿ ಸಂತೋಷವೆನಿಸದು. ರಾಹುಲರು ಕೆಲ 
ವಿಷಯಗಳಲ್ಲಿ ಆತ್ಯಂತ ಮೃದು ಸ್ವಭಾವದವರಾಗಿದ್ದರು. ಆದರೆ ತಮ್ಮ ನಿರ್ಧಾರ ಮತ್ತು ಸಂಕಲ್ಪಗಳ 
ಮಟ್ಟಿಗೆ ಅವರು ಅತ್ಯಂತ ಕಠೋರ ಮನಸ್ಸರಾಗಿದ್ದರು. 

ದೇಶ ನೋಡುವ ಉದ್ದೇಶದಿಂದ ಅವರು ಚೀನಾಗೆ ಹೊರಟಿರಲಿಲ್ಲ. ವಾಸ್ತವವಾಗಿ ಅವರು 
ಹೋಗಲು ಬಯಸುತ್ತಿದ್ದದ್ದು ಟಿಬೇಟಿಗೆ. ಟಿಬೇಟಿಗೆ ಸಂಬಂಧಿಸಿದ ಸಂಶೋಧನೆ ಅವರ ಜೀವನದ 
ಮುಖ್ಯ ಗುರಿಯಾಗಿತ್ತು. ನಾಲ್ಪನೆಯ ದಶಕೆದಲ್ಲಿ ಅವರು ಟಿಬೇಟ್‌ ಪ್ರವಾಸ ಮಾಡಿದಾಗಿನಿಂದ ಪ್ರತಿ 
ವರ್ಷ ಬೇಸಗೆಯಲ್ಲಿ ಟಿಬೇಟಿಗೆ ಪ್ರವಾಸ ಹೋಗಿ, ಚಳಿಗಾಲದಲ್ಲಿ ಭಾರತದಲ್ಲಿದುಕೊಂಡು 
ಬರೆಯುವುದು ಎಂದು ಯೋಚಿಸುತಿದ್ದರು. ಆದರೆ ಅದಕ್ಷೆ ಅನುಕೂಲ ಒದಗಿ ಬರಲಿಲ್ಲ. ಹಾಗಾಗಿ 
ತಮ್ಮ ಶಕಿಯನು ಇತರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು 

ಆದರೆ ಈಗ ಚೀನದಲ್ಲಿ ಕಮುನಿಸ್‌ ಆಡಳಿತವಿತ್ತು. ಟಿಬೇಟ್‌ ಸಂಪೂರ್ಣವಾಗಿ ಚೀನದ 

ಧಿಪತ್ಸದಲಿತು. ರಾಹುಲರಿಗೆ ಟಿಬೇಟಿಗೆ ಹೋಗಬೇಕೆಂಬ" ಉತ್ತುಕತೆ ಉಂಟಾಗಿರುವುದು 
ಸಾಭಾವಿಕವೇ. ಟಿಬೇಟೀ ಸಂಶೋಧನೆಯಲಿ ಅವರ ನಿಲುವು ಎಲ್ಲ ನಿಟಿನಿಂದಲೂ ವಿಶಿಷ್ಟವಾದದ್ದು 
ಟಿಬೇಟಿನಲ್ಲಿ ಮರೆಯಾದ ಭಾರತೀಯ ಗ್ರಂಥಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆ ಕೈಗೊಳ್ಳಲು 
ಅವರೇ ಸರ್ವಯೋಗ್ಯ ವ್ಯಕ್ತಿಯೆಂದರೆ ಏನೂ ಆತಿಶಯೋಕ್ಷಿಯಲ್ಲ. ಟಿಬೇಟಿನಲ್ಲ ಅವರು ಅನೇಕ 
ಕಡೆಗಳಿಂದ ಅಲ್ಲಿ ಪಂಡಿತರಿಗೂ ತಿಳಿದಿಲ್ಲದ ಭಾರತೀಯ ತಾಡೋಲೆಗಳನ್ನು ಹುಡುಕಿ ತೆಗೆದರು. 
ಟಿಬೇಟ್‌ ಪ್ರವಾಸದ ವಿವರಣೆಯಲ್ಲಿ - ಅಲ್ಲಿ ಸ್ವೂಪಗಳಲ್ಲಿ ಮತ್ತು ವಿಗ್ರಹಗಳಲ್ಲಿ ಇನ್ನೂ ಹಲವು 
ಭಾರತೀಯ ಗ್ರಂಥಗಳು ಅಡಗಿರುವ ಸಾಧ್ಯತೆ ಇದೆ, ಅವುಗಳನ್ನು ಹೊರಗೆಳೆಯುವ ಅನುಕೂಲ 
ಅವಕಾಶ ಮುಂದೆ ಸಿಕ್ಷೀತು ಎಂದು ಬಾರಿಬಾರಿಗೂ ಬರೆದಿದ್ದರು. 

ಆ ಆನುಕೂಲ ಸಂದರ್ಭ ಈಗ ಒದಗಿ ಬಿಟ್ಟಿತ್ತು. ಟಿಬೇಟ್‌ ಮತ್ತು ಚೀನಾದ ಬೌದ್ದ ಪಂಡಿತರು 
ಟಿಬೇಟ್‌ ಸಂಬಂಧ ಸಂಶೋಧನೆಯಲ್ಲಿ ರಾಹುಲರಿಗೆ ನೀಡುವ ಸಹಕಾರದ ಪ್ರಾಮುಖ್ಯತೆಯನ್ನು 


90 ರಾಹುಲ ಸಾಂಕೃತ್ಯಾಯನ 


ಚೆನ್ನಾಗಿ ತಿಳಿದಿದ್ದರು. ಅದರೆ ನಮ್ಮ ದೇಶದ ನಾಯಕರಿಗೆ ಅದರ ಅರಿವೇ ಇರಲಿಲ್ಲ. ಆ ಸಮಯದಲ್ಲಿ 
ಹೊಸ ಚೀನಾದ ಜೊತೆ ಭಾರತದ ಸಂಬಂಧ ಬಹಳ ಚೆನ್ನಾಗಿತ್ತು. ಟಿಬೇಟಿನಲ್ಲಿರುವ ಭಾರತೀಯ 
ಸಾಂಸ್ಕೃತಿಕ ನಿಧಿಗಳ ಪ್ರನರುದ್ದಾರ ಮಾಡಲು ನಮ್ಮ ಅಡಳಿತ ರಾಹುಲರಿಗೆ ಸಂತೋಷದಿಂದ 
ಅನುಕೂಲ ಮಾಡಿಕೊಡಬಹುದಿತು. ಆದರೆ ಅಷೆಲ್ಲ ದೂರದರ್ಶಿತ್ತ ಯಾರಿಗಿತು? ಚೀನಕೆ ಹೊಗಲು 
ಪಾಸ್‌ಫೋರ್ಟ್‌ ಪಡೆಯಲಿಕ್ಷೇ ಅವರಿಗೆ ಸಾಕುಬೇಕಾಯಿತು 

ಇಲ್ಲಿ ಮೊದಲೇ ಒಂದು ವಿಚಾರ ಸಷ ಮಾಡುವುದು ಅಗತ್ನ. ರಾಹುಲರ ಚೀನಾ ಪ್ರವಾಸದ ಗುರಿ 
ಟಿಬೇಟ್‌ಗೆ ಹೋಗಲು ಪ್ರಯತ್ನಿಸುವುದೇ ಆಗಿದ್ದರೂ ಚೀನಾದ ಬೌದ್ದ ಸಂಘ ಅವರಿಗ ನೀಡಿದ 
ಆಮಂತ್ರಣದಲ್ಲಿ ಈಗಲೇ ಿಬೇಟಿಗೆ ಹೋಗುವ ವ್ಯವಸ್ಥೆ ಮಾಡಲು ಆಗಲಿಕ್ಕಿಲ್ಲ ಎಂದು ನೇರ 
ಬರೆದಿತ್ತು. ಕಾರಣ ಸತ್ಯವಾಗಿಯೂ ಟಿಬೇಟ್‌ನಲ್ಲಿ ಅಗ ಇದ್ದ ಅಸ್ಟಿರತೆ. ಮುಂದೆ ಕೆಲ ಘಟನೆಗಳಿಂದ 
ಇದು ಸಷವದರೂ ಹೋದ ಮೇಲಿ ಬಹುಶಃ ವೃವಸ ಆದೀತು ಎಂಬ ಅಶಯದ ಮೇಲೆ ಅವರು 
ಚೀನಾಕ್ಕೆ ಹೋದರು. 

ಕಲ್ಪತ್ತಾಧಿಂದ ವಿಮಾನ ಮೂಲಕ ಜೂನ್‌ 5(!958)ರಂದು ರಂಗೂನ್‌. ' ಅಲ್ಲಿ 
ಸತ್ಯನಾರಾಯಣ ಗೋಯಂಕಾ ಅವರ ಆತಿಥ್ಯದಲ್ಲಿ ಐದು ದಿನ. ರಾಹುಲರ ಐದಾರು ಪುಸ್ತಕಗಳು 
ಬರ್ಮಾ ಭಾಷೆಗೆ ಆಗಲೇ ಅನುವಾದಗೊಂಡಿದ್ದುವು. ಆದುದರಿಂದ ಅಲ್ಲಿನ ಅನೇಕ ಲೇಖಕ - 
ಒದುಗರಿಗೆ ಅವರು ಪರಿಚಿತರಾಗಿದ್ದರು. ಅಲ್ಲಿದ್ದ ಐದು ದಿನಗಳಲ್ಲಿ ಅನೇಕ ಬೌದ್ದ ಕ್ಷೇತ್ರಗಳ ದರ್ಶನ, 
ಅನೇಕ ಸಭೆಗಳಲ್ಲಿ ಭಾಷಣ. ಗೋಯಂಕಾ ಅವರು ತಮ್ಮ ಟೀಪ್‌ ರೆಕಾರ್ಡರಿನಲ್ಲಿ ಆ ಎಲ್ಲ 
ಭಾಷಣಗಳನ್ನು ರೆಕಾರ್ಡು ಮಾಡಿಕೊಂಡರು. 

ರಂಗೂನಿನಿಂದ ಚೇನೀ ವಿಮಾನದ ಮೂಲಕ ಚೇವಾ ನೆಲದಲ್ಲಿ ಮೊದಲು ಕುನ್‌ಮಿಜ 
ತಲುಪಿದರು. ಅಲ್ಲಿಂದ ಮುಂದೆ ಜುನ್‌ 22ರಂದು ಪೀಕಿಂಗ್‌ (ಬೀಜಿಂಗ್‌). ಅಲಿ ಚೀನ ಬೌದ ಸಂಘದ 
ಉಪಪ್ರಧಾನ ಚಾಊ-ಫೂ-ಛೂ, ದುಭಾಷಿ ಚೇಜ ಮಹಾಶಯ ಮತ್ತು ಇತರ ಅನೇಕ 
ಸ್ವಾಗತಕಾರರು ಬಮಾನ ನಿಲ್ದಾಣಕ್ಕೆ ಬಂದಿದ್ದರು. ರಾಹುಲರನ್ನು ಪೀಕಿಂಗ್‌ನ ಒಂದು ಭವ್ಯ 
ಹೋಟೆಲಿನಲ್ಲಿ ಇಳಿಸಲಾಯಿತು. ಅವರ ನಾಲ್ಕೂವರೆ ತಿಂಗಳಿನ ಚೀನಾ ಪ್ರವಾಸ ಆರಂಭಗೊಂಡಿತು. | 
ಜೂನ್‌ ಇಪ್ಪತ್ಮೂರರಿಂದ ८०७) ಜಂದರವರೆಗೆ ರಾಹುಲರು ಫೀಕಿಂಗ್‌ನಲ್ಲಿಯೇ ಉಳಿದರು. 

ಜೂನ್‌ 23ರಂದು ಅವರು ಪ್ರಥಮತಃ ಚೀನಾದ ಬೌದ್ದ ಸಂಘ ಕಾರ್ಯಾಲಯಕ್ಕೆ ಹೋದರು. 
ಸಂಘದ ಅಧ್ಯಕ್ಷ ಮತ್ತು ರಾಹುಲರ ಹಳೆಯ ಸ್ನೇಹಿತ ಗೇಶೇ ಶೇರಬ್‌ ಸಿಗಲಿಲ್ಲ, ತನ್ನ ಹುಟ್ಟಿದೂರು 
ಅಮ್‌-ದೋ ಗೆ ಹೋಗಿದ್ದರು. ಅಂದೇ ಮಿಂಗ್‌ ಪ್ರಾಸಾದವನ್ನೂ ನೋಡಿ ಬಂದರು. ಮುರುದಿನ 
ಬೌದ್ದ ಸಂಸ್ಥಾನದಲ್ಲಿ ರಾಹುಲರ ಭಾಷಣವಾಯಿತು. ವಾಸ್ತವವಾಗಿ ಚೀನಾ ಬೌದ್ದ ಸಂಘ ಅವರನ್ನು 
ಆರು ಭಾಷಣ ನೀಡಬೇಕೆಂದು ಕೋರಿ ವಿಶೇಷವಾಗಿ ಆಮಂತ್ರಿಸಿತ್ತು. ಆದರೆ ಆರೋಗ್ಗ ಕೆಟದರಿಂದ 
ಮೂರೇ ಭಾಷಣ ನೀಡಲು ಸಾಧ್ರವಾಯಿತು. ಧರ್ಮ ಕೀರ್ತಿಯ ಮಹಾನ್‌ ಗಂಥ 

ಈ 


ಮಾಣವಾರ್ತಿಕ ಟಿಬೇಟೀ ಬಾಷೆಯಿಂದ ಚೇನೀ ಬಾಷೆಗೆ ಆಗಲೇ ನುವಾದವಾಗಿದೆ 
ಎಂದು ಬೌದ ಸಂಸಾನದ ದು ರಾಹುಲರು ಸಂತೋಷಗೊಂಡರು 
೮ ಒಂದರ ತನಕ ಪಖೀಕಿಂಗ್‌ನಲಿ ಆನೇಕ ಸಳ ದರ್ಶನ - ಲಾಮಾ ವಿಹಾರ. ಕೀ-ಹಾಯಾ 


ಸರೋವರ, ಬಟ್ಟೆ ಕಾರಾನೆ, ಗ್ರೀಷ್ಮ ಪ್ರಾಸಾದ, ಅನಾಥ ಬಾಲಗ ಹ್ಮ ರಾಷ್ಟ್ರೀಯ ಪುಸ್ಥಕಾಲಯ 


ಚೇನಾ ಪ್ರವಾಸ 9 


ಇತ್ಯಾದಿ. ಎಂಟು ನೂರು ವರ್ಷಗಳ ಹಿಂದಿನ ರಾಷ್ಟ್ರೀಯ ಪುಸ್ತಕಾಲಯದಲ್ಲಿ ಐವತ್ತು ಲಕ್ಷ 
ಪುಸ್ತಕಗಳಿವೆ. ಇವುಗಳಲ್ಲಿ ಎರಡು ಲಕ್ಷ ಹಸ್ತಲಿಖಿತ ಪುಸ್ತಕಗಳು. ತುಜ-ಹ್ವಾನ್‌ ಗುಹೆಯಲ್ಲಿ ಸಿಕ್ಕಿದ 
ಎಂಟು ಸಾವಿರ ಪುಸ್ತಕಗಳನ್ನು ಕುಂಡಲಿಗಳನ್ನು ಇಲ್ಲಿ ಇರಿಸಿದ್ದಾರೆ. ८४०९१ ಎರಡರಿಂದ ಹತ್ತರ ತನಕ 
ದುಭಾಷಿ ಚೈಜ ಜೊತೆ ಇಶಾನ್ಯ ಚೀನಾ (ಮಂಚೊರಿಯಾ) ಪ್ರವಾಸ. 935ರಲ್ಲಿ ರಾಹುಲರು 
ಜಪಾನಿಗೆ ಹೋಗಿದ್ದಾಗ ಮುಂದೆ ಸೋವಿಯತ್‌ ರಷ್ಯಾಕ್ಕೆ ಹೋಗುವ ಮಾರ್ಗವಾಗಿ ಕೊರಿಯಾ ಮತ್ತು 
ಮಂಚೊರಿಯಾಗಳಲ್ಲಿ ಪಯಣಿಸಿದ್ದರು. ಆಗ ಬೌದ್ದ ಭಕ್ಷುವನ ರೂಪದಲ್ಲಿದ್ದ ಅವರು ಸುಮಾರು 
ಒಂದು ತಿಂಗಳ ಕಾಲ ಮಂಚೂರಿಯಾದಲ್ಲಿ ಸುತ್ತಾಡಿದ್ದರು. ಆಗ ಮಂಚೂರಿಯಾ ಜಪಾನಿನ ಆಳ್ಳಿಕೆಗೆ 
ಒಳಪಟ್ಟಿತ್ತು. 

ಜೂನ್‌ ತಿಂಗಳಲ್ಲಿ ಪೀತಿಂಗ್‌ನಲ್ಲಿ ಸಾಕಷ್ಟು ಸೆಕೆ ಇತ್ತು. ಆದರೆ ಮಂಚೂರಿಯಾ ಉತ್ತರದಲ್ಲಿರುವ 
ಕಾರಣ ಅಲ್ಲಿ ಅಷ್ಟು ಉಷ್ಟತೆ ಇರಲಿಲ್ಲ. ರಾಹುಲರು ಮುಕ್ಷನ್‌, ಅನ್‌ಶಾನ್‌, ಫಪೂ-ಶುನ್‌ ಹಾಗೂ 
ಛಾಜ-ಫ್ರನ್‌ ಮುಂತಾದಲ್ಲಿನ ದರ್ಶನೀಯ ಸ್ಥಳಗಳನ್ನು ವೀಕ್ಷಿಸಿದರು. ಯಂತ್ರ ಕಾರ್ಬಾನೆ, ವಿಹಾರ, 
ವಿಶ್ವವಿದ್ಯಾನಿಲಯಗಳನ್ನು ನೋಡಿದರು. ०5०९) ಹನ್ನೊಂದರಂದು ಪೀಕಿಂಗ್‌ಗೆ ಮರಳಿದರು. ಎರಡು 
ದಿನಗಳ ಬಳಿಕ ಬಾರತೀಯ ದೂತಾವಾಸಕ್ಕೆ ಹೋದರು. 

ಚೀನಾದ ನಾಲ್ಕು ಕಡೆಗಳ.ಲಲ್ಲಿ ಅಜಂತಾ-ಎಲ್ಲೋರಾ ತರಹದ ಗುಹಾ ವಿಹಾರಗಳಿವೆ. 
ಯುನ್‌-ಕಾಜ, ತುಂಳ.ಟಿ-ಹ್ಹಾನ್‌, ಲುಂಜ.ಬಿ-ಮನ್‌ ಮತ್ತು ಛ್ರುವಾನ್‌. ಪರ್ವತದ 
ಕೊರಕಲಿನಿಂದ ರಚಿತವಾದ ಗುಹಾ ವಿಹಾರಗಳಿವು. ರಾಹುಲರು ಇವುಗಳಲ್ಲಿ ಮೊದಲ ಮೂರು 
ವಿಹಾರಗಳನ್ನು ನೋಡಿದರು. ಯುನ್‌-ಕಾಜನ ಗುಹೆಗಳು ಪೀಕಿಂಗ್‌ನಿಂದ ಸುಮಾರು ಇನ್ನೂರು 
ಕಿಲೋಮಾಟರು ದೂರದಲ್ಲಿವೆ. ಅಲ್ಲಿ ಪರ್ವತದ ಒಂದು ಕಿಲೋಮಾಟರು ದೂರದವರೆಗೆ ಸುಮಾರು 
ಐನೂರನೇ ಇಸವಿಯ ಆಸುಪಾಸು ರಚನೆಗೊಂಡ ಎಂಭತ್ತೊಂಭತ್ತು ಪ್ರಮುಖ ಗುಹೆಗಳಿವೆ. 
ಇಲ್ಲಿರುವ ಬುದ್ದನ ಮುರ್ತಿಗಳಲ್ಲಿ ಗಾಂಧಾರ, ಭಾರತ ಹಾಗೂ ಕೂಚಾತೂಫಿನ್‌ ಕಲೆಯ ಪ್ರಭಾವ 
ಕಾಣಬಹುದು. ಅತ್ಯಂತ ದೊ.ಕೊಡ್ಡ ಮೂರ್ತಿಯ ಎತ್ತರ ಹದಿನೇಳು ಮಾಟರ್‌ ಯುನ್‌ -ಕಾಜನ 
ಗುಹೆಗಳನ್ನು ನೋಡಿ ಮರಳಿ ಪೀಕಿಂಗಿಗೆ. ८७००, 6ರಂದು ಬೌದ್ದ ಸಂಸ್ಥಾನದಲ್ಲಿ ರಾಹುಲರ 
ಭಾಷಣವಾಯಿತು. ಒಬ್ಬ ಪಂಡಿತ ದುಭಾಷಿ ಅದನ್ನು ಚೇನೀ ಭಾಷೆಗೆ ಅನುವಾದಿಸಿ ಹೇಳಿದ. ಜುಲ್ಫೆ 
23ರಂದು ರಾಹುಲರು ತಾವೋ ಮಠವೊಂದನ್ನು ನೋಡಲು ಹೋದರು. ತಮ್ಮನ್ನು ಕೇವಲ ಬೌದ್ದ 
ವಿಷಯಗಳಿಗೇ ಸೀಮಿತಗೊಳಿಸಿಕೊಳ್ಳಲು ಇಷ್ಟಪಡದ ಅವರು ಪೀಕಿಂಗ್‌ನ ಇಸ್ಲಾಮಿಕ್‌ 
ಸಂಸ್ಥಾನವನ್ನೂ ನೋಡಿದರು. | 

ತುಂಜ-ಹ್ವಾನ್‌ ಚೀನಾದ ಅಜಂತಾ. ತನ್ನ "ಚೇನ ಮೇ ಕ್ಯಾ ದೇಖಾಷೈ' ಪುಸ್ತಕದಲ್ಲಿ "ಭಾರತೀಯ 
ಸಂಸ್ಕೃತಿ ಮತ್ತು ಕಲೆಯ ವಿದ್ಯಾರ್ಥಿ ಆಜಂತಾನೋಡದೆ ಭಾರತದಿಂದ ಹಿಂದಿರುಗಿದರೆ ಅವನ ಪ್ರವಾಸ 
ಹೇಗೆ ಅಪೂರ್ಣವೆಂದು ಗಣಿಸಲ್ಪಡುತ್ತದೆಯೋ ಚೇನೀ ಸಂಸ್ಕೃತಿ ಮತ್ತು ಕಲಾ ವಿದ್ಯಾರ್ಥಿ 
ತುಂಜ -ಹ್ವಾನ್‌ ನೋಡದೇನೇ ವಾಪಾಸು ಬಂದರೂ ಹಾಗೆಯೇ. ನಾನೊಂದು ವೇಳ ತುಂಜ-ಹ್ಹಾನ್‌ 
ನೋಡದೆ ಇದ್ದಿದ್ದರೆ ನನ್ನ ನಾಲ್ಕೂವರೆ ತಿಂಗಳ ಚೀನಾ ಪ್ರವಾಸ ಪೂರ್ಣವಾಯಿತೆಂದು 
ತಿಳಿಯುತ್ತಿರಲಿಲ್ಲ.” - ಎಂದು ಬರೆದಿದ್ದಾರೆ. 


I92 ರಾಹುಲ ಸಾಂಕೃತ್ಯಾಯನ 


ಆದರೆ ಆರೋಗ್ಯ ಕೆಟ್ಟದ್ದರಿಂದ ತುಂಜ-ಹ್ವಾನ್‌ಗೆ, ಹೋಗುವ ಕಾರ್ಯಕ್ರಮವನ್ನು ಕೆಲ ದಿನ 
.ೆಡೆಯಬೇಕಾಯಿತು. ರಕ್ತದೊತ್ತಡ ಚಿಕಿತ್ಸೆಗಾಗಿ ಜುಲೈ 24ರಂದು ಅವರನ್ನು ಪೀಕಿಂಗಿನ ಪ್ರಸಿದ್ಧ 
ಯೂನಿಯನ್‌ ಆಸ್ಪತ್ರೆಗೆ ಸೇರಿಸಿದರು. ಮರುದಿನ ಕಾರ್ಡಿಯೋಗ್ರಾಮ್‌ನಿಂದ ಹೃದಯ ಪರೀಕ್ಷೆ 
ಮಾಡಿದಾಗ ಒಂದು ಕಡೆ ಹುಣ್ಣಾಗಿರುವುದು ತಿಳಿದು ಬಂತು. ಅಂದರೆ ಹೃದಯಾಘಾತ ಚೆನ್ನಾಗಿಯೇ 
ಪರಿಣಾಮ ಮಾಡಿತ್ತು. ರಾಹುಲರಿಗೆ ವಿಶೇಷ ತೊಂದರೆಯೇನೂ ಆಗುತ್ತಿರಲಿಲ್ಲ. ಆದರೆ ಚೀನೀ 
ಅತಿಥೇಯರಿಗೆ ಸ್ವಾಭಾವಿಕವಾಗಿ ಚಿಂತೆಯಾಯಿತು. ಮರುದಿನದಿಂದಲೇ ಚಿಕಿತ್ಸೆ, ರಾಹುಲರಿಗೆ 
ವಿಶೇಷ ಚಿಕಿತ್ಲಾ ಸೇವೆ, ಆರಂಭವಾಯಿತು. ಆಗಸ್ಟ್‌ ಹದಿನೈದರವರೆಗೆ ಪೂರಾ ಇಪ್ಪತ್ತೆರಡು ದಿನ 
ಅವರು ಆಸ್ಪತ್ರೆಯಲ್ಲಿ ಇರಬೇಕಾಗಿ ಬಂತು. ಒಂದು ಹಲ್ಲು ಹುಳುಕಾಗಿತ್ತು. ಅರು ದಿನಗಳವರೆಗೆ 
ವಿಪರೀತ ಹಲ್ಲು ನೋವು ಅನುಭವಿಸಿದರು. ಅದರ ಚಿಕಿತ್ತೆಯೂ ಆಯಿತು. ಕನ್ನಡಕ ಕೂಡ 
ಬದಲಿಸಬೇಕಾಯಿತು. ರಕ್ಷದೊತ್ತಡದ ಚಿಕಿತ್ಸೆಗಾಗಿ ಸರ್ಪಗಂಧದ ಮಾತ್ರೆಗಳನ್ನು ಕೊಡಲಾರಂಭ 
ಸಿದರು. ಉಪ್ಪಿಲ್ಲದ ಊಟ. ರಾಹುಲರ ಅನಾರೋಗ್ಯದ ಸುದ್ದಿ ಅಲ್ಲಿಯ ಭಾರತೀಯ ಮಿತ್ರರಿಗೆ 
ತಿಳಿದು ಅನೇಕರು ಅವರನ್ನು ನೋಡಲು ಬಂದರು. ಪೀಕಿಂಗ್‌ ವಿಶ್ವವಿದ್ಯಾಲಯದ ಹಿಂದೀ ಅಧ್ಯಾಪಕ 
ಪುರುಷೋತ್ತಮ ಪ್ರಸಾದ (ತ್ರಿಪಾಠೀ) ಸಪತ್ನೀಕರಾಗಿ ಆಸ್ಪತ್ರೆಗೆ ಬಂದರು. ಈತ ಜಾತಿ ಪದ್ಧತಿಯ 
ವಿರೋಧಿ. ತಮ್ಮ "ತ್ರಿಪಾಠೀ' ಉಪನಾಮವನ್ನು ತ್ಯಜಿಸಿದ್ದರು. ಚೀನೀ ಭಾಷೆಯ ಅಧ್ಯಯನಕ್ಕಾಗಿ 
ಅಲ್ಲಿದ್ದ ಕುಮಾರಿ ಲತಿಕಾ ಘೋಷ್‌ ಕೂಡಾ ನೋಡಲು ಬಂದರು. ಶ್ರೀಲಂಕಾದ ರಾಯಭಾರಿ ಶ್ರೀ 
ಗೋಪಲ್ಲವ ಅವರೂ ಆಸ್ಪತ್ರೆಗೆ ಬಂದು ರಾಹುಲರನ್ನು ನೋಡಿ ಹೋದರು. ಭಾರತೀಯ 
ದೂತಾವಾಸದ ಪ್ರಥಮ ಸಚಿವರೂ ಸಹ ನೋಡಿ ಹೋದರು. ರಾಹುಲರಿಗೆ ಜ್ವರ ಅಥವಾ 
ಇನ್ನಾವುದೇ ಕಾಯಿಲೆ ಇರಲಿಲ್ಲ. ಆದರೆ ಬಹಳ ನಿಶಕ್ತಿ ಅನಿಸುತ್ತಿತ್ತು. 

ಆಗೋಸ್ತು 6ರಂದು ಹೋಟೆಲ್‌ಗೆ ವಾಸಸಾದರು ರಾಹುಲಜೀ. ಇನ್ನು ಇಪ್ಪತ್ತೆರಡು ದಿನಗಳ 
ನಂತರ ಮತ್ತೆ ಅಸ್ಪತ್ರೆಗೆ ಹೋಗಬೇಕಿತ್ತು. ಹಾಗಾಗಿ ಅಲ್ಲಿಯವರೆಗೆ ಪೀಕಿಂಗ್‌ನಿಂದ ಹೊರಗೆ 
ಹೊರಡುವಂತಿರಲಿಲ್ಲ. ಭಾರೀ ನಿಶ್ವಕ್ಷಿ ಬೇರೆ. ಹೋಟೆಲಿನಲ್ಲಿ ಏಕಾಕಿ ಅನಿಸುತ್ತಿತ್ತು. ಪ್ರಸಾದ 
ದಂಪತಿಗಳು ಮತ್ತಿತರ ಮಿತ್ರರು ಆಗಾಗ ಬಂದು ಹೋಗುತ್ತಿದ್ದರು. 

ಆಸ್ಪತ್ರೆಯಲ್ಲಿ ಓದಲು ಆಡ್ಡಿ ಇರಲಿಲ್ಲ. ರಾಹುಲರ ಬಳಿ ಚೇನಾಕ್ಕೆ ಸಂಬಂಧಿಸಿದ ಅನೇಕ 
ಫುಸ್ಥಕಗಳಿದ್ದುವು. ಅದರಲ್ಲೊಂದು "ವೇಶ್ಯಾ ಕಾ ಶೃಂಗಾರೆ ದಾನ್‌' - ಇದು ಚೀನಾದ ಇಪ್ಪತ್ತು 


न्न्की ಎ 


ಪ್ರಾಚೀನ ಕಥೆಗಳ ಸಂಗ್ರಹ. ಸಾವಿರ ವರ್ಷಗಳ ಹಿಂದಿನ ಯಥಾರ್ಥ ಕಥೆಗಳು ರಾಹುಲರಿಗೆ ಬಹಳ 
ಇಷ್ಟವಾದವು. ಅವುಗಳಲ್ಲಿ ಹತ್ತು ಕಥೆಗಳನ್ನು ಹಿಂದಿಗೆ ಅನುವಾದಿಸುವ ಬಗ್ಗೆ ಯೋಚಿಸಿದರು. ಅದರೆ 
ಆ ಕಾರ್ಯ ಸಾಧ್ಯವಾಗಲಿಲ್ಲ. ಮುಂದೆ ಆವರು "ವೇಶ್ಕಾ' ಎಂಬ ಹೆಸರಿನಲ್ಲಿ ಮೌಲಿಕ ಕಥೆಯನ್ನೇನೋ 
ಬರೆದರು. ಆದರೆ ಬಹುಶಃ ಪ್ರಕಟ ಮಾಡುವ ಉದ್ದೇಶದಿಂದಲ್ಲ. ಹೋಟೆಲು ರೂಮಿನಲ್ಲಿ ಹೆಚ್ಚು ದಿನ 
ಬಂದಿಯಾಗಿರವುದು ರಾಹುಲರಿಗೆ ಸಾಧ್ಯವಿರಲಿಲ್ಲ. ನಿತ್ರಾಣ ಸ್ಥಿತಿಯಲ್ಲಿಯೇ ಅವರು ಒಂದು ದಿನ 
ಪ್ರಸಾದಜೀ ಮನೆಗೆ ಹೋದರು. ಅಲ್ಲಿ ಆವರು ಭಾರತೀಯ ಮಿತ್ರರನ್ನು ಭೇಟಿಯಾದರು. 
ಅಸ್ಪಾಸ್ವ್ರದಿಂದಾಗಿ ಟಿಬೇಟಿಗೆ ಹೋಗುವುದಂತೂ ಈಗ ಸಾಧ್ಯವಿರಲಿಲ್ಲ. ಆದರೆ ಭಾರತಕ್ಕೆ 
ಹಿಂದಿರುಗುವ ಮೊದಲು ತುಂಜ-ಹ್ವಾನ್‌ ನೋಡಲೇ ಬೇಕೆಂದಿದ್ದರು. ಸಾಕಷ್ಟು ದೂರದ ಹಾಗೂ 


ಚೀನಾ ಪ್ರವಾಸ I93 


ಪ್ರಯಾಸದ ಯಾತ್ರೆಯಾಗಿದ್ದ ಕಾರಣ ಅತಿಥೇಯರು ಆವರನ್ನು ಅಲ್ಲಿಗೆ ಕಳಿಸಲು ಹಿಂಜರಿಯುತ್ತಿದ್ದರು. 

ಅದರೆ ರಾಹುಲಜೀ ಚಾಊ-ಘೂ-ಛೂ ಅವರಿಗೆ "ಬೇಗನೇ ಭಾರತಕ್ಕೆ ಹಿಂದಿರುಗಬೇಕೆಂದಿದ್ದೇನೆ., 
ವ್ಯವಸ್ಥೆ ಸಾಧ್ಯವಾದರೆ ತುಜ-ಹ್ವಾನ್‌ ನೋಡಟಬೇಕೆಂದಿದೆ' ಎಂದು ಬಲವಾಗಿಯೇ ಹೇಳಿದಾಗ ಅವರು 
ಬೇಗ ವ್ಯವಸ್ಥೆ ಮಾಡಿದರು. ರಾಹುಲರ ಪತ್ನಿ ಮತ್ತು ಮಕ್ಕಳನ್ನು ಚೀನಾಕ್ಕೆ ಕರೆಸಿಕೊಳ್ಳುವ ಏರ್ಪಾಟು 

ಆಗ ತೊಡಗಿತು. ಅದಕ್ಕನುಸಾರವಾಗಿ ರಾಹುಲರ ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ 

ಯಾಯಿತು. 

I958 ಸೆಪ್ಪೆಂಬರ್‌ 9ರಂದು ಆಸ್ಪತ್ರೆ. ಅನಂತರ ಸೆಪ್ಪೆಂಬರ್‌ 6ರಂದು ತುಜ-ಹ್ವಾನ್‌ ಪ್ರವಾಸ 
ಇದಕ್ಕೂ ಮೊದಲು ರಾಹುಲರು ಪೀಕಿಂಗ್‌ನ ಅನೇಕ ದರ್ಶನೀಯ ಸ್ಥಳಗಳನ್ನು ನೋಡಿದರು. ಮಿಂಗ್‌ 
ಸಮಾದಿ, ಶ್ಮಶಾನ, ತುಜಜಾ, ರಾಜಕೀಯ ಫಾರ್ಮ್‌, ಕೆಥೋಲಿಕ್‌ ಚರ್ಚ್‌, ಜನ ದೈನಿಕದ 
ಕಾರ್ಯಲಯ, ಶಿಕ್ಷಣ ಮಂತ್ರಾಲಯ, ಮೆಡಿಕಲ್‌ ಕಾಲೇಜು, ಹ್ಲೈಫಜ್‌ ಸಹಕಾರೀ ಫಾರ್ಮ್‌, 
ಜೈಲು, ಕೋರ್ಟು, ಪೀಕಿಂಗಿನ ಮೂಲವ್ಯವಸ್ಥೆ, ಜಾತೀಯ ಸಂಗೀತ ಸಂಶೋಧನ ಸಂಸ್ಥಾನ, ಪ್ರೆಮರೀ 
ಸ್ಪೂಲ್‌ ಇತ್ಯಾದಿ. ನವ ಚೀನಾದ ಎಲ್ಲ ರೂಪಗಳನ್ನು ನೋಡಲು ರಾಹುಲರು ಬಯಸಿದ್ದರೆಂಬುದು 
ಈ ಪಟ್ಟಿಯಿಂದ ತಿಳಿಯುತ್ತದೆ. ಅಲ್ಪಸಂಖ್ಯಾತ ಪ್ರಕಾಶನ ಗೃಹದ ಟಿಬೇಟ್‌ ವಿಭಾಗಕ್ಕೆ ಹೋದರೆ ಅಲ್ಲಿ 
ಅನೇಕ ಟಿಬೇಟಿ ಪಂಡಿತರು ಸಿಕ್ಕಿದರು. ಅವರಿಗೆಲ್ಲ ಭಾರತೀಯ ಪಂಡಿತ ರಾಹುಲರ ಹಸರು 
ಚೆನ್ನಾಗಿಯೇ ಪರಿಚಿತವಿತ್ತು. ಸೆಪ್ರೆಂಬರ್‌ 9ರಂದು'ಅವರು ಮತ್ತೆ ಆಸ್ಪತ್ರೆಗೆ ಸೇರಿದರು. ಅಲ್ಲಿ ಅವರು 
ಸೆಪ್ರೆಂಬರೆ 5ರವರೆಗೆ ಇದ್ದರು. "ಕಾಹಿಲೆ ದೇಹವನ್ನು ದುರ್ಬಲಗೊಳಿಸುತ್ತದೆ. ಬಲಹೀನ ಶರೀರ, 
ಮನಸ್ಸನ್ನು ದುರ್ಬಲಗೊಳಿಸುತ್ತದೆ”. ಆಸ್ಪತ್ರೆಯಲ್ಲಿ ಮಲಗಿಕೊಂಡೇ ಇರುವಾಗ ಮೇಲಿಂದ ಮೇಲೆ 
ಮಕ್ಕಳ ನೆನಪು ಬರುವುದು ಸ್ವಾಭಾವಿಕ. "66ರ ವಯಸ್ಸಿನಲ್ಲಿ ಹೃದಯದ ಕಾಹಿಲೆ ಸಾಧಾರಣ 
ಮಾತೇನಲ್ಲ. ನಾನು ನನ್ನ ಮಿತ್ರ ಮಹಮೂದ್‌ ಜಫರ್‌ನನ್ನು ನೋಡಿದ್ದೇನೆ. ಬಾರಿ ಬಾರಿಗೂ ಮಕ್ಕಳ 
ಮಕ್ಕಳ ಭವಿಷ್ಯದ ಚಿಂತೆ ಕಾಡುತ್ತಿತ್ತು. ಅದಕ್ಕಾಗಿಯೇ ಕಮಲಾಳನ್ನು ಓದಿಸಿದ್ದೆ”. ಸೆಪೆಂಬರ್‌ ]3ರಂದು 
ಮಸ್ಸೂರಿಯಿಂದ ಕಮಲಾಳ ತಂತಿ ಬಂತು. "ಪಾಸ್‌ಫೋರ್ಟ್‌ ಸಿಕ್ಕಿದ ತಕ್ಷಣ ಬರುತ್ತೇನೆ”. 
ಪಾಸ್‌ಫೋರ್ಟಿಗಾಗಿ ಬಿರುಸಿನಿಂದ ವ್ಯವಸ್ಥಯಾಗುತ್ತಿತ್ತು. 

ಆಸ್ಪತ್ರೆಯಿಂದ ಹೊರಬಂದ ರಾಹುಲಜೀ ಸೆಪ್ಪೆಂಬರ್‌ 6ರಂದು ತುಜ-ಹ್ವಾನ್‌ಗೆ ಪ್ರವಾಸ 
ಹೊರಟರು. ದುಭಾಷಿಯಗಿ ಜೊತೆಯಲ್ಲಿ ಚಾಊ ಮಹಾಶಯ ಇದ್ದರು. ರೈಲಿನಲ್ಲಿ ಮೊದಲು 
ಸಿಆನ್‌ಗೆ ಹೋಗಿ, ಈ ಹಳೆಯ ರಾಜಧಾನಿ ನಗರದಲ್ಲಿ ಅನೇಕ ಪ್ರಾಚ್ಯ ಸಂಬಂಧ ವಸ್ತುಗಳನ್ನು ನೋಡಿ 
ಅಲ್ಲಿಂದ ಇಪ್ಪತ್ತು ಕಿಲೋ ಮಾಟರು ದೂರದ ಶಿನ್‌ಕಾವೂ - ರಸ ವಿಹಾರವನ್ನು ನೋಡಲು 
ಹೋದರು. ಇಲ್ಲಿ ಭಾರತದಲ್ಲಿ ದೀರ್ಫ್ವ ಕಾಲ ಪ್ರವಾಸ ಮಾಡಿದ್ದ ಹ್ಯುವೆನ್‌ತ್ಲಾಂಗ್‌ನ ಮನೆಯಿತ್ತು. 
ರಾಹುಲರೌ 665ನೇ ಇಸವಿಯಲ್ಲಿ ಹ್ಯುವೆನ್‌ತ್ಲಾಂಗ್‌ ನಿಧನ ಹೊಂದಿದ ನಾಯಂಥಾ (ನಾಲಂದಾ) 
ವಹಾರವನ್ನು ನೋಡಿದರು. 

ಸೀನನಿಂದ ರೈಲಿನಲ್ಲಿ ಲನ್‌ಜಾವೂ. ನಗರ ದರ್ಶನದ ಬಳಿಕ ಅಲ್ಲಿಂದ ಹೊರಟು ಸೆಪ್ಟೆಂಬರ್‌ 20ರಂದು 
ವಿಮಾನ ಮೂಲಕ ಚ್ಮು-ಛಾಂಗ್‌ ನಿಲ್ದಾಣದಲ್ಲಿಳಿದು ಮಹಾಗೋಡೆಯ ಕೊನೆಯ ತುದಿ ಹಾಗೂ 
ಹಳ್ಳಿಗಾಡುಗಳನ್ನು ನೋಡುತ್ತ ಜೀಪಿನಲ್ಲಿ ತುಜ-ಹ್ವಾನ್‌ ಗುಹೆಗಳನ್ನು ತಲುಪಿದರು. ಧೂಳೀಮಯ 


I94 ರಾಹುಲ ಸಾಂಕೃತ್ಯಾಯನ 


ರಸ್ತೆ, ಪ್ರಯಾಣ, ಸಾಕಷ್ಟು ಪ್ರಯಾಸಕರವೂ ಆಗಿತ್ತು. ಸೆಪ್ಟೆಂಬರ್‌ 2] ಮತ್ತು 22ರಂದು ಅವರು 
ತುಜ-ಹ್ವಾನ್‌ನ ಸಮಾಪದ ಒಂದು ವಸತಿಗೃಹದಲ್ಲಿ ಉಳಿದುಕೊಂಡರು. 

“ಚೀನ ಮೇಂ 87, ದೇಖಾ” ಎಂಬ ತನ್ನ ಪುಸ್ತಕದಲ್ಲಿ ರಾಹುಲಜೀ ತುಜ-ಹ್ವಾನ್‌ನ ಇತಿಹಾಸ 
ಮತ್ತು ಅಲ್ಲಿನ ಕಲಾ ಸಂಪತ್ತಿನ ಬಗ್ಗೆ ಬಹಳ ಹೇಳಿದ್ದಾರೆ.ಇಲ್ಲಿನ ಗುಹೆಗಳು ಮತ್ತು ಕಲಾಕೃತಿಗಳ 
ನಿರ್ಮಾಣ ಕ್ರಿ.ಶ. 4-5ನೇ ಶತಮಾನಗಳಿಂದ ಹಿಡಿದು ಹದಿನಾಲ್ಲನೇ ಶತಮಾನದ ತನಕ ಆಗುತ್ತಲೇ 
ಇತ್ತು. ಮರಳು ಮುಸುಕಿಕೊಂಡೇ ಇರುವ ಕಾರಣ ಇಲ್ಲಿನ ಅನೇಕ ಗುಹೆಗಳ ಕಲಾಕೃತಿಗಳ ೨ ನಷ್ಟವಾಗದೆ 
ಉಳಿದುಕೊಂಡವು. ಅದರೆ ಕಮ್ಮುನಿಸ್ಟ್‌ ಅಡಳಿತ ಸ್ಥಾಪನೆಯಾಗುವ ಮೊದಲೇ ಚೀನಾದ ಈ 
ಅಜಂತಾವನ್ನು ಧರ್ಟೂಂಧರು ಮಾತ್ರವಲ್ಲ ವಿದ್ಯಾಂಧರು ಕೂಡ ಸಾಕಷ್ಟು ಹಾಳುಗೆಡವಿದರು. 
ಮೊದಲು ಧರ್ಮಾಂದ ತುರ್ಕೀಯರಿಂದ ಇದಕ್ಕೆ ಅಪಾಯ ತಗಲಿತು. ಮತ್ತೆ ಆಧುನಿಕ ಕಾಲದಲ್ಲಿ 
ವಿದ್ಯಾ೧ಧರ ಲೂಟಿ ಅರಂಭವಾಯಿತು. ಇಲ್ಲಿ ವಾಸಿಸುವ ಒಬ್ಬ ಭಿಕ್ಷು ಒಂದು ಮುಚ್ಚಿದ 
ಕೋಣೆಯೊಳಗೆ ನೂರಾರು ತಾಡೋಲಿಗಳನ್ನು; ಕಾಗದದ ಮೇಲೆ ಬರೆದ ಗ್ರಂಥಗಳನ್ನು ಚಿತ್ರಗಳನ್ನು 
ಹುಡುಕಿದ್ದ. "ಓರೆಲ್‌ ಸ್ಟಾಯಿನ್‌ಗೆ ಸುದ್ದಿ ಸಿಕ್ಕಿದ್ದೇ ಆತ ತುಂಜ ಹ್ವಾನ್‌ಗೆ ಹೋಗಿ ಅನೇಕ 
ಸಾಮಗ್ರಿಗಳನ್ನು ದೋಚಿಕೊಂಡು ಹೋದ. ನಂತರ ಫ್ರೆಂಚ್‌ ವಿದ್ವಾಂಸ ಪೆಲಿಯೋ ಬಂದ. ಅವನೂ 
ಹರಿವ ಗಂಗೆಯಲ್ಲಿ ಕೈ ತೊಳೆದ. ಸ್ಪಾಲಿನ್‌ ಎಷ್ರೋ ५३ ಚಿತ್ರಗಳನ್ನು ಕಿತ್ತುಕೊಂಡು ಹೋದ. ಒಂದು 
ದೊಡ್ಡ ಮೂರ್ತಿಯ ವಿಗ್ರಹವನ್ನು ಎತ್ತಿಕೊಂಡು ಹೋಗಲು ನೋಡಿ, ಸಾಧ್ಯವಾಗದೆ, ಮೂರ್ತಿಯ 
ತಲೆ ಕಡಿದು ಅದನ್ನು ತೆಗೆದುಕೊಂಡು ಹೋದ' ಎಂದು ರಾಹುಲರು ಬರೆದಿದ್ದಾರೆ. 

ತುಜು -ಹ್ವಾನಿನ ಸಂಚಾಲಕ ಶಾಂಗ್‌ ಮಹಾಶಯ ಸ್ಪಯಂ ಒಬ್ಬ ಕಲಾವಿದ ಹಾಗೂ ವದ್ದಾಂಸ, 
ಏವರವಾದ, ಮಾಹಿತಿ ನೀಡಿದ. ಈತ ತುಜ-ಹ್ವಾನ್‌ನ ಸೇವೆಗೇ ತನ್ನ ಇಡೀ ಬದುಕನ್ನು 
ಬೆಸೆದುಕೊಂಡಾತ, ಬೇಕಷ್ಟು ಕಷ್ಪ ಸಹಿಸಿದ, ಅಷ್ಟೇ ತ್ಯಾಗ ಮಾಡಿದ. ರಾಹುಲರು ಅವನ ಆದರ್ಶ 
ಬದುಕಿನ ದೊಡ್ಡದೊಂದು ಮಾರ್ಮಿಕ ಚಿತ್ರಣವನ್ನು ನೀಡಿದ್ದಾರೆ. 

ಹಿಂದಿರುಗುವ ದಾರಿಯಲ್ಲಿ ಸಿಅನ್‌ ಮತ್ತು ಲೋಯಾಜನ ದರ್ಶನೀಯ ಸ್ಥಳಗಳನ್ನು, 
ಲೋಯಾಜನಿಂದ ಹದಿಮೂರು ಕಲೋಮಾಟರ್‌ ದೂರದ ಲೋಜ-ಮೆನ್‌ ಎಂಬಲ್ಲಿನ ಗುಹೆಗಳನ್ನು 
ನೋಡಿ ಸೆಪ್ಪೆಂಬರ್‌ 30ರಂದು ಪೀಕಿಂಗ್‌ಗೆ ವಾಪಾಸಾದರು. 

ಅಕ್ಟೋಬರ್‌ 0ರಂದು ಜಯಾ, ಜೇತಾ, ಮತ್ತು ಅವರ ತಾಯಿ ವಿಮಾನದಲ್ಲಿ ಪೀಕಿಂಗ್‌ 
ತಲುಪಿದರು. ಮುಂದಿನ ಒಂಭತ್ತು-ದಿನಗಳಲ್ಲಿ ರಾಹುಲ ಕುಟುಂಬ ಪೀಕಿಂಗ್‌ನ ವಿವಿಧ ಸ್ಥಳಗಳನ್ನು 
ನೋಡಿತು. ಪೀಕಿಂಗ್‌ ಬಿಡುವ ಮೊದಲು ಚೀನಾ ಬೌದ್ದ ಸಂಘದ ಆಧ್ಯಕ್ಷ ಗೇಶೇ ಶೇರಬ್‌ರೊಂದಿಗೆ 
ರಾಹುಲರ ಭೆಟ್ಟಿಯೂ ಆಯಿತು. ಹಳೆಯ ಮಿತ್ರರಿಬ್ಬರೂ ಈ ಭೇಟಿಯಿಂದ ಅತ್ಯಂತ ಖುಶಿ ಪಟ್ಟರು. 

ಅಕ್ಟೋಬರ್‌ 9ರಂದು ರಾಹುಲ ಪರಿವಾರ ರೈಲು ಮೂಲಕ ನಾನ್ವಿಂಗ್‌'ಗೇಃ ಶ್ರೀ 
ಚಾಊ-ಪೂ-ಛೂ ಮತ್ತು ಅನೇಕ ಭಾರತೀಯ ಮಿತ್ರರು ಬೀಳ್ಕೊಡಲು ಸ್ಟೇಶನ್ನಿಗೆ ಬಂದಿದ್ದರು. 
ಮುಂದೆ ಸುಮಾರು ಹದಿನೈದು ದಿನಗಳ ಕಾಲ ನ್ಯಾನ್ನಿಂಗ್‌, ಶಾಂಘೈ, ಕ್ವಾಂಚಾವು ಮುಂತಾದ 
ನಗರಗಳ ಪ್ರವಾಸ ಮಾಡಿ, ಕುನ್‌ಮಿಜನಲ್ಲಿ ವಿಮಾನವೇರಿ ರಂಗೂನ್‌. ಆಲ್ಲಿ ಕೇವಲ ಮೂರು 
ಗಂಟೆಕಾಲ ಇದ್ದು ವಿಮಾನದಲ್ಲೇ ನವೆಂಬರ್‌ 9ರಂದು (958) ಕೆಲ್ಲತ್ತಾಗೆ ಪ್ರಯಾಣ ಮಾಡಿದರು. 


ಚೇನಾ ಪ್ರವಾಸ I95 


ಕಲ್ಪತ್ತಾದಲ್ಲಿ ಈ ಬಾರಿ ಓಷಧ ತಯಾರಕರಾದ ಡಾಬರ್‌ ಕಂಪೆನಿಯ ಮಾಲಿಕ ಅಶೋಕ್‌ ಕುಮಾರ್‌ 
ಬರ್ಮನ್‌ ಅವರಲ್ಲ ತಂಗಿದರು. ಮರುದಿನ ರಾಹುಲರಿಗೆ ಜ್ವರ. ಅದು ಟೈಫಾಯ್ಡ್‌ ಆಗಿತ್ತು. 
ಚೇತರಿಸಿಕೊಂಡ ಬಳಿಕ ನವೆಂಬರ್‌ 28ರಂದು ಡೆಹರಾಡೂನ್‌ ಎಕ್ಸ್‌ ಪ್ರೆಸ್ಲಿನಲ್ಲಿ ಕುಳಿತು ಎರಡು ದಿನದ 
ಮೇಲೆ ಡೆಹರಾಡೂನ್‌ ತಲುಪಿಕೊಂಡರು. ಚಳಿಗಾಲ ಆರಂಭವಾಗಿತ್ತು. ಆದುದರಿಂದ ಮುಂದಿನ 
ಕೆಲದಿನಗಳವರೆಗೆ ಅವರು ಅಲ್ಲಿಯೇ ಇರಬೇಕಿತ್ತು. 

ಹಿಂದೆಯೇ ಹೇಳಿದಂತೆ ಈ ನಾಲ್ಕೂವರೆ ತಿಂಗಳ ಚೇನಾ ಪ್ರವಾಸದ ವಿವರಣೆಯನ್ನು ರಾಹುಲರು 
"ಚೀನಾ ಮೇಂ ಕ್ಕಾ ದೇಖಾ' ಕೃತಿಯಲ್ಲಿ ನೀಡಿದ್ದಾರೆ. ಅಲ್ಲಿ ತಾವು ನೋಡಿದ ಆರು ಕಮ್ಯೂನ್‌ಗಳ 
ಕುರಿತು “ಜೀನ ಕೇ ಕಮ್ಯೂನ್‌' ಎಂಬ ಪುಸ್ತಿಕೆ ಬರೆದೆದ್ದಾರೆ. ಇನ್ನೂ ಒಂದು ಪುಸ್ತಕ "ನವೀನ ಚೀನ" 
ಬರೆಯುವ ಅಸೆ ಅವರಿಗಿತ್ತು. ಆದರೆ ಸಂದರ್ಭ ಸಿಗಲಿಲ್ಲ. 

ಟಿಬೇಟಿಗೆ ಹೋಗಲು ಸಾಧ್ಯವಾಗದಿದ್ದರೇನಾಯಿತು? ರಾಹುಲರ ಚೀನಾ ಪ್ರವಾಸ ಸಾರ್ಥಕವೇ 
ಆಗಿದೆ. ತುಜ-ಹ್ವಾನ್‌ ನೋಡಿ ಅವರಿಗಾದ ಸಂತೋಷವಂತೂ ಬಲು ದೊಡ್ಡದು. 


ಶ್ರೀ ಅಂಕೆಯಲ್ಲ ದರ್ಶನ ಮಹಾಚಾರ್ಯ 


ಹೊಸ ವರ್ಷ 959 ಹೊಸ ಸಮಸ್ಯೆಗಳ ವರ್ಷವಾಗಿತ್ತು. ಚೀನಕ್ಕೆ ತೆರಳುವ ಮುನ್ನ ಮಸ್ಸೂರಿಯಲ್ಲಿನ 
ತನ್ನ ಮನೆ ಮಾರಿ ಬಿಟ್ಟಿದ್ದರು. ಅಲ್ಲಿಯೇ ಬಾಡಿಗೆ ಮನೆಯಲ್ಲಿ ಇರತೊಡಗಿದ್ದರು. ಚೀನದಿಂದ - 
ಮರಳಿದ ಬಳಿಕ ಕೆಲ ತಿಂಗಳವರೆಗೆ ಡೆಹರಾಡೂನಿನಲ್ಲಿ ವಾಸಿಸತೊಡಗಿದರು. ರಾಹುಲರ ಪತ್ನಿಗೆ, 
ಭವಿಷ್ಠದ ದೃಷ್ಟಿಯಿಂದಲೂ, ಡೆಹರಾಡೂನಿನ ನಿವಾಸ ತುಂಬ ಸ್ಮರಣೀಯವಾಯಿತು. ರಾಹುಲರು 
"ಕಮಲಾಳ ಪಿ.ಎಚ್‌.ಡಿ.ಧೀಸಿಸನ್ನು ಈ ವರ್ಷ ಖಂಡಿತ ಸಿದ್ದ ಮಾಡಿಸಿ ಕಳಿಸಬೇಕು' ಎಂದು 
ಚೇನಾದಿಂದ ಹೊರಟಾಗಲೇ ನಿಶ್ಚಯಿಸಿಕೊಂಡು ಬಂದಿದ್ದರು. . 

ಮಕ್ಕಳ ಭವಿಷ್ಯದ್ದೇ ಅವರಿಗೆ ಎಲ್ಲಕ್ಕಿಂತ ದೊಡ್ಡ ಚಿಂತೆಯಾಗಿತ್ತು. ಮಕ್ಕಳ ಓದಿನ ದೃಷ್ಟಿಯಿಂದಲೂ 
ಸ್ಥಿರವಾದ ಸ್ವಂತ ನೆಲೆಯೊಂದರ ಅಗತ್ಯವಿತ್ತು. ಚೀನಾ ಪ್ರವಾಸದ ನಂತರ ಈಗ ಪತ್ನಿಯ ಮಾತನ್ನು 
ಒಪ್ಪಿಕೊಳ್ಳುವುದು ಬಿಟ್ಟರೆ ಬೇರೆ ಉಪಾಯ ಇರಲಿಲ್ಲ. ಚೀನಾದ ಆಸ್ಪತ್ರೆಯ ವಾರ್ಡಿನಲ್ಲಿ 
ಮಲಗಿಕೊಂಡಿದ್ದಾಗ ಅವರೊಮ್ಮೆ "ಅವಳಿಗೆ ಎಲ್ಲಕ್ಕಿಂತ ಅನುಕೂಲ ಸ್ಥಳ ಡಾರ್ಜಲಿಂಗ್‌: ಎಂದೂ 
ಅಂದುಕೊಂಡಿದ್ದರು. ಆದ್ದರಿಂದ ಡಾರ್ಜಲಿಂಗ್‌ ಕುರಿತೇ ಚಿಂತೆ ಹರಿಸಿದರು. ಆದರೆ ಕೇವಲ ಹೆಂಡತಿ 
ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಅವರು ಯೋಚಿಸುತ್ತಿದ್ದರೆ ಹೊರತು ತಮ್ಮನ್ನೇ 
ದೃಪ್ಟಿಯಲ್ಲಿಟ್ಟುಕೊಂಡಲ್ಲ. 

ಅವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿತ್ತು, ಹೃದಯರೋಗಿಯಾಗಿದ್ದರು, ಡಯಾಬಿಟಿಸ್‌ 
ದಿನೇ ದಿನೇ ಅವರನ್ನು ನಿತ್ರಾಣಗೊಳಿಸಿತ್ತು. ಆದರೂ ಅವರಿಗೆ ಕೆಲಸ ಮಾಡುವುದು 
ಅನಿವಾರ್ಯವಾಗಿತ್ತು. ಡೆಹರಾಡೂನ್‌ನಲ್ಲಿಯೇ ಅವರು "ಚೀನ ಕೇ ಕಮ್ಯೂನ್‌' ಮತ್ತು "ಚೀನ ಮೇಂ 
ಕ್ಕಾ ದೇಖಾ' ಪುಸ್ತಕಗಳ್ಳನ್ನು ಬರೆದಿದ್ದರು. ಆದರೆ ಈ ಪುಸ್ತಕಗಳಿಂದ ಅವರಿಗೆ ಆರ್ಥಿಕ ಲಾಭವೇನೂ 
ಅಗಿರಲಿಕ್ಸಿಲ್ಲ. ಇವುಗಳನ್ನು ಕಮ್ಯೂನಿಸ್ಟ್‌ ಪಾರ್ಟಿಯ ಪ್ರಕಾಶನ ಸಂಸ್ಥ ಮುದ್ರಿಸಿತ್ತು. ಕೌಟುಂಬಿಕ 
ಜವಾಬ್ದಾರಿ ನಿಭಾಯಿಸಲು ಈಗ ಒಂದು ಸ್ಥಾಯಾ ಆದಾಯದ ಮೂಲ ಹುಡುಕಿಕೊಳ್ಳುವುದು 
ರಾಹುಲರಿಗೆ ಅತ್ಯವಶ್ಯವಾಗಿತ್ತು. ಅವರು ಭಯಂಕರ ಸ್ವಾಭಿಮಾನಿ ಬೇರೆ. ಯಾರದೇ ಅನುಕಂಪ 
ಆಶ್ರಯದಲ್ಲಿ ಇರಲು ಬಯಸುವವರಲ್ಲ. ಆಗಾಗ ಅವರಿಗೆ "ರಹಿಮನ ವೇ ನರ ಮರಿ ಚುಕೇ ಜೇ ಕಹುಂ 
ಮಾಂಗನ ಜಾಹಿಂ” ಎಂಬ ಸಾಲು ನೆನಪಾಗುತ್ತಿತ್ತು. 

ಪಾರಿಭಾಷಿಕ ಶಬ್ದಾವಲಿಯ ಮತ್ತು ಸಮಿತಿಯ ಸಾಹಿತ್ಯ ನಿರ್ಮಾಣ ಕಾರ್ಯವನ್ನು ಅವರು 
ವೇತನ ತೆಗೆದುಕೊಳ್ಳದೇನೇ ಮಾಡಿದ್ದರು. ಹಿಂದೀ ವಿಶ್ವಕೋಶ ಸಂಪಾದನ ಕಾರ್ಯಕ್ಕೆ ವೇತನವಿತ್ತು. 
ಹಾಗಾಗಿ ಸುರುವಿನಿಂದಲೇ ಆ ಕೆಲಸದ ಜವಾಬ್ದಾರಿ ವಹಿಸಲು ಅವರು ಹಿಂಜರಿಯುತ್ತ ಇದ್ದರು. 
ತಮ್ಮ ಇಡೀ ಜೀವಮಾನದಲ್ಲಿ "ನೌಕರಿ' ಎಂಬ ಹೆಸರಿನಲ್ಲಿ ಅವರು ಮಾಡಿದ ಕೆಲಸ ಒಂದೇ - 


ಶ್ರೀ ಲಂಕೆಯಲ್ಲಿ ದರ್ಶನ ಮಹಾಚಾರ್ಯ ]97 


ಲೆನಿನ್‌ಗ್ರಾಡ್‌ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಾರಾಗಿದ್ದದ್ದು. ಅಂತಹ ಕೆಲಸ ಸಿಕ್ಕಿದ್ದರೆ 
ಭಾರತದಲ್ಲಿಯೂ ಮಾಡುತ್ತಿದ್ದರೇನೋ. ಸರಕಾರ ಮತ್ತು ಸರಕಾರದ ಮುಂಚೂಣಿಯಲ್ಲಿರುವವರ 
ಬಗ್ಗೆ ನಿರಂತರ ಕಟುವಾಗಿ ಚಿಂತಿಸುವ ಒಬ್ಬ ಸಾಮ್ಯವಾದಿಗೆ ಯಾವುದೇ ಗೌರವಾನ್ವಿತ ಪದ 
ಸ್ವದೇಶದಲ್ಲಿ ಸಿಕ್ಕೀತು ಎಂಬ ಅಪೇಕ್ಷೆಯನ್ನು ಕೂಡ ಅವರು ಇರಿಸಿಕೊಂಡಿರಲಿಲ್ಲ. 

ರಾಹುಲರು ಹಿಂದಿಗಾಗಿ ಪ್ರಾಣವನ್ನು ಪಣವಾಗಿಟ್ಟು ತನ್ನನ್ನು ಸಮರ್ಪಿಸಿ ಕೊಂಡಿದ್ದರೆನ್ನುವುದು 
' ನಿಜವಾದರೂ ಅವರನ್ನು ಕೇವಲ "ಹಿಂದೀವಾಲಾ' ಎಂದು ತಿಳಿಯುವುದು ತಪ್ಪಾದೀತು. ಅವರ 
ಅನೇಕ ಪುಸ್ತಕಗಳು ದೇಶದ ಪ್ರಮುಖ ಭಾಷೆಗಳಿಗೆ ಅನುವಾದಗೊಂಡಿದ್ದವು. ಇಷ್ಟಕ್ಕೂ ಅವರ 
ವ್ಯಕ್ತಿತ್ರವನ್ನು ಕೇವಲ ಭಾರತಕ್ಕೆ ಸೀಮಿತಗೋಳಿಸುವದೂ ಉಚಿತವಾಗದು. ತನ್ನ ಕೃತಿತ್ವದಿಂದಾಗಿ 
ಅವರು ಸಮಗ್ರ ಏಶಿಯಾದವರಾಗಿದ್ದರು. ಭಾರತದಲ್ಲಿ ಸಿಗುವುದಕ್ಕಿಂತಲೂ ಹೆಚ್ಚಿಗೆ ಗೌರವ ಆವರಿಗೆ 
ನೆರೆ ರಾಷ್ಟ್ರಗಳಲ್ಲಿ ಸಿಗುತ್ತಿತ್ತು. ರಾಣಾಶಾಹಿಯನ್ನು ಟೇಕಿಸುವವರಾಗಿಯ್ಕೂ, ನೇಪಾಳ ಅವರಿಗೆ ಸ್ವಂತ 
ಮನೆಯಂತಿತ್ತು. ಮೊದಲೂ, ನಂತರ ಹೊಸ ಸರಕಾರ ಬಂದ ಮೇಲೆಯೂ ಅವರು ಟಿಬೇಟಿನ 
ನಿರಂಕುಶ ಸಾಮಂತ ವ್ಯವಸ್ಥೆಯನ್ನು ಮತ್ತು ದಲಾಯಿಲಾಮಾರವರನ್ನು ಅವರು 
ಬೆಂಬಲಿಸುತ್ತಿರಲಿಲ್ಲವಾದರೂ ಅಲ್ಲಿನ ಪಂಡಿತರು ಅವರ ಬಗ್ಗೆ ಆತೀವ ಗೌರವವಿರಿಸಿಕೊಂಡಿದ್ದರು. 
ಬರ್ಮಾದಲ್ಲಿಯೂ ರಾಹುಲರ ಅನೇಕ ಅಭಿಮಾನಿಗಳು ಇದ್ದರು. ಶ್ರೀಲಂಕಾದಲ್ಲಂತೂ ಇದು 
ಅದ್ಭುತವಾಗಿತ್ತು. ಬೌದ್ದ ಭಿಕ್ಷುವಿನ ವೇಷ ತ್ಯಜಿಸಿ ರಾಹುಲರು ಗೃಹಸ್ಥರಾದಾಗ ಆ ಕಾಲದ ರಾಜಕೀಯ 
ವಿರೋಧಿಗಳು ಅವರನ್ನು "ಪತಿತ'ನೆಂದು ಕರೆದು ಹೆಸರು ಕೆಡಿಸಲು ಯತ್ನಿಸಿದ್ದರು. ಆದರೆ ಅವರು 
ಬೌದ್ದ ಭಿಕ್ಷುವಾಗಿ ದೀಕ್ಷೆ ಪಡೆದ ಶ್ರೀಲಂಕಾದ ವಿದ್ಯಾಲಂಕಾರ ವಿಹಾರದಲ್ಲಿನ ಗುರುಬಂಧುಗಳು ಅವರ 
ವಸ್ತ್ರತ್ಯಾಗದ ಬಗ್ಗೆ ಎಳ್ಳಷ್ಟೂ ಬೇಸರಪಟ್ಟುಕೊಳ್ಳಲಿಲ್ಲ. ಅವರ ಮಟ್ಟಿಗೆ ಮಹತ್ವದ್ದೆಂದರೆ ರಾಹುಲರ 
ಅಗಾಧ ಪಾಂಡಿತ್ಯ, ಬೌದ್ಧ ಸಂಸ್ಕೃತಿಯ ಅನ್ವೇಷಣೆಯಲ್ಲ ಅವರು ಮಾಡಿದ ಪ್ರಮುಖ ಕೆಲಸಗಳು. 
ಶ್ರೀಲಂಕೆಯ ಬೌದ್ದ ಸಮಾಜ ಮತ್ತು ಅಲ್ಲನ ಸರಕಾರ ರಾಹುಲರಿಗೆ ಸಾಧ್ಯವಿರುವ ಎಲ್ಲಾ 
ಸೌಲಭ್ಯಗಳನ್ನು ನೀಡಲು ಸಿದ್ದವಿತ್ತು. ಚೇನಾದಲ್ಲಿ ರಾಹುಲರು ಆಸ್ವಸ್ತರಾಗಿದ್ದಾಗ ಶ್ರೀಲಂಕಾದ 
ರಾಯಭಾರಿ, ಅವರನ್ನು ನೋಡಲು ಅನೇಕ ಸಲ ಬಂದಿದ್ದರು. ಆದರೆ ಭಾರತದ ರಾಯಭಾರಿ 
ರಾಹುಲರ ಅನಾರೋಗ್ಯವನ್ನು ವಿಚಾರಿಸಲು ಹೋಗಿದ್ದರೆಂಬುದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. 

ಹೀಗಾಗಿ ಶ್ರೀಲಂಕಾದ ವಿದ್ಯಾಲಂಕಾರ ವಿಶ್ವಿವಿದ್ಯಾಲಯದಲ್ಲಿ ದರ್ಶನ ಶಾಸ್ತ್ರದ ಮಹಾಚಾರ್ಯ 
ಪದವಿಗೆ ನೇಮಕಗೊಂಡಾಗ ರಾಹುಲರು ಅದನ್ನು ಸ್ವೀಕರಿಸಿಬಿಟ್ಟರು. ]927-28ರಲ್ಲಿ ಶ್ರಿಲಂಕಾದ 
ಯಾವ ವಿದ್ಮಾಲಂಕಾರ ವಿಹಾರದಲ್ಲಿ ರಾಹುಲಜಿಯವರು ಅಧ್ಯಾಪನ ಮಾಡಿದ್ದರೋ ಅದೇ ಈಗ 
ವಿಶ್ವವಿದ್ಯಾಲಯ ಆಗಿತ್ತು. ವಿಶ್ವವಿದ್ಯಾಲಾಯಕ್ಕೆಯೋಗ್ಯ ಪ್ರಾಧ್ಯಾಪಕರ ಅವಶ್ಯಕತೆಯಿತ್ತು. ವಿಹಾರದ 
ಹಿಂದಿನ ಮೂವರು ಭಾರತೀಯ ಶಿಷ್ಕ್ಠರನ್ನು ಪ್ರಾಧ್ಯಾಪಕರನ್ನಾಗಿ ನೇಮಕ ಮಾಡಲಾಯಿತು. 
ರಾಹುಲಜೀ ದರ್ಶನಶಾಸ್ತ್ರಕ್ಕೆ ಆನಂದ್‌ಜಿ ಹಿಂದೀ ಮತ್ತು ಶಾಂತಿಭಿಕ್ಲು ಶಾಸ್ತ್ರಿ ಸಂಸ್ಕೃತ 
ಪ್ರಾಧ್ಯಾಪಕರಾಗಿ ನೇಮಿಸಲ್ಪಟ್ಟರು. ರಾಹುಲರಿಗೆ ಸಾಕಷ್ಟು ಮುಂಚಿತವಾಗಿ ಅಹ್ವಾನ ಸಿಕ್ಕಿತ್ತು. ಅದರೆ 
ಅವರು ವಿಶ್ವವಿದ್ಯಾಲಯ ಆರಂಭವಾದ ಮೂರು ತಿಂಗಳ ಬಳಿಕ 959ರ ಸೆಪ್ರೆಂಬರ್‌ನಲ್ಲಿ ಶ್ರೀಲಂಕಾಕ್ಕೆ 
ಬಂದರು. 


I98 ರಾಹುಲ ಸಾಂಕೃತ್ಯಾಯನ 


ಶ್ರೀಲಂಕಾದದಲ್ಲಿ ಬೌದ್ದ ಶಿಕ್ಷಣದ ಎರಡು ಕೇಂದ್ರಗಳಿದ್ದವು. ವಿದೇದಯ ವಿಹಾರ ಮತ್ತು 
ವಿದ್ಯಾಲಂಕಾರ ವಿಹಾರ. 959ರಲ್ಲಿ ಈ ಎರಡೂ ಮಹಾವಿಹಾರಗಳನ್ನು ಸರ್ಕಾರಿ 
ವಿಶ್ವವಿದ್ಯಾಲಯಗಳನ್ನಾಗಿ ಮಾಡಲಾಯಿತು. I959ರ ಜೂನ್‌ನಲ್ಲಿ ಭಾರತದ ರಾಷ್ಟ್ರಪತಿ ಬಾಬೂ 
ರಾಜೇಂದ್ರ ಪ್ರಸಾದರು ವಿದ್ಮಾಲಂಕಾರ ವಿಶ್ವವಿದ್ಯಾಲಯದ ಉದ್ದ್ರಾಟನೆ ಮಾಡಿದರು. 
ಜೂನ್‌ನಲ್ಲಿಯೇ ವಿಶ್ವವಿದ್ಯಾಲಯ ಆರಂಭವಾಗಿತ್ತು. ಅನಂದಜೀ ಮೊದಲೇ ಅಲ್ಲಿಗೆ ಹೋಗಿದ್ದರು. 
ಶಾಂತಿಭಿಕ್ಷು ಒಂದು ತಿಂಗಳ ಬಳಿಕ 59ರ ಅಕ್ಟೋಬರ್‌ನಲ್ಲಿ ಸಪರಿವಾರ ಅಲ್ಲಿ ತಲುಪಿಕೊಂಡರು. 

ಕುಟುಂಬವನ್ನು ತಮ್ಮೊಡನೆ ಕರೆದೊಯ್ಯಲು ರಾಹುಲರು ಆಪೇಕ್ಷಿಸಿದರೂ ಕೂಡಾ ಅದು 
ಸಾಧ್ಯವಾಗಲಿಲ್ಲ. ಶಾಂತಿಭಿಕ್ಷು ಕುಟುಂಬವನ್ನು ಜೊತೆಗಿರಿಸಿಕೊಳ್ಳಬಲ್ಲರಾದರೆ, ರಾಹುಲರಿಗೂ ಅದು 
ಏನೂ ಕಷ್ಟವಾಗುತ್ತಿರಲಿಲ್ಲ. ಅಲ್ಲಿ ಮಸ್ಸೂರಿ, ಡಾರ್ಜಿಲಿಂಗ್‌ನಲ್ಲಿದ್ದಂತಹ ಚಳಿ ಇರಲಿಲ್ಲ. 
ಅಲಹಾಬಾದ್‌, ವಾರಣಾಸಿಯಲ್ಲಿರುವಂಥ ಸೆಕೆಯೂ ಇಲ್ಲ. ಹಸಿರು ತುಂಬಿದ ದೇಶ. ಅಲ್ಲಿನ ಕಡಲ 
ಗಾಳಿ ಸಹಿಸಲಾರದ್ದು ಎನ್ನುವಂತಿಲ್ಲ. ಕುಟುಂಬ ಜೊತೆಗಿದ್ದರೆ ಅವರಿಗೆ ಒಳ್ಳೆಯ ಒಂದು ಮನೆಯ 
ವ್ಯವಸ್ಥೆಯೂ ಆಗುತ್ತಿತ್ತು. -ಮಕ್ಷಳು ಜೊತೆಗಿದ್ದಿದ್ದರೆ ರಾಹುಲರು ಎಷ್ಟೋ ಸಂತೋಷ ಮತ್ತು 
ನೆಮ್ಮದಿಯಿಂದ ಇರುತ್ತಿದ್ದರು. ಅವರ ಅನುಕೂಲಕ್ಕೆ ತಕ್ಕಂತೆ ಮನೆಯೂಟ ಸಿಗುತ್ತಿತ್ತು. ಮಕ್ಕಳಿಗಾಗಿ 
ಸ್ವಲ್ಪಸಮಯ ಬಿಡುವು ಮಾಡಿಕೊಳ್ಳುತ್ತಿದ್ದರು. ಅಸಹಾಯಕತೆಯಿಂದ ಸದಾ ಬಿಡುವಿಲ್ಲದೆ ದುಡಿಯು 
ತಲೇ ಇರುವ ಪ್ರಮೇಯ ಬರುತ್ತಿರಲಿಲ್ಲ. ಅಲ್ಲಿಯೇ ಮಕ್ಕಳ ಓದಿನ ವ್ಯವಸ್ಥೆಯೂ ಆಗುತ್ತಿತ್ತು. ಮಕ್ಕಳು 
ತಂದೆಯ ಒಟ್ಟಿಗೆ ಇದ್ದಿದ್ದರೆ ಹಿಂದಿ ಮತ್ತು ಸಂಸ್ಕೃತದ ಕಡೆಗೆ ಹೆಚ್ಚು ಅಸಕ್ತಿ ಉಂಟಾಗುತ್ತಿತ್ತು. ತಮ್ಮ 
ತಂದೆಯ ಲೇಖನ ಶಕ್ತಿಯನ್ನು ಇನ್ನಷ್ಟು ಚೆನ್ನಾಗಿ ಗ್ರಹಿಸುತ್ತಿದ್ದರು. "ಸಂಸ್ಕೃತ ಕಾವ್ಯಧಾರಾ'ದ 
ಸಮರ್ಪಣೆ: "ಎಂದಾದರೂ ತಂದೆಯ ಈ ಕೃತಿ ಓದಲಿರುವ ಜಯಾ ಮತ್ತು ಜೇತಾ ಅವರಿಗೆ”. 

ಆದರೆ ಈಗ ಕುಟುಂಬದ ವಿಷಯದಲ್ಲಿ ಆವರು ವಿವಶರಾಗಿದ್ದರು. ಮಸ್ನೂರಿಯ ಮನೆಯನ್ನು 
ಅವರು ತಮ್ಮ ಹೆಸರರಿನಲ್ಲೇ ಖರೀದಿಸಿ ಬಳಿಕ ಹೆಂಡತಿಯ ಹೆಸರಿಗೆ ಮಾಡಿದ್ದರು. ಹೊಸ ಮನೆಯನ್ನು 
ಹೆಂಡತಿಯ ಇಷ್ಟಕ್ಕನುಸಾರವಾಗಿಯೇ ಖರೀದಿಸುವುದೆಂತಲೂ ತೀರ್ಮಾನಿಸಿಕೊಂಔದ್ದರು. ಪತಿಯ 
ಜೊತೆ ಶ್ರೀಲಂಕೆಗೆ ಹೋಗುವುದಿಲ್ಲವಾದ್ದರಿಂದ ಕಮಲಾ ಡಾರ್ಜಿಲಿಂಗ್‌ನಲ್ಲಿ ಮನೆ ಖರೀದಿ 
ವಟಾರದಲ್ಲಿ ಮುಳುಗಿದ್ದಳು ಮತ್ತು ರಾಹುಲರು ಶ್ರೀಲಂಕಾಕ್ಕೆ ಹೊರಡುವ ತಯಾರಿಯಲ್ಲಿ 
ಮಗ್ನರಾದರು. 

ಮೊದಲ ಸಲ 927ರಲ್ಲಿ ರಾಹುಲರು, ಆಗಿನ ಸ್ವಾಮಾ ರಾಮೋದಾರ ಸಾಧುಗಳು, 
ವದ್ಮಾಲಂಕಾರ ಮಹಾ ವದ್ಯಾಲಯಕ್ಕೆ ಬಂದು ಹತ್ತೊಂಭತ್ತು ತಿಂಗಳ ಕಾಲ ಇದ್ದು ಆಧ್ಯಯನ 
ಅಧ್ಯಾಪನ ಮಾಡಿದ್ದರು. ಅವರ ಸಾಹಿತ್ಮಿಕ ಬದುಕು ಆರಂಭವಾದದ್ದೂ ಆ ಸಮಯದಲ್ಲಿಯೇ. ಆಗ 
ವಿದ್ಮಾಲಂಕಾರ ವಿಹಾರ ರಾಮೋದಾರ ಸಾಧುಗಳಿಗೆ "ತ್ರಿಪೀಟಿಕಾಚಾರ್ಯ' ಎಂಬ ಉಪಾಧಿ ' 
ಪ್ರದಾನ ಮಾಡಿತ್ತು. ಟಿಬೇಟಿಗೆ ಮೊದಲ ಸಲ ಪ್ರವಾಸ ಹೋಗಿ (929-30) ಬಂದ ರಾಹುಲರ: 
ವಿದ್ಮಾಲಂಕಾರ ವಿಹಾರಕ್ತೆ ತೆರಳಿ ಬೌದ್ದ ಭಿಕ್ಷು - ५४७ ರಾಹುಲ ಸಾಂಕೃತ್ಯಾಯನ - ಆಗಿದ್ದರು. 
ಇಂಗೆಂಡ್‌ ಮತ್ತು ಯುರೋಪಿಗೆ ಪ್ರವಾಸ ಹೋಗಿ ಬಂದ ಬಳಿಕ ((932) 933ರಲ್ಲಿ ಸುಮಾರು 
ಹದಿನೈದು ದಿನ ಅವರು ಇಲ್ಲಿ ಬಂದು ಇದ್ದರು. | 


ಪ್ರೀ ಲಂಕೆಯಲ್ಲಿ ದರ್ಶನ ಮಹಾಚಾರ್ಯ 99 


ಈಗ 959ರ ಸೆಪ್ಪೆಂಬರ್‌ನಲ್ಲಿ ಪೂರ್ತಿ 26 ವರ್ಷ 8 ತಿಂಗಳ ಬಳಿಕ ರಾಹುಲರು ಮತ್ತೆ 
ವಿದ್ಯಾಲಂಕಾರ ವಹಾರಕ್ಕೆ ಬಂದಿದ್ದರು. ಈ ಬಾರಿ ಸಾಕಷ್ಟು ಬದಲಾವಣೆಯಾಗಿತ್ತು. ಶ್ರೀಲಂಕಾ ಈಗ 
ಸ್ವತಂತ್ರ ದೇಶ, ವಿಹಾರ ಈಗ ವಶ್ವವಿದ್ಯಾಲಯ. ವಶ್ವವಿದ್ಯಾಲಯದ ಕಟ್ಟಡಗಳು ಕೊಂಚ 
ದೂರದಲ್ಲಿದ್ದುವು. ಅದರೆ ವಿಹಾರದ ಪರಿಸರದಲ್ಲಿಯೂ ಕೆಲ ಹೊಸ ಕಟ್ಟಡಗಳು ತಲೆ ಎತ್ತಿದ್ದುವು. 
ಗುರುವರ ಮಹಾಸ್ಥವಿರ ಧರ್ಮಾನಂದಜೀ ಈ ಲೋಕ ತ್ಯಜಿಸಿದ್ದರು. ಅದರೆ ರಾಹುಲರ ಅನೇಕ 
ಗುರುಬಂಧುಗಳಿದ್ದರು. ತುಂಬ ಪ್ರೀತಿ ಆದರ ತೋರುವ ಹಳೆಯ ವಿದ್ಯಾರ್ಥಿಗಳಿದ್ದರು. 
ವಹಾರಾಧ್ಯಕ್ಷರೂ ವಾಸಿಸುವ ವಿಹಾರದ ಮುಖ್ಯ ಭವನದಲ್ಲಿ ರಾಹುಲರ ವಾಸದ 
ವ್ಯವಸ್ಥೆಯಾಯಿತು. ಆನಂದಜೀ ಅವರಿಗೆ ಕೂಡಾ ಅಲ್ಲಿಯೇ ವ್ಯವಸ್ಥೆಯಾಗಿತ್ತು. 

ರಾಹುಲರು ವದ್ಯಾಲಂಕಾರ ವಶ್ವವಿದ್ಯಾಲಯದ ದರ್ಶನ ವಿಭಾಗದ ಡೀನ್‌ ಮತ್ತು ಪ್ರೊಫೆಸರ್‌ 
ಅಗಿ ನೇಮಕಗೊಂಡಿದ್ದರು. ಸಿಂಹಳೀ ಭಾಷೆಯನ್ನು ಸ್ಪಲ್ಪ ಸ್ಪಲ್ಪ ಗ್ರಹಿಸುತ್ತಿದ್ದರಾದರೂ ಮಾತಾಡಲು 
ಅಭ್ಯಾಸ ಮಾಡಿರಲಿಲ್ಲ. ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣದ ಮಾಧ್ಯಮ ಸಿಂಹಳೀ ಭಾಷೆಯಾಗಿತ್ತು. 
ಹಾಗಾಗಿ ರಾಹುಲಜೀ ಅವರ ಉಪನ್ಮಾಸಗಳನ್ನು ಸಿಂಹಳೀಯಲ್ಲಿ ತಿಳಿಸಿಕೊಡುವ ಏರ್ಪಾಟು 
ಆಯಿತು. ರಾಹುಲರು ದರ್ಶನ ಮತ್ತು ನ್ಯಾಯ ಶಾಸ್ತ್ರ ವಿಷಯಕ್ಕೆ ಉಪನ್ಯಾಸಗಳನ್ನು ಸಂಸ್ಕೃತದಲ್ಲಿ 
ಮಾಡುತ್ತಿದ್ದರು. ಸಿಂಹಳೀ ವಿಭಾಗದ ಮಹಾಚಾರ್ಯ ಮಹಾಸ್ಥವಿರ ಪ್ರಜ್ಞಾ ಕೀರ್ತಿಯವರು ಅವರ 
ಅನುವಾದಕರಾಗಿ ಕುಳಿತು ಕೊಳ್ಳುತ್ತಿದ್ದರು. ರಾಹುಲರು ಸಂಸ್ಕೃತದಲ್ಲಿ ಹೇಳುತ್ತಿದ್ದಂತೆ ಅವರು ಅದನ್ನು 
ಸಿಂಹಳೀಗೆ ಪರಿವರ್ತಿಸಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುತ್ತಾ ಹೋಗುತ್ತಿದ್ದರು. ಮಹಾಸ್ತವಿರ 
ಪ್ರಜ್ಞಾಕೀರ್ತಿ 928-29ರಲ್ಲಿ ರಾಹುಲರ ಶಿಷ್ಯರಾಗಿದ್ದವರು. ಪ್ರಜ್ಞಾಕೀರ್ತಿ ಸಿಂಹಳೀಯಲ್ಲಿ 
ಮಾಡಿಕೊಂಡ ರಾಹುಲರ ನ್ಯಾಯಶಾಸ್ತ್ರಕ್ಕೆ ಸಂಬಂಧಿಸಿದ ಉಪನ್ಯಾಸಗಳ ಟಿಪ್ಪಣಿಗಳು ನಂತರ ಪುಸ್ತಕ 
. ರೂಪದಲ್ಲಿ ಪ್ರಕಟವಾದವು. 

ರಾಹುಲಜೀ ಅವರ ಆ ದಿನಗಳ ಜೀವನ ರೀತಿಯ ಕುರಿತು ಆನಂದಜೀ ಹೇಳುತ್ತಾರೆ: "ಇಲ್ಲಿರುವಾಗ 
ರಾಹುಲರ ಬರವಣಿಗೆ ಕೆಲಸ ಚೆನ್ನಾಗಿ ಸಾಗುತ್ತಿತ್ತು. ಅವರು ತನ್ನ ವ್ಯಾಖ್ಯಾನಕ್ಕೆ ತಯಾರಿ 
ಮಾಡಿಕೊಳ್ಳುವುದನ್ನು ಯಾರೂ ಕಂಡಿಲ್ಲ. ಪುಸ್ತಕ ಬರೆಯುತ್ತ ಕುಳಿತಿರುತ್ತಿದ್ದರು. ವಿಶ್ವವಿದ್ಯಾಲಯದ 
ಗಂಟಿ ಹೊಡೆದೂಡನೆ ಎದ್ದು ಪಾಠ ಮಾಡಲು ಹೋಗುತ್ತಿದ್ದರು. ಮರಳಿ ಬಂದವರೇ ಮತ್ತೆ ಲೇಖನಿ 
ಕೈಗೆತ್ತಿಕೊಳ್ಳುತ್ತಿದ್ದರು.' 

ಡಾ। ಶಾಂತಿ ಭಿಕ್ಷು ಶಾಸ್ತ್ರೀ ಹೀಗೆ ಬರೆದಿದ್ದಾರೆ. ಆ ವಯಸ್ಸಿನಲ್ಲಿಯೂ (67 ವರ್ಷ) ರಾಹುಲರ 
ಕಾರ್ಯಕ್ಷಮತೆ ಕಂಡು ನಮಗೆ ಅಶ್ಚರ್ಯವಾಗುತ್ತಿತ್ತು. ಅವರು ರಿಜಿಸ್ಟಾರೊಂದಿಗೆ ಪರಿವೇಣದ 
ನಿರೀಕ್ಷಣೆಗೆ ಹೊರಡುತ್ತಿದ್ದರು. ಭಕ್ಷು ಶ್ರೀ ಪ್ರಜ್ಞಾಕೀರ್ತಿಯವರನ್ನು ದುಭಾಷಿಯಾಗಿಟ್ರುಕೊಂಡು 
ದಾರ್ಶನಿಕ ವಿಚಾರಗಳ ಮೇಲೆ ಭಾಷಣ ನೀಡುತ್ತಿದ್ದರು, ಸಾಮಾಜಿಕ ಉತ್ಸವಗಳಲ್ಲಿ 
ಭಾಗವಹಿಸುತ್ತಿದ್ದರು, ಪುಸ್ತಕ ಬರವಣಿಗೆಯಲ್ಲಿಯೂ ವ್ಯಸ್ತವಾಗಿರುತ್ತಿದ್ದರು. ರಾತ್ರಿ ಎರಡು ಗಂಟಿಗೆ 
ಮೊದಲು ಮಲಗುತ್ತಿರಲಿಲ್ದ. ತಾವಿರುವ ಎರಡೂ ಕೋಣೆಗಳನ್ನು ಕತ್ತಲೆ ಕೋಣೆಗಳಂತೆ 
ಮಾಡಿಟ್ರುಕೊಂಡಿದ್ದರು. ರಾತ್ರಿ ಸೊಳ್ಳೆ ಕೀಟಗೀಟ ಒಳಗೆ ಬಾರದಿರಲಿ ಎಂದು ಕಿಟಿಕಿಗಳನ್ನು ಗಾಜಿನಿರಿದ 
ಮುಚ್ಚೆಸಿದ್ದರು. ಸಂಜೆಯಾಗುತ್ತಲೇ ಅವರ ಸೇವಕ ಗಾಜಿನ ಕಿಟಕಿಗಳನ್ನು ಬಂದು ಮಾಡುತ್ತಿದ್ದ. 


200 ರಾಹುಲ ಸಾಂಕೃತ್ಯಾಯನ 


ರಾಹುಲರಿಗೀಗ ನಿಯಮಿತವಾಗಿ ಒಳ್ಳೆಯ ವೇತನ ಸಿಗುತ್ತಿತ್ತು. ಪ್ರತಿ ತಿಂಗಳು ಒಂದು ನಿಶ್ತಿತ ಮೊತ್ತ 
ಡಾರ್ಜಿಲಿಂಗ್‌ನಲ್ಲರುವ ಪತ್ನಿಗೆ ತಲುಪುತ್ತಿತ್ತು - ಎಂದ ಮೇಲೆ ಡಯಾಬಿಟಿಸ್‌ ಮತ್ತು ಹೃದ್ರೋಗ 
ಇದ್ದೂ ಅವರು ಅತಿಯಾಗಿ ದುಡಿಯುತ್ತಿದ್ದರೇಕೆ? 

ಮೊದಲು ಹೇಳಬೇಕಾದ್ದೆಂದರೆ ಓದು-ಬರಹದಲ್ಲಿಯೇ ಪೂರ್ಣವಾಗಿ ತಲ್ಲೀನರಾಗುವುದು 
ಅವರಿಗೆ ಅಭ್ಯಾಸವಾಗಿ ಬಿಟ್ಟಿತ್ತು. ಇನ್ನೊಂದೆಂದರೆ ಅರೋಗ್ಯ ವಿಚಾರದಲ್ಲಿ ಅವರಿಗಿದ್ದ ಭಾರೀ ಆಲಕ್ಷ್ಮ, 
ಸಂಪೂರ್ಣ ದಾರ್ಶನಿಕತೆ. 96] ಏಪ್ರಿಲ್‌ನಲ್ಲಿ ಅವರು ಡಾರ್ಜಿಲಿಂಗ್‌ನಿಂದ ಅನಂದಜೀಗೆ ಬರೆದ 
ಪತ್ರದಲ್ಲಿ ಹೀಗಿದೆ: "ಮೂತ್ರಕೋಶದ ; ಅಪಾಯ ಸ್ಥಿತಿಯ ಬಗ್ಗೆ ಡಾಕ್ಟರು ಹೇಳುತ್ತಾರೆ. ಆದರೆ 
ಜೀವನವೇ ಒಂದು ದೊಡ್ಡ ಅಪಾಯ" 

ಮೂರನೆಯದಾಗಿ "ತಿಬ್ಬತೀ - ಹಿಂದೀ ಕೋಶ' ಮತ್ತು "ಪಾಲಿ ಕಾವ್ಯಧಾರಾ'ದಂತಹ 
ಮುಂಚೆಯೇ ಯೋಜಿಸಿಕೊಂಡ ಕೆಲ ಪುಸ್ತಕಗಳನ್ನು ತಮ್ಮ ಜೀವಿತ ಕಾಲದಲ್ಲಿ ಮುಗಿಸಿಬಿಡಬೇಕೆಂದು 
ಅವರು ಬಯಸಿದ್ದರು. "ತಿಬ್ಬತೀ - ಹಿಂದೀ ಕೋಪ'ಕ್ವಾಗಿ ಆವರು ಚೀನಾ ಯಾತ್ರೆಯಿಂದಲೇ ಬೇಕಷ್ಟು 
ಹೊಸ ಸಾಮಗ್ರಿಗಳನ್ನು ತಂದಿದ್ದರು. ಸಂಸ್ಕೃತ ಕಾವ್ಯಧಾರಾ ಬರೆದ ನಂತರ ನವೆಂಬರ್‌ 
?ಜಕರಲ್ಲಿ "ಪಾಲಿ ಕಾವ್ಯಧಾರಾ' ಬರೆಯಲು ನಿರ್ಧರಿಸಿ ಈ ಗ್ರಂಥದ ಒಂದು ವಿಸ್ತಾರವಾದ 
ವಿಷಯ ಸೂಚಿಯನ್ನು ಕೂಡಾ ಸಿದ್ದಪಡಿಸಿಕೊಂಡಿದ್ದರು. ಇದಕ್ಕಾಗಿ ಅನೆಂದಜೀಯವರ ಸಲಹೆ 
ಪಡೆದಿದ್ದರು. ಅದೇ ರೀತಿ "ದಿಮವೋ ದಾಸ್‌" ಕಾದಂಬರಿಗಾಗಿ ಅವರ "ನೋಟ್‌' ಮೊದಲಿಂದ . 
ಸಿದ್ದವಿತ್ತು. 

ಶ್ರೀಲಂಕಾದಲ್ಲಿ ನಿಜವಾಗಿಯೂ ಸಮೃದ್ಧವಾಗಿ ಬರೆದರು ರಾಹುಲಜೀ. "ತಿಬ್ಬತೀ - ಹಿಂದೀ 
ಕೋಶ್‌'ವನ್ನು ಬಹಳ ಪರಿಶ್ರಮಿಸಿ ತಯಾರು ಮಾಡಿದ್ದರೂ ಅವರ ಜೀವಿತ ಕಾಲದಲ್ಲಿ ಅದರ 
ಮುದ್ರಣ ಸಾಧ್ಯವಾಗಲಿಲ್ಲ. ಸಾಹಿತ್ಯ ಎಕಾಡೆಮಿಯ ಮುಖಾಂತರ 9720 ७ ಈ ಕೋಶದ ಪ್ರಥಮ 
ಭಾಗ ಪ್ರಕಟವಾಯಿತು. ದ್ವಿತೀಯ ಭಾಗ ಈಗಲೂ ಹಾಗೆಯೇ ಇದೆ. ಮೊದಲ ಭಾಗದ ಪೀಠಿಕೆಯಲ್ಲಿ 
ರಾಹುಲರು "ತಿಬ್ಬತೀ - ಹಿಂದೀ ಕೋಶ'ದ ಅಗತ್ಯ ಬಹಳವಿತ್ತು. ಟಿಬೇಟ್‌ ನಮ್ಮ ನೆರೆ ದೇಶ. 
ಸಾವಿರದ ಮುನ್ನೂರು ವರ್ಷಗಳಿಂದ ಅದರೊಡನೆ ನಮಗೆ ನಿಕಟ ಸಂಬಂಧವಿದೆ. ನಮ್ಮ ಐದು 
ಸಾವಿರ ಗ್ರಂಥಗಳನ್ನು ಅನುವಾದ ಮಾಡಿ ಟಿಬೇಟ್‌ ಸುರಕ್ಷಿತವಾಗಿ ಇಟ್ಟಿದೆ. ಇವುಗಳಲ್ಲಿ ಅನೇಕವು 
ತಮ್ಮ ಮೂಲ ಸಂಸ್ಕೃತ ಅಥವಾ ಅಪಭ್ರಂಶಗಳಲ್ಲಿ ಸಿಗುತ್ತಿಲ್ಲ. ನಮ್ಮ ಸಾಂಸ್ಕೃತಿಕ ಇತಿಹಾಸಕ್ಕೆ ಇವು 
ಅಗತ್ಯ ಬೇಕಾದಂಥವು. ಇವುಗಳಲ್ಲಿ ಕೆಲವನ್ನು ಸಂಸ್ಕೃತಕ್ಕೆ ಅಥವಾ ಹಿಂದಿಗೆ ಅನುವಾದಿಸಬೇಕಾದೀತು. 
ಆ ಕೆಲಸಕ್ಕೆ ಈ ಕೋಶವೂ ಸಹಾಯಕವಾಗುವುದು, ಯಾಕೆಂದರೆ ಇಲ್ಲಿ ತತ್ನಮ ಶಬ್ದಗಳ ಪ್ರಯೋಗವೂ 
ಇದೆ' ಎಂದು ಬರೆದಿದ್ದಾರೆ. ಆದರೆ ಇದರ ದ್ವಿತೀಯ ಭಾಗ ಯಾವಾಗ ಪ್ರಕಟವಾದೀತು? 

"ಪಾಲಿ ಕಾವ್ಕಧಾರಾ'ಕ್ಟಾಗಿ ವಿದ್ಯಾಲಂಕಾರದಲ್ಲಿ ಸ್ರೋತ-ಗ್ರಂಥ ಸಹಜವಾಗಿ ಲಭ್ಯವಿತ್ತು. 
ಆದುದರಿಂದ ರಾಹುಲರು ಅದನ್ನು ಅಲ್ಲಿ ಬರೆದುಬಿಡುವದೇ ಸರಿ ಎಂದುಕೊಂಡರು. ಆರಂಭಿಸಿದ 
ಕೈಯಲ್ಲೇ ವ್ಯಾಪಕ ದೃಷ್ಟಿಯಿಂದ "ಪಾಲಿ ಸಾಹಿತ್ಯ ಕಾ ಇತಿಹಾಸ್‌" ಅನ್ನೂ ಬರೆದು ಬಿಟ್ಟರು. ಇದು 
ಉತ್ತರ ಪ್ರದೇಶದ ಹಿಂದೀ ಸಮಿತಿಯಿಂದ ರಾಹುಲರ ನಿಧನದ ಕೊಂಚ ಸಮಯದ ನಂತರ 
ಪ್ರಕಟವಾಯಿತು. 


ಶ್ರೀ ಲಂಕೆಯಲ್ಲಿ ದರ್ಶನ ಮಹಾಚಾರ್ಯ 20 


"ಪಾಲಿ ಕಾವ್ಯಧಾರಾ'ವನ್ನು ಸಾಹಿತ್ಯ ಅಕಾಡೆಮಿ ಪ್ರಕಟಣೆಗೆ ಪಡೆದುಕೊಂಡಿತ್ತು. ಆದರೆ 

ಕೊನೆಗೂ ಅಲ್ಲಿಂದ ಪ್ರಕಟವಾಗಲಿಲ್ಲ, ಇದುವರೆಗೂ ಅಪ್ರಕಟಿತವಾಗಿಯೇ ಇದೆ. 
- ಶ್ರೀಲಂಕಾದಲ್ಲಿದ್ದಾಗ ರಾಹುಲರು "ಸಿಂಹಲ ಕೇ ವೀರ ಪುರುಷ' ಎಂಬ ಒಂದು ಪುಸ್ತಕವನ್ನು 

ಬರೆದರು. 

ಚಳಿಗಾಲದ ರಜೆಯಲ್ಲಿ ಜಯ, ಜೇತಾ ಮತ್ತು ಪತ್ನಿ ಕಮಲಾ ಎರಡು ಬಾರಿ ಶ್ರೀಲಂಕೆಗೆ ಬಂದರೆ 
ರಾಹುಲರೂ ವಿಶ್ವವಿದ್ಯಾಲಯದ 7960ರ ಬೇಸಗೆ ರಜೆಯಲ್ಲಿ ಕೆಲತಿಂಗಳು ಡಾರ್ಜಿಲಿಂಗ್‌ಗೆ ಹೋಗಿ 
ಉಳಿದುಕೊಂಡರು. ಡಾರ್ಜಿಲಿಂಗ್‌ನಲ್ಲಿ ಇದ್ದ ಕಾಲದಲ್ಲಿ ಸಂಚಾರಿ ಜಯವರ್ಧನರೊಂದಿಗೆ 
ಭೇಟಿಯಾಯಿತು. ಅವರ ಜೀವನ ಚರಿತ್ರೆಯ ಟಿಪ್ಪಣಿ ಮಾಡಿಕೊಂಡು "ಘುಮಕ್ಕಡ್‌ ಜಯವರ್ಧನ್‌” 
ಎಂಬ ಪುಸ್ಪಕ ಬರೆದುಹಾಕಿದರು. 

ಡಾರ್ಜಿಲಿಂಗ್‌ನ "ರಾಹುಲ ನಿವಾಸ'ದ ಸಮಾಪದಲ್ಲಿಯೇ ಕ್ಯಾಪ್ರನ್‌ಲಾಲ್‌ರ ಮನೆಯಿತ್ತು. 
ಹೆಚ್ಚಾಗಿ ರಾಹುಲರನ್ನು ಭೇಟಿಯಾಗುತ್ತಿದ್ದ ಅವರ ಜೀವನ ಕಥೆ ಸ್ವಾರಸ್ಯವಾಗಿ ಕಂಡು "ಕಪ್ತಾನ್‌ 
ಲಾಲ್‌' ಪುಸ್ತಕವನ್ನು ಬರೆದರು. ಇದೇ ಬಹುಶಃ ಕಟ್ಟ ಕಡೆಯ ಪ್ರಸ್ತಕ. 

ರಾಹುಲಜೀ ಶ್ರೀಲಂಕೆಯಿಂದ ಪ್ರಾಯಃ ಪ್ರತಿದಿನವೂ ಎಂಬಂತೆ ಜಯಾ-ಜೇತರಿಗೆ ಪತ್ರ 
ಬರೆಯುತ್ತಿದ್ದರು. ಅದರಲ್ಲಿ ಮಾನವ ವಿಕಾಸದ ಕಥೆ ಇರುತ್ತಿತ್ತು. ಆ ಪತ್ರಗಳು ಮಾನವ ಕುಲ ವಿಕಾಸದ 
ವಿಚಾರದಲ್ಲಿ ರೋಚಕ ಕಥೆಗಳಾದುವು. ಬಳಿಕ "ಮಾನವ ಕೀ ಕಹಾನೀ' ಹೆಸರಿನಲ್ಲಿ ಪುಸ್ತಕ ರೂಪದಲ್ಲಿ 
ಹೊರಬಂದಿತು. 

960ರ ಉತ್ತರಾರ್ಧದಿಂದ ರಾಹುಲರ ಸ್ಕತಿ ಕ್ಷೀಣಿಸ ತೊಡಗಿತು ಎಂದು ಕಾಣುತ್ತದೆ. ಆ ವರ್ಷ 
ಬೇಸಗೆ ರಜೆಯಲ್ಲಿ ಡಾರ್ಜಿಲಿಂಗ್‌ಗೆ ಹೋದ ಮೇಲೆ ಆನಂದಜೀಗೆ "ಸ್ಕೃತಿ ಕೊಂಚ ಸುಧಾರಿಸಿದೆ' 
ಎಂದು ಪತ್ರ ಬರೆದಿದ್ದಾರೆ. ಮತ್ತೆ ಅದೇ ನವೆಂಬರ ಎರಡರಂದು ವದ್ಯಾಲಂಕಾರದಿಂದ, 
ಅಲಹಾಬಾದಿನಲ್ಲಿದ್ದ ಅನಂದಜೀಗೆ ಬರೆದ ಪತ್ರದಲ್ಲಿ "ನನ್ನ ಅರೋಗ್ಯ ಚೆನ್ನಾಗಿದೆ. ಸ್ಮರಣ ಶಕ್ತಿ ತುಸು 
ಸುಧಾರಿಸಿದೆ. ಕ್ಲಾಸಿಗೆ" ಹೋಗಿ ಪಾಠ ಮಾಡಬಲ್ಲೆ' ಎಂದು ಬರೆದಿದ್ದಾರೆ. ಸ್ಕತಿ ಕ್ಷೀಣಿಸುತ್ತಾ ಇರುವ 
ಬಗ್ಗೆ ಮುಂದಿನ ಪತ್ರಗಳಲ್ಲ ದೂರಿಕೊಂಡಿದ್ದಾರೆ. ಸ್ಕೃತಿ ಲೋಪದ ಕೊನೆಯ ಆಘಾತದ ಪೀಠಿಕೆ ಹೀಗೆ 
ಮೊದಲಿಂದ ಸಿದ್ದವಾಗುತ್ತ ಇತ್ತು. 

796ರ ಶಿಶಿರದಲ್ಲ ಜಯಾ, ಜೇತಾ ಮತ್ತು ಕಮಲಾ ಶ್ರೀಲಂಕೆಯಲ್ಲಿದ್ದರು. ಅವರೆಲ್ಲ ತನ್ನ 
ಜೊತೆಯಲ್ಲಿ ಶ್ರೀಲಂಕೆಯಲ್ಲೇ ಇರಲಿ ಎಂದು ರಾಹುಲರು ಬಯಸುತ್ತಿದ್ದರು. ಆದರೆ ಕಮಲಾ 
ಸ್ಪಷ್ಟವಾಗಿ ನಿರಾಕರಿಸಿದರು. ಫೆಬ್ರವರಿಯಲ್ಲಿ ಮಕ್ಕಳು ಭಾರತಕ್ಕೆ ಹಿಂದಿರುಗಿದರು. ರಾಹುಲರು ಮತ್ತೆ 
ಬಿರುಸಿನಿಂದ ತಮ್ಮ ಕೆಲಸ ಅರಂಭಸಿದರು. ಆದರೆ ಅರೋಗ್ಯ ಸಾಕಷ್ಟು ಕೆಟ್ಟಿತ್ತು. ದೇಹ ಮಾತ್ರವಲ್ಲ 
ನೆನಪಿನ ಶಕ್ತಿಯೂ ಸಹಕರಿಸುತ್ತಿರಲಿಲ್ಲ. ಜಯಾ-ಜೇತಾರ ಬಳಿಗೆ ಹೋಗುವುದೇ ಉಚಿತವೆನಿಸಿತು. 
ಹೇಗೋ ಅಂತೂ ಕಲ್ಪತ್ತಾ ಮುಟ್ಟಿದರು. ಅಲ್ಲಿ "ಡಾಬರ್‌ ಹೌಸ್‌'ನಲ್ಲಿ ತಂಗಿದರು. ವೈದ್ಯ ತಪಾಸಣೆ 
ನಡೆಯಿತು. ಮಾರ್ಚ್‌ 3ರಂದು ಡಾರ್ಜಿಲಿಂಗ್‌ ತಲುಪಿದರು. हि 

८०० ಆರಂಭದ ವರೆಗೆ, ಪೂರ್ತಿ ಮೂರು ತಿಂಗಳು ರಾಹುಲರು ಡಾರ್ಜಿಲಿಂಗ್‌ನಲ್ಲಿಯೇ 
ಇದ್ದರು. ಆ ಅವಧಿಯಲ್ಲಿ ಪ್ರತಿ ಮೂರು - ನಾಲ್ಕು ದಿನಗಳಿಗೊಮ್ಮೆ ಸ್ವಹಸ್ತದಿಂದಲೇ 
ಅನಂದಜೀಯವರಿಗೆ ಪತ್ರ ಬರೆಯುತ್ತಿದ್ದರು. 


202 ರಾಹುಲ ಸಾಂಕೃತ್ಯಾಯನ 


ಹಿಂದೀ ಸಾಹಿತ್ಯ ಸಮ್ಮೇಳನ (ಪ್ರಯಾಗ) ಯಾವುದಾದರೂ (ಬಹುಶಃ ಧರ್ಮ) ವಿಶ್ವಕೋಶ 
ನಿರ್ಮಾಣದ ಕಾರ್ಯವನ್ನು, ಸರಕಾರದ ಅನುದಾನದಿಂದ ಅರಂಭಸ ಹೊರಟಿತ್ತು. ಅದರ 
ಜವಾಬ್ದಾರಿಯನ್ನು ರಾಹುಲರಿಗೆ ಒಪ್ಪಿಸುವ ಮಾತುಕತೆ ನಡೆಯುತ್ತಿತ್ತು. ರಾಹುಲರು ಆದಕ್ಕಾಗಿ 
ತನ್ನನ್ನು ತಯಾರಿಗೊಳಿಸಿಕೊಂಡಿದ್ದರು ಕೂಡಾ. ಡಾರ್ಜಿಲಿಂಗ್‌ ತಲುಪಿದ ಮೇಲೆ ಈ ಹೊಸ 
ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುವ ಬಗ್ಗೆ ಚಿಂತಿಸುತ್ತಲೇ ಇದ್ದರು. ಆದರೆ ಸುಮಾರು ಒಂದು ತಿಂಗಳ 
ಬಳಿಕ "ಸಮ್ಮೇಳನದ ಯೋಜನೆ ಕನಸಿನ ತಿನಿಸಾಯಿತು. ಸರಕಾರ ಅನುದಾನವನ್ನು ಈ ತನಕ ಕೊಟ್ಟೂ 
ಇಲ್ಲ, ಕೊಡುವ ಅಸೆಯೂ ಇಲ್ಲ' ಎಂಬುದು ಅವರಿಗೆ ಸ್ಪಷ್ಟವಾಯಿತು 

ರಾಹುಲರು ಏಪ್ರಿಲ್‌ 7ರಂದು "ಮೂತ್ರಕೋಶದ ಅಪಾಯದ ६3 ಕುರಿತು ಡಾಕ್ಷರು ಹೇಳುತ್ತಾರೆ. 
ಆದರೆ ಜೀವನವೇ ಒಂದು ಆಪಾಯ” ಎಂದು ಬರೆದ ಪತ್ರದಲ್ಲಿಯೇ ರಾಷ್ಟ್ರಪತಿಗಳ ಕಡೆಯಿಂದ ತಮ್ಮ 
ದೇಹಸ್ಥಿತಿ ಬಗ್ಗೆ ವಿಚಾರಿಸಿಕೊಂಡುಬಂದಿದ್ದರೆಂದೂ ತಿಳಿಸಿದ್ದಾರೆ. ಏಪ್ರಿಲ್‌ ]4ರಂದು ಆನಂದಜಿೀ 
ಆವರಿಗೆ ಬರೆದ ಪತ್ರದಲ್ಲಿ "ಇಲ್ಲಿ ನಿನ್ನೆ ಒಬ್ಬ ಪ್ರಸಿದ್ಧ ಇಂಗ್ಲಿಷ್‌ ಮಹಿಳಾ ವೈದ್ಯೆ ಬಂದು ನೋಡಿದಳು. 
ಹೈ ಬ್ಲಡ್‌ ಪ್ರೆಶರ್‌ ಇದೆ. ಕಿಡ್ನಿ ಕೂಡ ಕೆಟ್ಟಿದೆ. ಸಕ್ಕರೆ ನಿಯಂತ್ರಿಸಬೇಕು. ನಾಳೆ ಅವಳ ಆಸ್ಪತ್ರೆಗೆ 
ಹೋಗಲಿದ್ದೇನೆ.” ಎಂದಿದೆ. 

ಡಾಃ। ಮಿಸೆಸ್‌ ಪೆಟರ್ಸನ್‌ರ ನರ್ಸಿಂಗ್‌ ಹೋಂನಲ್ಲಿ ಎಂಟು ದಿನಗಳಿದ್ದು ಹಿಂದುರುಗಿ೭' ಮೇಲೆ 
ಬರೆದ ಪತ್ರ ಸಾಕಷ್ಟು ನಿರಾಶಾದಾಯಕವಾಗಿದ್ದರೆ ಅಶ್ಚರ್ಯದ ಮಾತೆಲ್ಲಿ? ಅನೇಕ ಪರೀಕ್ಷೆಗಳಾದುವು. 
ಔಷಧಿಗಳ ಪಟ್ಟಿ, ಕಾಲಾನುಸರ ಉಣಿಸಿನ ಪಟ್ಟಿ. ರಾಹುಲರು ತಾನು ಹೇಳಿದಶಿತೆ ನಡೆದುಕೊಂಡಲ್ಲಿ 
ಅವರು ಇನ್ನೂ ಇಪ್ಪತ್ತು ವರ್ಷ ಬದುಕುವುದು ಗ್ಯಾರಂಟಿ ಎಂದು ಡಾ। ಪೆಟರ್ಸನ್‌. 
ರಾಹುಲರಮಟ್ಟಿಗೆ ಈ ಗ್ಯಾರಂಟಿಗೆ ಯಾವ ಅರ್ಥವೂ ಇರಲಿಲ್ಲ. ಅವರು ಅದೇ ಪತ್ರದಲ್ಲಿ ಮುಂದೆ 
ಬರೆಯುತ್ತಾರೆ "ಇಲ್ಲಾದರೆ ಕೇವಲ... ವಿಶ್ವಕೋಶದ ಕೆಲಸವಿತ್ತು. ಆಗಲಿಲ್ಲವೆಂದರೆ ಸಿಂಹಳದಲ್ಲಿಯೇ 
ಭಸ್ಮಾಂತವಾಗಲಿ. ಕಮಲಾ ಬಾರದಿದ್ದಲ್ಲಿ, ಇಂಜೆಕ್ಟನ್‌ ಹಾಗೂ ಮಸಾಲೆ ರಹಿತ ಊಟ ಬೇಯಿಸಿ 
ಹಾಕಲು ಯಾರಾದರೂ ನಡುವಯಸ್ಸಿನವರು ಸಿಕ್ಸಿದರೆ ನಾನು ಅಲ್ಲಿಗೆ ಬರುತ್ತೇನೆ.” ಮುಂದಿನ 
ಪತ್ರದಲ್ಲಿ "ಮಕ್ಕಳ ಭವಿಷ್ಯ ಮತ್ತು ಚಿಕಿತ್ಸೆಯದೇ ಹೆಚ್ಚಿನ ಚಿಂತೆ...” ವಿದ್ಯಾಲಂಕಾರದಲ್ಲಿ ಬಿಟ್ಟು ಬಂದ 
ಪುಸ್ಥಕಗಳು, ಪಾಂಡು ಲಿಪಿ, ಪ್ರತಿಗಳು ಮತ್ತು ಅನ್ಯ ಸಾಮಗ್ರಿಗಳದೂ ಚಿಂತೆಯಾಗಿತ್ತು. ಅವುಗಳ ಬಗ್ಗೆ 
ಅನಂದಜೀಯವರಿಗೆ ಪದೇ ಪದೇ ಬರೆಯುತ್ತಿದ್ದರು. ಮಹತ್ತಪೂರ್ಣವೆನಿಸಿದ ವಸ್ತುಗಳನ್ನು 
ಡಾರ್ಜಿಲಿಂಗಿಗೆ ಕಳಿಸಲು ಹೇಳುತ್ತ ಇದ್ದರು. 

ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಭವಿಷ್ಯದ ಚಿಂತೆಯೇ ಅವರನ್ನು ಕಾಡುತ್ತಿತ್ತು ಎಂಬುದರಲ್ಲ 
ಯಾವ ಸಂದೇಹವೂ ಇಲ್ಲ. ತಮ್ಮನಿಧನದ ನಂತರ ಪ್ರಯಾಗದಲ್ಲಿರುವ ಅವರ ಪ್ರಮುಖ ಪ್ರಕಾಶಕರು 
ಮಕ್ಕಳಿಗೆ ಒಂದು ದಮಡಿಯನ್ನೂ ಕೊಡುವುದಿಲ್ಲವೆಂದು ಆವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದುದರಿಂದ 
ಅವರು ಯಾವುದಾದರೊಂದು ಶಾಶ್ವತ ವ್ಯವಸ್ಥೆಗಾಗಿ ಯೋಚಿಸುತ್ತಿದ್ದರು. ವಿದ್ಯಾಲಂಕಾರದಲ್ಲಿ 
ಪ್ರಾಧ್ಯಾಪನದಿಂದ ಅವರ ಬಳಿ ಕೆಲ ಸಾವಿರ ರೂಪಾಯಿ ಒಟ್ಟಾಗಿತ್ತು. ಡಾರ್ಜಿಲಿಂಗ್‌ನಲ್ಲ ವಿಪರೀತ 
ಜಾಸ್ಸಿ ಬೆಲೆಗೆ, ಒಂದು ಮನೆ ಮಾರಾಟಕ್ಷಿತ್ತು. ಬಾಕಿ ಹಣವನ್ನು ಮೂರು, ವರ್ಷಗಳಲ್ಲಿ ಮೂರು 
ಕಂತುಗಳಲ್ಲಿ ತೀರಿಸುವ ವ್ಯವಸ್ಥೆ ಮಾಡಿ ಕೊಳ್ಳುವುದು ಅಥವಾ ಸಾಲ ತೆಗೆಯುವುದು, ಮನೆ ಖರೀದಿಸಿ, 


ಶ್ರೀ ಲಂಕೆಯಲ್ಲಿ ದರ್ಶನ ಮಹಾಚಾರ್ಯ 23 


ಆದನ್ನು ಬಾಡಿಗೆಯಲ್ಲಿ ತುಂಬಿಸುವುದು. "ಜಯಾ-ಜೇತಾರ ಭವಿಷ್ಯದ ಬಗ್ಗೆ ನಿಶ್ಚಿಂತೆಯಾಗುವುದು... 
ಎಂದೆಲ್ಲ ಯೋಚಿಸಿದರು. 

I96ನೇ ಇಸವಿ ಜುಲ್ಫಿ ಎರಡನೇ ವಾರದಲ್ಲಿ ಒಬ್ಬರೇ ಶ್ರೀಲಂಕಾಕ್ಕೆ ಹೋದರು. ಅಲ್ಲಿ ಒಂದು 
ತಿಂಗಳು ಮಾತ್ರ ಇರಲು ಸಾಧ್ಯವಾಯಿತು. ಅ ದಿನಗಳ ಬಗ್ಗೆ ಅನಂದಜೀ ಬರೆಯುತ್ತಾರೆ. ಆ ದಿನಗಳ 
ಬಗ್ಗೆ ಆನಂದಜೀ ಬರೆಯುತ್ತಾರೆ "ಅವರಿಗೆ ಪಾಠ ಮಾಡಲು ಆಗುತ್ತಲೂ ಇರಲಿಲ್ಲ, ಪಾಠ ಮಾಡಲು 
ಅವರಿಗೆ ಯಾರೂ ಹೇಳಲೂ ಇಲ್ಲ. ಅವರ ಊಟ ತಿಂಡಿಗಳ ಅನುಕೂಲ ಅನಾನುಕೂಲತೆಗಳನ್ನು 
ಗಮನಿಸಲು ಅವರ ಒಬ್ಬ ಪರಮಮಿತ್ರರಾದ ಶ್ರೀ ಎಂ.ಕೆ ಕಪಾಡಿಯಾ ಅವರ ಮನೆಯಲ್ಲಿಯೇ 
ಅವರನ್ನು ಇರಿಸಿದರು. I96[ರ ಆಗಸ್ಟ್‌ನಲ್ಲಿ ಅವರು ಶ್ರೀಲಂಕೆಯಿಂದ ಹೊರಟರು ಇನ್ನೆಂದೂ ಮರಳಿ 
ಬಾರದಂತೆ. ನಾನು ಕಲ್ಪತ್ತೆಯವರೆಗೆ ಜೊತೆ ಹೋದೆ. ಅಲ್ಲಿಂದ ಅವರು ಒಬ್ಬರೇ ವಿಮಾನದಲ್ಲಿ ಬಾಗ್‌ 
ಡೋಗ್ರಾ (ಡಾರ್ಜಿಲಿಂಗ್‌)ಕ್ಕೆ ಹೊರಟು ಹೋದರು.' 

ರಾಹುಲರು ತಮ್ಮ ಮಕ್ಷಳ ಬಳಿ ಹೋಗಿ ಸೇರಿಕೊಂಡರು. ಆದರೆ ಡಾರ್ಜಿಲಿಂಗ್‌ನಲ್ಲಿರಲು 
ಅವರಿಗಿಷ್ಪವಿರಲಿಲ್ಲ ಕಾರಣ ಎನೇ ಇರಲಿ. ಡಾರ್ಜಿಲಿಂಗ್‌ ತಲುಪಿದ ಕೆಲ ದಿನಗಳ ಬಳಿಕ 
ಅನಂದಜೀಗೆ ಪ್ರಯಾಗ ವಿಳಾಸಕ್ಕೆ ಬರೆದಿದ್ದಾರೆ. "ಅನಿಶ್ಚಿತ ಸ್ಥಿತಿಯಲ್ಲಿ ಮನಸ್ಸು ಚೆಂತಾಗ್ರಸ್ಥವಾಗಿದೆ. 
ಲಂಕೆಗೆ ಹೋಗಬೇಕೆನಿಸುತ್ತಿದೆ' ಸೆಪೆಂಬರ್‌ 23 ರಂದು ಬರೆದದ್ದು: ಇಲ್ಲಿಗೆ ಬಂದು 23 ದಿನಗಳಾದರೂ 
ಆರು ತಿಂಗಳಾದಂತೆ ಕಾಣುತ್ತಿದೆ. ಈ ದಿನಗಳನ್ನೆಲ್ಲಾ ಬಹಳ ಚಿಂತೆಯಲ್ಲಿ ಕಳೆಯುತ್ತಿದ್ದೇನೆ. ಇಬ್ಬರು 
ಮಕ್ಕಳ ಭವಿಷ್ಯವಿದೆ. ಸಮ್ಮೇಳನದ ವಿಶ್ವಕೋಶದ ಕಾರ್ಯ ಇನ್ನೂ ಅನಿಶ್ತಿತವಾಗಿದೆ. ಡಾ! 
ಉದಯನಾರಾಯಣ ತಿವಾರಿಯವರನ್ನು ಕೇಳಿ. ನಿಶ್ಚಯವಾಗಿಲ್ಲವಾದರೆ ನಿಮ್ಮೊಡನೆಯೇ ಶ್ರೀಲಂಕೆಗೆ 
ಬಂದು ಬಿಡುವೆ. ಕಡೇ ಪಕ್ಷ ಜೀವನವಿಡೀ ಮಕ್ಕಳಿಗಾಗಿ ತಿಂಗಳಿಗೆ 750 ರುಪಾಯಿ ಕಳಿಸುತ್ತಾ 
ಇರುತ್ತೇನೆ, ಮತ್ತೆ ಚಿಂತೆ ಇರುವುದಿಲ್ಲ. "ಮುಂದೆ ಗಯಾ ಜಬ್‌ ಅಖಂಡಿಯಾಂ ತಬ್‌ ಸೋಜ್‌ ಸಬ್‌ 
ಆನಂದ್‌ ಹೈ' ಕಮಲಾ, ಲಂಕೆಗೆ ಹೋಗದೆ, ತನ್ನ ಹಟ ಸಾಧಿಸಿಕೊಂಡಿರಲಿ. ಅದರೆ ನಾನಂತೂ 
ಕಡೆತನಕ ಅಲ್ಲರಲು ಹೊರಟು ಬರುತ್ತೇನೆ. ಪ್ರಯಾಗಕ್ಟಾಗಲೀ ಲಂಕೆಗಾಗಲೀ ಹೋಗಿಬಿಡುವುದೇ ನನ್ನ 
ಚಿಂತೆಗೆ: ಮದ್ದು. ಅರೋಗ್ಯ ಹಾಗೆಯೇ ಇದೆ. ನೀವು ಇಲ್ಲಿಗೆ ಬಂದರೆ ನನ್ನ ಜೊತೆಗೇ ಹೊರಡುವ 
ಪ್ರೋಗ್ರಾಂ ಹಾಕಿ ಕೊಳ್ಳಿ” - ಆನಂದಜೀ ಆಗ ರಜೆಗೆಂದು ಭಾರತಕ್ಕೆ ಬಂದಿದ್ದರು. 

ಮತ್ತೆ ನವೆಂಬರ್‌ Iರ ಅಂದರೆ ಸತಿ ಲೋಪಕ್ಕೆ ಸರಿಯಾಗಿ ಒಂದು ತಿಂಗಳ ಹಿಂದೆ ಕ್ರಯಲ್ಲೇ 
ಬರೆದ ಪತ್ರ "ಪ್ರಿಯ ಅನಂದಜೀ, ನಾನು ಅಲ್ಲಿನ ರಿಜಿಸ್ಟಾರ್‌ಗೆ 962 ಏಪ್ರಿಲ್‌ ವರೆಗೆ ರಜೆಗೆ ಬರೆದು 
ಹಾಕಿದ್ದೇನೆ. ಫೆಬ್ರವರಿವರೆಗೆ ಕಾದು, ಪ್ರಯಾಗದ ಅಸೆ ಬಿಟ್ಟು, ಲಂಕೆಗೆ ಶಾಶ್ವತವಾಗಿ ಬಂದು 
ಬಿಡುತ್ತೇನೆ. ಮಕ್ಕಳು ಆಗಾಗ ಅಲ್ಲಿಗೇ ನೋಡಲು ಬರುತ್ತಾರೆ. ನಾನು ಜೀವಮಾನವಿಡೀ ಅಲ್ಲಿಯೇ 
ಇದ್ದು ಬಿಡುತ್ತೇನೆ. ಇಲ್ಲಿನ ಡಾಕ್ಷರರೂ ನಾನೂ ಇನ್ನೂ ಇಪ್ಪತ್ತು ವರ್ಷ ಬದುಕುವೆನೆಂಬ 
ಮಾತಾಡಿದ್ದಾರೆ. ನನಗೆ ಹರ್ಷ-ಶೋಕ ಎರಡೂ ಇಲ್ಲ. ಮಕ್ಕಳಿಗೆ ವರ್ಷಕ್ಕೆ ನಾನು ಒಂಭತ್ತು ಸಾವಿರ 
ಕಳಿಸಲು ಆಗಬೇಕೆಂದು ಬಯಸುತ್ತಿದ್ದೇನೆ. 

ಆನಂದಜೀಗೆ ಅವರು ಸ್ವಹಸ್ಥದಿಂದಲೇ ಪತ್ರ ಬರೆಯುತ್ತಿದ್ದರು. ಈಚೆಗೆ ಅವರ ಅಕ್ಷರ ಓದಲು 
ಕಷ್ಟವಾಗುವಷ್ಟು ಕೆಟ್ಟಿತ್ತು. ಆದ್ದರಿಂದ ಅನಂದಜೀ ರಾಹುಲರಿಗೆ ಬರೆದೂ ಇದ್ದರು. "ಆಗದಿದ್ದರೆ 


204 ರಾಹುಲ ಸಾಂಕೃತ್ಯಾಯನ 


ಕಾಗದವನ್ನು ಟ್ರಿಪ್‌ ಮಾಡಿಸಿಯೆ ಕಳಿಸಿ” ಅದಕ್ಕೆ ರಾಹುಲರ ಉತ್ತರ: "ಎಲ್ಲಿಯವರೆಗೆ ನೀವು ನನ್ನ 
ಕಾಗದ ಓದುತ್ತ ಇರುತ್ತೀರೋ ಸ್ಪಹಸ್ತದಿಂದಲೇ ಬರೆಯುತ್ತ ಇರುತ್ತೇನೆ." 

ರಾಹುಲರು ಡಾರ್ಜಿಲಿಂಗ್‌ನಿಂದ I96]ರ ನವೆಂಬರ್‌ 8 ರಂದು ಅನಂದಜೀಯವರಿಗೆ ಬರೆದ 
ಕೊನೆಯ ಪತ್ರ ನನ್ನ ಬಳಿ ಇದೆ. ಅದು ಅವರ ಹಸ್ತಾಕ್ಷರದಲ್ಲಿ ಇಲ್ಲ. ಟೈಪ್‌ ಆಗಿದೆ. "ಪ್ರಿಯ 
ಅನಂದಜೀ, ನಿಮ್ಮ ಪತ್ರ ತಲುಪಿತು. ನನಗಿನ್ನೂ ಏನೂ ನಿಶ್ಚಯಿಸಿಕೊಳ್ಳಲು ಆಗಿಲ್ಲ. ಸ್ಮರಣ ಶಕ್ತಿ 
ಕುಂದುತ್ತದೆ. ಸಮಯ ಬಂತು ಅಂತ ಕಾಣುತ್ತದೆ..ಮತ್ತಿನ್ನೇನು ಹೇಳಲಿ....' 


के जे 
ಸ್ಮೃತಿ ಲೋಪ 


ರಾಹುಲಜೀ ಮಲಗುವ ಮುಂಚೆ ನಿಯಮಿತವಾಗಿ ಡೈರಿ ಬರೆಯುತ್ತಿದ್ದರು. ]927ರಿಂದಲೂ ಅವರು 
ತಪ್ಪದೆ ಡೈರಿ ಬರೆದಿದ್ದಾರೆಂದು ಆನಂದಜೀ ಹೇಳುತ್ತಾರೆ. ಡೈರಿ ಬರೆಯಲು ಸುರು ಮಾಡಿದ್ದು 
922ರಿಂದಲೇ ಎಂದು ತಿಳಿದು ಬಂದಿದೆ. ಆದರೆ ಅವರ ಎಲ್ಲ ಡೈರಿಗಳೂ ಇವತ್ತು "ರಾಹುಲ 
ಸಂಗ್ರಹಾಲಯ'ದಲ್ಲಿ ಸಿಗುವುದಿಲ್ಲ. ಕೆಲ ವರ್ಷದ ಡೈರಿಗಳು ಉದಯನಾರಾಯಣ ತಿವಾರಿಯವರ 
ಬಳಿ ಉಳಿದಿವೆ. 

ರಾಹುಲರಿಗೆ ಅತ್ಯಂತ ಆತ್ಮೀಯ ಸಂಬಂಧವಿದ್ದ, ಅವರು ಮನಸ್ಸು ಬಿಚ್ಚಿ ಮಾತಾಡುತ್ತಿದ್ದ, ಕೆಲವೇ 
ಕೆಲವು ಮಂದಿಯಲ್ಲಿ ಒಬ್ಬರು ಪಂಡಿತ ಉದಯನಾರಾಯಣ ತಿವಾರಿ. ತಿವಾರಿಯವರು ಕೂಡ 
ಬರೆದಿದ್ದಾರೆ "ಅವರ ಗುಣದೋಷಗಳನ್ನು ನಾನು ಹತ್ತಿರದಿಂದ ನೋಡಿದ್ದೆ. ಆದರೆ ಅವರು ಸದೈವ ನನ್ನ 
ಶ್ರದ್ಧೆಗೆ ಯೋಗ್ಯರಾಗಿಯೇ ಉಲಿದಥ್ದೆ? ಎಲ್ಲಿಯೇ ಇರುತ್ತಿದ್ದರೂ, ನನಗೆ ಬರೆಯುತ್ತಲೇ ಇರುತ್ತಿದ್ದರು. 
ಭಾಗ್ಯವಶಾತ್‌ ಆ ಪತ್ರಗಳು ಇವತ್ತ ನನ್ನ ಬಳಿ ಸುರಕ್ಷಿತವಿವೆ.' 

ಆದರೆ ನನಗೆ ಇತ್ತೀಚೆಗೆ ತಿಳಿದು ಬಂದಿರುವ ಪ್ರಕಾರ ಆ ಎಲ್ಲ ಮಹತ್ವಪೂರ್ಣ ಪತ್ರಗಳು ಇವತ್ತು 
ಸುರಕ್ಷಿತವಾಗಿ ಇಲ್ಲ. ರಾಹುಲರು ವಿಭಿನ್ನ ವ್ಯಕ್ತಿಗಳಿಗೆ ಬರೆದ ಸಾವಿರಾರು ಪತ್ರಗಳನ್ನು ರಕ್ಷಿಸಿಡುವ 
ವ್ಯವಸ್ಥ ಆಗತ್ಯವಾಗಿ ಆಗಬೇಕು. ಸ್ಪತಃ ಅವರಿಗೇ ಪತ್ರಗಳ ಪ್ರಾಮುಖ್ಯತೆಯ ಅರಿವಿತ್ತು. ತನ್ನ 
ಬಿಡುವಿಲ್ಲದ ಹಾಗೂ ಅಲೆಮಾರಿ ಜೀವನದಲ್ಲಿಯೂ ಆವರು ಮಿತ್ರರ ಮಹತ್ವಪ್ರರ್ಣ ಪತ್ರಗಳನ್ನು - 
ಅಂತಿಮ ಕ್ಷಣದವರೆಗೆ ತಮ್ಮ ಬಳಿ ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದರು. 

I96ರ ನವೆಂಬರ್‌ ]8ರಂದು ಅನಂದಜೀ ಅವರಿಗೆ ಬರೆದ ಕೊನೆಯ ಪತ್ರದಿಂದ ತಮ್ಮ ಸ್ಮರಣ 
ಶಕ್ತಿ ಕೈಕೊಡುತ್ತಿರುವ ಬಗ್ಗೆ ಅವರಿಗೆ ಸುಳಿವು ಸಿಕ್ಕಿದೆ ಎಂಬುದು ತಿಳಿಯುತ್ತದೆ. ಆದರೂ ಅವರು 
ಸಕುಟುಂಬ ಕಲ್ಪತ್ತೆಗೆ ಹೋಗುವ ಕಾರ್ಯಕ್ರಮ ಹಾಕಿಕೊಂಡರು. ಅಲ್ಲಿ ಪಂಡಿತ ಕಿಶೋರೀದಾಸ 
ವಾಜಪೇಯಿ ಅವರ ಸಮ್ಮಾನಾರ್ಥ ಒಂದು ಸಮಾರಂಭವಿತ್ತು. ಅನಂದಜೀ ಬರೆಯುತ್ತಾರೆ. "96[ರ 
ಡಿಸೆಂಬರ್‌ 8,ರಂದು ಅವರು ಡಾರ್ಜಿಲಿಂಗ್‌ನಿಂದ ಕಲ್ಪತ್ತೆಗೆ ಹೊರಟಾಗ ತಮ್ಮ ಡೈರಿಯಲ್ಲಿ ಕೊನೆಯ 
ಪ್ರಟ ಬರೆದರು. "ಇವತ್ತು ಬೆಳಿಗ್ಗೆ ಐದು ಗಂಟಿಗೆ ಮನೆಯಿಂದ ಹೊರಡುತ್ತಿದ್ದೇವೆ. ಮಧ್ಯಾಹ್ನದ 
ಹೊತ್ತಿಗೆ ವಿಮಾನ ನಿಲ್ದಾಣದಲ್ಲಿ. ಡೈರಿ ಬರೆಯುವುದನ್ನು ಬಿಡುತ್ತಿದ್ದೇನೆ'. 

ಆದರೂ 962ರ ಡೈರಿ ಕೊಂಡು ಕೊಂಡರು. ಅದರಲ್ಲಿ 6]ರ ಡಿಸೆಂಬರ್‌ 0ರಂದು ಹಸ್ತಾಕ್ಷರ 
ಬರೆದರು. ಮರುದಿನ ಡಿಸೆಂಬರ್‌ I], ರಾಹುಲರಿಗೆ ಕಲ್ಪತ್ತಾದಲ್ಲಿಯೇ ಸ್ಕತಿ ಲೋಪದ ಆಘಾತ. 
ಘಟನೆಯ ಸಾಕ್ಷಿ ಮಗಳು ಜಯಾ ಹೇಳುತ್ತಾಳೆ, " ಇದೇ ಗೋಷ್ಠಿಯ ದಿನಗಳ ಮಾತು. ಒಂದು ದಿನ, 
ಪಾಪಾನ ಸ್ನೇಹಿತರು ಅವರ ಸುತ್ತಲೂ ಕುಳಿತಿದ್ದರು. ರಾತ್ರಿ ಬಹಳ ಹೊತ್ತಿನ ಮೇಲೆ ಎಲ್ಲ ಹೊರಟು 


206 ರಾಹುಲ ಸಾಂಕೃತ್ನಾ ಯನ 


5 


ಹೋದರು. ಮರುದಿನ ಬೆಳಗ್ಗೆ ನಾವು ಕಣ್ತೆರೆದಾಗ ಅಮ್ಮ ಜೋರು ಜೋರಾಗಿ ಪಾಪಾನೊಂದಿಗೆ 
ಮಾತಾಡುತ್ತಿದ್ದಾಳೆ. ಅವರನ್ನು ಹಿಡಿದು ಕೊಂಡು ಬಚ್ಚಲಿಗೆ ಕರೆದೊಯ್ಯುತ್ತಿದ್ದಾಳೆ, ಮತ್ತು ಪಾಪಾನಿಗೆ 
ಏನೂ ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ.' | 

ಇನ್ನು ರಾಹುಲರ ಶೇಷ ಜೀವನ ಸೃತಿ ಲೋಪ'ದ ಕರುಣ ಕಥೆ ಮಾತ್ರ. ಅವರನ್ನು ಕಲ್ಕತ್ತಾದ 
ಒಂದು ಆಸ್ಪತ್ರೆಗೆ ಸೇರಿಸಿದರು. ಅಲ್ಲಿ ಅನೇಕ ತಿಂಗಳು ಚಿಕಿತ್ಸೆ ನಡೆಯಿತು. ಅತ್ಯುತ್ತಮ ಚಿಕಿತ್ಸೆಯ 
ವ್ಯವಸ್ಥೆಯಾದರೂ ಏನೂ ಪ್ರಯೋಜನವಾಗಲಿಲ್ಲ. ಜಯಾ-ಜೇತಾ ಅವರ ಶಾಲೆ ಪ್ರಾರಂಭವಾಗುವ 
ಸಮಯ ಬಂತಾಗಿ ಅವರು ಡಾರ್ಜಿಲಿಂಗಿಗೆ ಹೊರಟು ಹೋದರು. ಅವರ ತಾಯಿ ರಾಹುಲರ ಬಳಿಗೆ 
ವಾಪಸಾಗಿ ಅವರ ಜೊತೆಗೆ ಉಳಿದುಕೊಂಡಳು. 

ಈಗ ಯಾರನ್ನು ಗುರುತು ಹಿಡಿಯಲು ಅವರಿಂದ ಆಗುತ್ತಿರಲಿಲ್ಲ. ಎಲ್ಲರಿಗೂ "ಭೈಯಾ' 
ಎನ್ನುತ್ತಿದ್ದರು. ಪತ್ನಿಯನ್ನು ಸಹ ಹಾಗೆಯೇ ಕರೆಯುತ್ತಿದ್ದರು. ನೋಡಲು ಹೋದವರಿಗೆ ಚಹಾ 
ಕುಡಿಸಲು ಹೇಳುತ್ತಿದ್ದರು. ಆದರೆ ತಮ್ಮ ಹಳೆಯ ಮಿತ್ರರ ಹಾಗೂ ಪರಿಚಿತರ ಗುರುತನ್ನು ಸುಮಾರಾಗಿ 
ಹಿಡಿಯುತ್ತಿದ್ದರಂತೆ. 

ಸ್ಮೃತಿಲೋಪದ ಆ ದಿನಗಳಲ್ಲಿಯೇ ಶ್ರೀಲಂಕೆಯ ವಿದ್ಯಾಲಂಕಾರ ವಿಶ್ವವಿದ್ಯಾಲಯ ಆವರಿಗೆ 
. "ಸಾಹಿತ್ಯ ಚಕ್ರವರ್ತಿ” (ಡಿ.ಲಿಟ್‌.) ಉಪಾಧಿ ಪ್ರದಾನ ಮಾಡಿತು. ಭಾರತ ಸರಕಾರ ಅವರನ್ನು 
ಪದ್ಮಭೂಷಣ” ಬಿರುದು ಕೊಟ್ಟು ಸಮ್ಮಾನಿಸಿತು. ಅದರೆ ಈ ಸಮ್ಮಾನ ಹಾಗೂ ಉಪಾಧಿಗಳಿಗೆ 
ರಾಹುಲರಲ್ಲಿ ಈಗ ಯಾವ ಅರ್ಥವೂ ಇರಲಿಲ್ಲ. 

ಸೋವಿಯತ್‌ ರಷ್ಯಾದಲ್ಲಿ ಇದಕ್ಕಿಂತ ಉತ್ತಮ ಚಿಕಿತ್ಸೆ ದೊರೆಯಬಹುದೇನೋ ಎಂದು ಯೋಚಿಸಿ 
ಅವರನ್ನು ಮಾಸ್ಕೋಗೆ ಕರೆ ತಂದರು. ಪತ್ನಿಯೂ ಜೊತೆಗಿದ್ದರು. ಅಲ್ಲಿನ ಒಂದು ಆಸ್ಪತ್ರೆಯಲ್ಲಿ 
ಸುಮಾರು ಏಳುತಿಂಗಳವರೆಗೆ ಶುಶ್ರೂಷೆ ನಡೆಯಿತು. ಆದರೆ ಏನೇನೂ ಪ್ರಯೋಜನವಾಗಲಿಲ್ಲ. 
ಅನಂದಜೀ ಬರೆಯುತ್ತಾರೆ. "ಪ್ರಪಂಚದಲ್ಲಿ ಎಲ್ಲ ರೋಗಗಳಿಗೆ ಔಷಧಿ ಇದೆ. ಎಲ್ಲ “ರೋಗಿಗಳಿಗೆ” 
ಎಲ್ಲಿದೆ? 

ರಾಹುಲರು ಮಾಸ್ಟೋ ಅಸ್ಪತ್ರೆಯಲ್ಲದ್ದಾಗ ಅವರ ರಷ್ಯನ್‌ ಪತ್ನಿ ಮತ್ತು ಪುತ್ರ ಇಗೋರ್‌ 
ಅವರನ್ನು ನೋಡಲು ಬಂದಿದ್ದರು. 

ರಷ್ಯ್ಕಾದಲ್ಲಿಯೂ ವಿಶೇಷ ಪರಿಣಾಮ ಸಿಗದೆ ಅವರು ಭಾರತಕ್ಷೆ ಹಿಂದಿರುಗಿ I3963ರ ಮಾರ್ಚ್‌ 
23ರಂದು ಡಾರ್ಜಿಲಿಂಗಿಗೆ ಮರಳಿದರು. ಜಯ್ಕೂ"ದೂರದಿಂದ ನೋಡಿದರೆ ಅವರು ಹಿಂದಿನಂತೆ 
ಸಂಪೂರ್ಣ ಆರೋಗ್ಯವಂತರಾಗಿ ಕಾಣುತ್ತಿದ್ದರು. ಆದರೆ ಹತ್ತಿರ ಹೋದರೆ ಅವರ ಮಿದುಳಿನ ಸ್ಥಿತಿ 
ತಿಳಿದು ಬಿಡುತ್ತಿತ್ತು.' ಎನ್ನುತ್ತಾಳೆ. 

963ರ ಏಪ್ರಿಲ್‌ 9, ರಾಹುಲರ ಹುಟ್ರಿದ ದಿನ. ಆ ದಿನಕ್ಕೆ ಅವರಿಗೆ ಪೂರ್ತಿ 70 ಪರ್ಷ ತುಂಬಿತು. 
ಅಂದು ಅನೇಕರು ಶುಭಾಶಯ ಕೋರಲು ಬಂದರು. ಅದೇ ರಾತ್ರಿ ಅವರ ಆರೋಗ್ಯ ಇನ್ನೂ ಕೆಟ್ರಿತು. 
ಮರುದಿನ ಆಸ್ಪತ್ರೆಗೆ ಕೊಂಡು ಹೋದರು. ಪ್ರಜ್ಞೆ ಇರಲಿಲ್ಲ. ನಡುವೆ ಕೊಂಚ ಹೊತ್ತು ಕಣ್ತು ತೆರೆದರು. 
ಪತ್ನಿ ಪಕ್ಕದಲ್ಲಿಯೇ ಇದ್ದರು. ಅವರ ಹಳೆಯ ಪರಿಚಯದ ನೇವಾರ (ನೇಪಾಳೀಯರಲ್ಲಿ ಒಂದು 
- ಪುರಾತನ ಜಾತಿ) ಭಿಕ್ಷು ಮಹಾನಾಮಜೀ ಕೂಡ ಅಲ್ಲಿ ಹಾಜರಿದ್ದರು. ಅವರ ಸಮ್ಮುಖದಲ್ಲಿಯೇ 


ಸೃತಿ ಲೋಪ 207 


963ರ ಏಪ್ರಿಲ್‌ 4ರಂದು ಪ್ರಾತಣಾಲ ಮಹಾ ಪಂಡಿತ ರಾಹುಲ ಸಾಂಕೃತ್ಯಾಯನರು 
ಕೊನೆಯುಸಿರೆಳೆದರು. 

ರಾಹುಲಜೀ ಅವರ ಸೋದರನಿಗೆ, ಅವರ ಹಳ್ಳಿಗೆ, ಸುದ್ದಿ ಕಳಿಸಲಾಯಿತು. ಅವರೆಲ್ಲರೂ 
ಬಂದರು. ಪಾರ್ಥಿವ ಶರೀರವನ್ನು ಕಾಶಿಗೆ ತೆಗೆದುಕೊಂಡು ಹೋಗಲು ಅವರು ಬಯಸಿದರು. ಆದರೆ 
ಅದು ಸಾಧ್ಯವಿರಲಿಲ್ಲ, ಉಚಿತವೂ ಆಗಿರಲಿಲ್ಲ. ಭಿಕ್ಷು ಮಹಾನಾಮಜೀ ಅವರ ಉಪಸ್ಥಿತಿಯಲ್ಲಿ ಬೌದ್ದ 
ಪದ್ದತಿಯಂತೆ ರಾಹುಲ ಸಾಂಕ್ಕತ್ಯಾಯನರ ಅಂತಿಮ ಸಂಸ್ಪಾರ ನಡೆಯಿತು. ಡಾರ್ಜಿಲಿಂಗಿನ 
ಸ್ಮಶಾನದಲ್ಲಿ ದಹನ ಸಂಸ್ಥಾರವಾಯಿತು. 

ಅವರ ದಹನ ಸಂಸ್ಥಾರವಾದ ಜಾಗದಲ್ಲಿಯೇ ನಂತರ ಅವರ ಸೃತಿಗಾಗಿ ಒಂದುಪುಟ್ಟ "ರಾಹುಲ 
पैड, ರಚಿಸಲ್ಪಟ್ಟಿತು. 


ಉಪಸಂಹಾರ 


ಜನವರಿ ]935ರ ಮಾತು. ರಾಹುಲರು ತಮ್ಮ ದ್ವಿತೀಯ ಟಿಬೆಟ್‌ ಯಾತ್ರೆಯಿಂದ ಮರಳಿ ಪ್ರಯಾಗಕ್ಕೆ 
ಹೋಗಿ ಜಪಾನ್‌ ಪ್ರವಾಸದ ತಯಾರಿಯಲ್ಲಿದ್ದರು. ಒಂದು ದಿನ ಕಲ್ಪತ್ತೆಗೆ ತನ್ನ "ಪ್ರಥಮ ಉಡ್ಡಯನ” 
(907) ಕಾಲದ ಪರಿಚಯದ ಮಹಾದೇವ ಪ್ರಸಾದ ಸಿಕ್ಕಿದರು. "ಈಗ ಅವರ ಮುಖದಲ್ಲಿ 
ವೃದ್ದಾಪ್ಯದ ಕಳೆ ಇತ್ತು. ತಾರುಣ್ಯ ಅವರನ್ನು ಕೂಡ ಒಮ್ಮೆ ಕಲತೆಗೆ ಜಿಗಿಯುವಂತೆ ಮಾಡಿತ್ತು, ಆದರೆ 
ಅಮೇಲೆ ಅವರು ಧೈರ್ಯಗೆಟ್ಟು ಕುಳಿತರು. "ಉಪ್ಪು-ತ್ರೈಲ-ಸೌದೆ' ಯ ಚಿಂತೆ ಅವರ ಇಡೀ 
ಜೀವನವನ್ನು ಕಬಳಿಸಿತು. ನಾನು ನೆಗೆ ಜಿಗಿಯುತ್ತಲೇ ಇದ್ದೆ. ಈಗಲೂ ಹೊಸ ಉಡ್ಡಯನಕ್ಕೆ ಅಷ್ಟೇ 
ಉಮೇದಿದೆ. ನಾನು ಸಾಯುವುದೂ ನೆಗೆಯುತ್ತಲೇ' - ಎಂದು ರಾಹುಲರು ಬರೆದಿದ್ದರು. 

ಆಗ ಅವರಿಗೆ 42 ವರ್ಷ. ಮಹಾದೇವ ಪ್ರಸಾದರು ಅವರಿಗಿಂತ ಒಂದೆರಡು ವರ್ಷ 
, ದೊಡ್ಡವರಿದ್ದಿರಬಹುದು. ಆದರೂ ಇಬ್ಬರ ಜೀವನದಲ್ಲಿಯೂ ಎಷ್ಟು ದೊಡ್ಡ ಆಂತರ! ಕೆಲವೇ ದಿನಗಳ 
ಬಳಿಕ ರಾಹುಲರು ಕೊರಿಯಾ, ಮಂಚೂರಿಯಾ, ಸೋವಿಯತ್‌ ರಷ್ಕಾ ಮತ್ತು ಇರಾನ್‌ 
ಪ್ರವಾಸಕ್ಟಾಗಿ ಹೊರಡುತ್ತಾರೆ. ಯಥಾರ್ಥವಾಗಿಯೂ ನೆಗೆಯುತ್ತ ನೆಗೆಯುತ್ತ ಹೋಗುತ್ತಾರೆ, 
ಟಿಬೇಟಿಗೂ ಮತ್ತೆರಡು ಯಾತ್ರೆ ಮಾಡುತ್ತಾರೆ. ಪ್ರಾಣವನ್ನೇ ಆಪಾಯಸಕ್ಕೊಡ್ಡುತ್ತಾರೆ. 

"ಉಪ್ಪು-ತೈಲ-ಸೌದೆ'ಯ ಚಿಂತೆಯಿಂದ ಮುಂದೆ ರಾಹುಲರೂ ತಪ್ಪಿಸಿ ಕೊಳ್ಳಲು ಆಗಲಿಲ್ಲ. 
]944ರಲ್ಲಿ ಕೇವಲ ಪ್ರಾಧ್ಯಾಪನ ಮಾಡಲು ಅವರು ಲೆನಿನ್‌ಗ್ರಾಡಿಗೆ ಹೋದವರಲ್ಲ. ಆ ರಷ್ಕಾ 
ಯಾತ್ರೆಯ ಉದ್ದೇಶವೇ ಮಹಾಯುದ್ದದ ಆ ಸಂಕಟದ ದಿನಗಳಲ್ಲಿ ಲೋಲಾ ಮತ್ತು ಮಗ ಇಗೋರ್‌ನ 
ಜೊತೆಯಲ್ಲಿರುವುದು. ಅವರೊಟ್ಟಿಗೆ ಕೆಲ ದಿನ ಇದ್ದ ಬಳಿಕ ಅಪರು ಮಧ್ಯ ಏಶಿಯಾಕ್ಕೆ: ಹೋಗಲು 
ಚಡಪಡಿಸುತ್ತಾ ಇದ್ದರು. ಅದು ಸಾಧ್ಯವಾಗದಾಗ ಲೆನೆನ್‌ಗ್ರಾಡಿನ ಸುಖ ಸೌಲಭ್ವದ ಬದುಕು ತ್ಯಜಿಸಿ 
ಭಾರತಕ್ಕೆ ಹಿಂದಿರುಗಿ ಬಂದರು. 

ಭಾರತದಲ್ಲಿ ಹೊಸ ಸಂಸಾರ ಜೀವನ ಆರಂಭಿಸಿದ ಮೇಲೆಯೂ ಅವರು ಯಾವಾಗೆಂದರೆ ಆವಾಗ 
ಸಂಚಾರ ನೆಗೆಯುವುದನ್ನು ಬಿಡಲಿಲ್ಲ. ० एड 060 ವರ್ಷ ವಯಸ್ಸಿನಲ್ಲೂ ಒಬ್ಬರೇ ಚೀನಾ ಯಾತ್ರೆ 
ಕೈಗೊಂಡಿದ್ದರು, ಟಿಬೇಟಿಗೆ ಹೋಗಿ ಸಂಶೋಧನೆ ಮಾಡುವ ಇರಾದೆಯಿಂದ. ಟಿಬೇಟಿಗೆ ಹೋಗಲು 
ಸಾಧ್ಯವಾಗಲಿಲ್ಲ. ಆದರೆ ಸ್ಪಾಸ್ಟ್ರ ಕೈಕೊಟ್ಟರೂ ತುಜ-ಹ್ವಾನ್‌ ವರೆಗೆ "ನೆಗೆದೇ' ಬಂದರು. 

ರಾಹುಲರ ಸ್ಕತಿ ಲೋಪವನ್ನು ಏನೆಂದು ತಿಳಿಯುವುದು? ಅದೂ ಒಂದು ದೀರ ನೆಗತವೇ 
ಇರಬಹುದೇ? ಜಾಗ್ರತಾವಸ್ಥೆಯಿಂಧ ವಿಸೃತಾವಸ್ಥೆಗೆ ? 3 ಲೋಪಕ್ಕೆ ಕಾರಣ ಏನೇ ಹೇಳುತ್ತ 
ಹೋದರೂ, ರಾಹುಲರಿಗೆ ಅಂತಿಮ ದಿನಗಳಲ್ಲಿ ತನ್ನ ಸೃತಿ ಕ್ಷಯಿಸುತ್ತಿರುವುದು ಸ್ಪಷ್ಟವಾಗಿ 
ಅರಿವಾಗುತ್ತ ಇತ್ತು. ಅನಂದಜೀಗೆ ಬರೆದ ಪತ್ರಗಳಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡುತ್ತಾರೆ. 


ಉಪಸಂಹಾರ 209 


ಡಯಾಬಿಟಿಸ್‌ ಪೇಶಂಟ್‌ ಆಗಿದ್ದರು, ಹೃದಯಾಘಾತವಾಗಿತ್ತು, ಅನಾರೋಗ್ಯದಲ್ಲಿಯೇ 
ಚೇನಾದಿಂದ ಹಿಂದಿರುಗಿದ್ದರು. ಆದರೆ ಶ್ರೀಲಂಕಾದ ವಿಶ್ವವದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ 
ನೇಮಕಗೊಂಡ ಬಳಿಕ ಆರ್ಥಿಕವಾಗಿ ಅಂತಹ ಚೆರಿತೆಯೇನೂ ಇರಲಿಲ್ಲ. ಆಂದ ಮೇಲೆ ಅಲ್ಲಿ ತಮ್ಮ 
ಅರೋಗ್ಯವನ್ನು ಲೆಕ್ಕಿಸದೆ ಮಿತಿಮಾರಿ ದುಡಿದದ್ದಕ್ಕೆ ಏನು ಕಾರಣ? 

ತಿಳಿಯುವುದೇನೂ ಕಷ್ಟವಲ್ಲ. ಮೊದಲ ಮಾತೆಂದರೆ ಅವರಿಗೆ ಎಂದೂ ಮೃತ್ಯು ಭಯವೇ 
ಇರಲಿಲ್ಲ. ಪುನರ್ಜನ್ಮದಲ್ಲಿ ವಿಶ್ವಾಸವೂ ಇರಲಿಲ್ಲ. ಆಗಾಗ ಹೇಳುತ್ತಲೂ ಇದ್ದರು, "ನಾನು ಎನು 
ಮಾಡಬೇಕೋ ಅದನ್ನು ಈ ಜನ್ಮದಲ್ಲೇ ಮಾಡಬೇಕು” ಆದುದರಿಂದ ಏನೆಲ್ಲ ಪುಸ್ತಕಗಳನ್ನು ಬರೆಯಲು 
ವರ್ಷಗಳಿಂದ ಯೋಚಿಸಿಕೊಂಡಿದ್ದರೋ, ಆದಕ್ಕಾಗಿ ಆಕರಗಳನ್ನು ಸಂಗ್ರಹಿಸಿದ್ದರೋ ಅವುಗಳನ್ನು 
ಅದಷ್ರೂ ಬೇಗ ಮುಗಿಸಿ ಬಿಡಬೇಕು ಎಂದು ಯೋಚಿಸುತ್ತಿದ್ದರು. 

ತಮ್ಮ ಮೊದಲ ಟಬೆಟ್‌ ಯಾತ್ರೆಯ (929-30) ವೇಳೆ ಲಾಸಾದಲ್ಲಿ ಅವರು "ತಿಬ್ಬತೀ -ಸಂಸ್ಕೃತ 
ಅರ್ಥಕೋಶ'ಕ್ಸಾಗಿ ಹದಿನಾರು ಸಾವಿರ ಶಬ್ದಗಳನ್ನು ಸಿದ್ದ ಮಾಡಿದ್ದರು. ಅ ಕೆಲಸ ಅರ್ಧಕ್ಕೇ ನಿಂತಿತ್ತು. 
ಅದನ್ನು ಫೂರ್ತಿಗೊಳಿಸಲಿಕ್ಟಾಗಿ ಚೇನಾ ಯಾತ್ರೆಯಲ್ಲಿ (I958) ಸಾಕಷ್ಟು ಹೊಸ ಸಾಮಾಗ್ರಿ 
ಸಂಗ್ರಹಿಸಿದ್ದರು. ಆದುದರಿಂದ ಶ್ರೀಲಂಕಾಕ್ಕೆ ಬರುತ್ತಲೇ "ತಿಬ್ಬತೀ - ಹಿಂದೀ ಕೋಶಪ'ವನ್ನು ಪೂರ್ಣ 
ಮುಗಿಸಿಬಿಡಲು ತೀವ್ರವಾಗಿ ಅದರಲ್ಲಿ ಮುಳುಗಿಕೊಂಡರು. 

"ಪಾಲಿ ಕಾವ್ಯಧಾರಾ' ರಚನೆಗೆ ಬಹಳ ಹಿಂದೆಯೇ ಅವರು ಸಂಕಲ್ಪ ಮಾಡಿದ್ದರು. 
ವಿದ್ಯಾಲಂಕಾರದಲ್ಲಿ ಪಾಲಿ ಸಾಹಿತ್ಯ ಸುಲಭವಾಗಿ ಲಭ್ಯವಿತ್ತು. ಅವರು "ಪಾಲಿ ಕಾವ್ಯ ದಾರಾ' ಬರೆದು 
ಮುಗಿಸಿದರು. ಇದರ ಸಿದ್ದತೆಯ ಜೊತ ಜೊತೆಗೆ "ಪಾಲಿ ಸಾಹಿತ್ಯ ಕಾ ಇತಿಹಾಸ' ಬರೆದರು. 
“४४४ ९86 ಆರ್ಯ” ಮುಗಿದಿತ್ತು. "ದಿವೋದಾಸ' ಟಿಪ್ಪಣಿ ತಯಾರಿತ್ತು. ಶೀಘ್ರವೇ ಕಾದಂಬರಿಯನ್ನು 
ಬರೆದು ಹಾಕಿದರು. 

ಅವರ ಜೀವನದಲ್ಲಿ ಆಲಸ್ಯವೆಂಬುದೇ ಇರಲಿಲ್ಲ. ಜೀವನ ಕೊನೆಯ ವರ್ಷಗಳಲ್ಲಿ (I959-6]) 
ವಿದ್ಯಾಲಂಕಾರದಲ್ಲಿ ವಾಸಿಸುತ್ತಿರುವಾಗ ಅವರಿಗೆ ತಾನು ಅಲ್ಲಿಯೇ ಕಳೆದ ಆ ಹತ್ತೊಂಭತ್ತು ತಿಂಗಳು 
((927-28), ಆಗ ಕಠೋರ ಪರಿಶ್ರಮದಿಂದ ವಿದ್ಯಾರ್ಜನೆ ಮಾಡಿದ್ದು, ತಮ್ಮ ಪ್ರತಿ ನಿಮಿಷದ ಲೆಕ್ಕ 
ಕೊಡುವಷ್ಟು ಸಮರ್ಥರಿದ್ದುದು, 930ರಲ್ಲಿ ಅಲ್ಲಿಯೇ -“ಬುದ್ದಚಟರ್ಯಾ'ದಂತಹ ಗ್ರಂಥವನ್ನು 
(ದೊಡ್ಡ ಆಕಾರದ 6]2 ಪುಟಗಳು) ಒಟ್ಟು 68 ದಿನಗಳಲ್ಲಿ ಬರೆದದ್ದು - ಎಲ್ಲ ಖಂಡಿತವಾಗಿಯೂ 
ಪದೇ ಪದೇ ನೆನಪಿಗೆ ಬರುತ್ತಿದ್ದಿರಬೇಕು. 

ರಾಹುಲಜೀ ವಂತಹ ಪರಿಸ್ಥಿತಿಯಲ್ಲಿಯೂ ಬರವಣಿಗೆ ಮಾಡಲು ಸಮರ್ಥರಿದ್ದರು. ಅವರ 
“ಬಾಯಾಸವೀಂ ಸದೀ', "ಸಿಂಹ ಸೇನಾಪತಿ', "ವೋಲ್ಲಾ ಸೇ ಗಂಗಾ', "ಮಾನವ ಸಮಾಜ, "ವಿಶ್ವ ಕೀ 
ರೂಪರೇಖಾ', "ವೈಜ್ಞಾನಿಕ ಭೌತಿಕ ವಾದ' ಮತ್ತು "ದರ್ಶನ ದಿಗ್ದರ್ಶನ 'ದಂತಹ ಅನೇಕ ಪುಸ್ತಕಗಳನ್ನು 
ಜೈಲಿನಲ್ಲಿದ್ದಾಗ ಬರೆದರು. ಸ್ವಾರಸ್ಯದ ಮಾತೆಂದರೆ ಅವರ ಈ ಪುಸ್ತಕಗಳೇ ಹೆಚ್ಚು ಜನಪ್ರಿಯವಾದವು. 
ಮುಖ್ಯವಾಗಿ ಈ ಪುಸ್ತಕಗಳು ಹೆಚ್ಚು ಭಾಷೆಗಳಿಗೆ ಅನುವಾದ ಕೂಡ ಆದವು. ರಾಹುಲರ ಇದೇ ಬಗೆಯ 
ಇನ್ನೊಂದು ಜನಪ್ರಿಯ ಪುಸ್ತಕ "ಸಾಮ್ಮವಾದ ಹೀ ಕ್ಕೋಂ?'. ಇದನ್ನವರು ತನ್ನ ದ್ವಿತೀಯ ಟಿಬೇಟ್‌ 
ಯಾತ್ರೆಯ ಸಮಯ (I934) ಧಾರ್ಮಿಕ ಸಾಮಂತಶಾಹಿಯ ಕೇಂದ್ರವಾದ ಲಾಸಾದಲ್ಲಿ ಕುಳಿತು 


240 ರಾಹುಲ ಸಾಂಕೃತ್ಯಾಯನ 


ಬರೆದರು. ಅದೇ ವೇಳೆ 28050 ಪಿಟಕ'ದ ಹಿಂದೀ ಅನುವಾದವನ್ನೂ ಮಾಡಿದರು. "ಮಜ್ಜಿಮ್‌ 
ನಿಕಾಯ'ದ ಅನುವಾದವನ್ನು ಎರಡನೇ ಲಢಾಖ್‌ ಯಾತ್ರೆಯ ವೇಳೆ ಮಾಡಿದ್ದರು. ಅವರು 
ಹೇರಳವಾಗಿ ಬರೆದರು, ವಿವಿಧ ರೀತಿಯಲ್ಲಿ ವಿವಿಧ ವಿಷಯಗಳ ಮೇಲೆ. ಇಷ್ಟಲ್ಲ ಪ್ರವಾಸ ಮಾಡತ್ತ 
ಇಷ್ಟೆಲ್ಲ ಬರೆಯಲು ಸಾಧ್ಯವಾಯಿತು ಹೇಗೆ ಎಂದು ಅನೇಕರಿಗೆ ಆಶ್ಚರ್ಯವಾಗುತ್ತದೆ. ಆದರೆ ನಿಜವಾಗಿ 
ಅವರಿಗದು ಸಾಧ್ಯವಾದದ್ದೇ ಈ ಅಸಂಖ್ಯ ಪ್ರವಾಸಗಳಿಂದಾಗಿ. 

ವ್ಯಾಪಕವಾಗಿ ಓದುತ್ತ ಇದ್ದರೂ ಬರವಣಿಗೆಯಲ್ಲಿದ್ದ ಅವರಿಗೆ ಹೆಚ್ಚು ಪ್ರಯೋಜನಕ್ಕೆ ಬಂದದ್ದು 
ಪ್ರವಾಸ ಮಾಡುತ್ತ ಅವರು ಗಳಿಸಿದ ಜ್ಞಾನ ಹಾಗೂ ಅನುಭವಗಳೆಂಬುದು ಸಿದ್ದ. ಅವರು ಶೋಕಿಗಾಗಿ 
ಸಂಚರಿಸಿದವರಲ್ಲ. ಅವರ ಪ್ರವಾಸಗಳಿಗೆ ಉದ್ದೇಶವಿತ್ತು. ಅದರಿಂದ ಅವರಿಗೆ ಪುಷ್ಟಿ ಸಿಗುತ್ತಿತ್ತು. 
ಅವರು ಸುಮಾರಾಗಿ ಸಮಗ್ರ ಏಶಿಯಾದಲ್ಲಿ ಸಂಚರಿಸಿದರು. ಇಂಗ್ಲೆಂಡ್‌ ಮತ್ತು ಯುರೋಪಿನ ಕೆಲ 
ದೇಶಗಳಲ್ಲೂ ಸುತ್ತಾಡಿದರು. ಇಪ್ಪತ್ತನೆಯ ಶತಮಾನದಲ್ಲಿ ಇತರ ಯಾವ ಭಾರತೀಯನೂ ಇಷ್ರು 
ವ್ಯಾಪಕವಾಗಿ ಸಂಚಾರ ಮಾಡಿರಲಿಕ್ಕಿಲ್ಲ. ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸ ಸಾಹಿತ್ಯವನ್ನು 
ಬರೆದಿರಲಿಕ್ಕಿಲ್ಲ. ಅಲೆಮಾರಿತನ ಅವರ ಬದುಕಿನ ಅಭಿನ್ನ ಅಂಗವೇ ಆಗಿ ಬಿಟ್ಟಿತ್ತು. ಮುಖ್ಯವಾಗಿ ಈ 
ಕಾರಣದಿಂದಲೀ ಅವರು ಜೀವನದಲ್ಲಿ ನೆಗೆ ಜಿಗಿಯುತ್ತ ಚುರುಕಾಗಿ ಮುನ್ನಡೆದರು. ಅವರ 
ವಿಚಾರಗಳಿಗೊಂದು ವ್ಯಾಪಕತೆ ಒದಗಿತು. ಅಲೆಮಾರಿತನವೇ ಅವರನ್ನು ಮಹಾಪಂಡಿತನನ್ನಾಗಿ 
ಮಾಡಿತು. 

ಅವರ ಸುಮಾರು ಇಪ್ಪತ್ತು ಪುಸ್ತಕಗಳು (ಹಿಮಾಲಯ ಪರಿಚಯಮಾಲಾ ಮತ್ತು ಯಾತ್ರಾ 
ವಿವರಣೆ) ಪ್ರವಾಸಗಳಿಗೆ ನೇರ ಸಂಬಂಧಿಸಿವೆ. ದೇಶ ವಿದೇಶಗಳ ಐತಿಹಾಸಿಕ ಸ್ಥಳಗಳಿಗೆ ತಿರುತಿರುಗಿ 
ಪ್ರವಾಸ, ಪ್ರವಾಸದಲ್ಲಿ ಒಬ್ಬ ಪ್ರಾಚ್ಯವಿದನ ಅಳ ದೃಷ್ಟಿ, ಇವೆಲ್ಲದರಿಂದ "ಸಿಂಹ ಸೇನಾಪತಿ”, 
"ಮಧುರ ಸ್ಪಪ್ನ', 'ವಿಸ್ಕೃತ - ಯಾತ್ರೀ'. ಮತ್ತು "ಜಯಯೌಧೇಯ'ರಂತಹ ಐತಿಹಾಸಿಕ 
ಕಾದಂಬರಿಗಳು ಯಶಸ್ವಿಯಾಗಿ ರೂಪುಗೊಂಡವು. ಟಿಬೆಟಿನ ನಾಲ್ಕು ಯಾತ್ರೆಗಳಲ್ಲಿ ಅವರು ಶೋಧಿಸಿ 
ತಂದ, ಅದುವರೆಗೆ ಲುಪ್ತವಾಗಿದ್ದ. ಭಾರತೀಯ ವಾಜ್ಮಯ ರತ್ನಗಳು ಅವರು ಭಾರತೀಯ ಸಂಸ್ಕೃತಿಗೆ 
ಕೊಟ್ಟ ಮಹಾನ್‌ ಕೊಡುಗೆ. 

ಅಲೆಮಾರಿ ಜೀವನ ಆಅವರಿಗೆಷ್ಟು ಪ್ರಿಯವಾಗಿತ್ತೆಂದರೆ ಅವರು ಒಂದು ಹೊಸ "ಘುಮಕ್ಕಡ್‌ 
ಶಾಸ್ತ್ರ" (ಸಂಚಾರಿ ಶಾಸ್ತ್ರ)ವನ್ನೇ ಬರೆದು ಬಿಟ್ಟರು. ಆದರೆ ಅಮೆರಿಕಾಕ್ಕೆ ಹೋಗಿ ಬರುವ ಇಚ್ಛೆ ಅವರಿಗೆ 
ಯಾವತ್ತೂ ಉಂಟಾಗಲಿಲ್ಲ. 932 ರಲ್ಲಿ ಇಂಗ್ಲೆಂಡಿನಲ್ಲಿದ್ದಾಗ ಎಷ್ಟೇ ಒತ್ತಾಯ ಬಂದಿದ್ದರೂ ಕೂಡ 
ಅವರು ಅಲ್ಲಿಗೆ ಹೋಗಲು ಇಷ್ಟಪಡಲಿಲ್ಲ. 

ಇಷ್ಟೆಲ್ಲ ಯಾತ್ರೆ ಮಾಡಿದರೂ ಅವರ ಒಂದು ಮಹತ್ವಪೂರ್ಣ ಯಾತ್ರೆಯ ಕನಸು ಮಾತ್ರ 
ಕೈಗೂಡಲಿಲ್ಲ. ಅದು, ಮುಖ್ಯಮಧ್ಯ ಏಶಿಯಾದ ಯಾತ್ರೆ. ಟೆಬೇಟಿನ ಪ್ರಥಮ ಪ್ರವಾಸಕ್ಕಿಂತಲೂ 
ಸಾಕಷ್ಟು ಮುಂಚೆಯೇ, 926ರಲ್ಲಿ ಲಢಾಖ್‌ಗೆ ಹೋಗಿದ್ದಾಗ, ಚೀನೀ ತುರ್ಕಿಸ್ತಾನದ ಕಾಶಗರ್‌, 
ಯಾರ್ಕಂಡ್‌, ಖೋಟಾನ್‌ ಮುಂತಾದ ಸ್ಥಳಗಳಿಗೆ ಪ್ರವಾಸ ಮಾಡಬೇಕೆಂದು ಅವರಿಗೆ ಬಹಳ 
ಆಸೆಯಾಗಿತ್ತು. ಹೋಗಲು ವಏರ್ಪಾಟೂ ಟಿಗಿತ್ತು. ಆದರೆ ಪಾಸ್‌ ಫೋರ್ಟ್‌ ಸಿಗುವ ಸಾಧ್ಯತೆ ಇಲ್ಲದೇ 
ಹೋಯಿತು. 


ಉಪಸಂಹಾರ 2I] 


ಲಿನನ್‌ಗ್ರಾಡ್‌ನಲ್ಲ ಇದ್ದಾಗಲೂ, 945-47ರಲ್ಲಿ, ಸೋವಿಯತ್‌ ಮಧ್ಯ ಏಶಿಯಾ ಪ್ರವಾಸಕ್ಕಾಗಿ 
ಬಹಳ ಪ್ರಯತ್ನಿಸಿದ್ದರು. ಅದರೆ ಅಗ ಸೋವಿಯತ್‌ ಸರಕಾರ ಅನುಮತಿ ನೀಡಲಿಲ್ಲ. 958ರಲ್ಲಿ 
ಚೇನಾ ಪ್ರವಾಸದಲ್ಲಿದ್ದಾಗಲೂ ತುಜ-ಹ್ವಾನ್‌ವರೆಗೆ ಹೋಗಲು ಸಾಧ್ಯವಾದದ್ದೇ ಬಹಳ ಕಷ್ಟದಿಂದ. 
ಹೀಗೆ ಚೇನೀ ತುರ್ಕಿಸ್ತಾನದ ಪೂರ್ವಗಡಿಯ ದರ್ಶನ ಮಾತ್ರ ಮಾಡಿ ಬಂದಂತಾಯಿತು. ಎರಡು 
ದೊಡ್ಡ ಭಾಗಗಳಲ್ಲಿ ರಾಹುಲಜೀ ಮಧ್ಯ ಏಶಿಯಾ ಇತಿಹಾಸವನ್ನು ವಿಸ್ತಾರವಾಗಿ ನಿರೂಪಿಸಿದರೂ 
ಮಧ್ಯ ಏಶಿಯಾದ ಹೃದಯಸ್ಥಲವನ್ನು ಅವರು ಪ್ರತ್ಯಕ್ಷ ನೋಡಲು ಅಗಲೇ ಇಲ್ಲ. ಇದಕ್ಕಾಗಿ 
ಖಂಡಿತವಾಗಿಯೂ ಅವರಲ್ಲಿ ತುಂಬ ಖೇದ ಉಳಿದಿರಲೇ ಬೇಕು. 

ರಾಹುಲಜೀ ಅವರ ಪ್ರವಾಸಗಳು ದುಡ್ತಿನ ಬಲದ ಮೇಲೆ ನಿಂತಿರಲಿಲ್ಲ. ವಸ್ತುತಃ 948ರ ತನಕ 
ರುಪಾಯಿ ಪೈಸೆಗಳ ಬಗ್ಗೆ ಅವರು ಅಂಥದ್ದೇನೂ ವಿಶೇಷ ಚಿಂತೆ ಕೂಡ ಮಾಡಿದವರಲ್ಲ. ಶ್ರೀಲಂಕಾದ 
ವಿದ್ಯಾಲಂಕಾರ ವಿಹಾರದಲ್ಲಿ ಅಧ್ಯಾಪಕರಾಗಿ ಹೋದಾಗ (I927) ತಮಗೆ ಸಂಬಳ ಏನೂ ಬೇಡ; 
ಊಟ, ವಸತಿ, ಓದು ಮತ್ತು ಪುಸ್ಥಕಗಳ ಅನುಕೂಲವಾದರೆ ಸಾಕು ಎಂದಿದ್ದರು. 

ಟಿಬೇಟಿನಿಂದ ತಂದ ಹಸ್ತ ಲಿಪಿಗಳು, ಚಿತ್ರಷಟಗಳು ಮುಂತಾದ ಅನೇಕ ಅಮೂಲ್ಯ ವಸ್ತುಗಳನ್ನು 
ಮಾರಿ ಅವರು ಲಕ್ಷಾಂತರ ರುಪಾಯಿ ಗಳಿಸಲು ಸಾಧ್ಯವಿತ್ತು. ನಾಲಂದಾದಲ್ಲಿ ಒಂದು ವಿದ್ಯಾಪೀಠ 
ಸ್ಥಾಪನೆಗಾಗಿ ಕೆಲ ಚಿತ್ರಗಳನ್ನು ಮಾರಿಬಿಡುವ ನಿಶ್ಚಯವನ್ನು ಅವರು ಮಾಡಿಯೂ ಇದ್ದರು. ಅದರೆ 
ಅವುಗಳ ವಾಸ್ತವ ಮಹತ್ವದ ಸ್ಪಷ್ಟ ಅರಿವಾಗುತ್ತಲೆ ಅವುಗಳನ್ನೆಲ್ಲ ಪಾಟ್ನಾ ಸಂಗ್ರಹಾಲಯಕ್ಕೆ ಒಪ್ಪಿಸಿ 
ಬಿಟ್ಟರು. ಪ್ರಾಚ್ಯ ಮಹತ್ವವುಳ್ಳ ವಸ್ತುಗಳೆನ್ನೆಲ್ಲ, ತನ್ನ ಬಳಿ ಇರಿಸಿಕೊಳ್ಳದೆ ವಿವಿಧ ಸೇಗ್ರಹಾಲಯಗಳಿಗೆ 
ಒಪ್ಪಿಸಿದರು. 

ಹಣ ಅಥವಾಸುಖ ಸೌಲಭ್ಯಗಳ ಮೋಹದಲ್ಲಿ ಅವರು ಎಂದೂಸಿಲುಕಿಕೊಳ್ಳಲಿಲ್ಲ. ಪರಸಾ ಮತ್ತು 
ತಿರುಮಲಿಶ್ರೆ ಮಠಗಳಲ್ಲನ ಆರಾಮದ ಜೀವನ ಕೂಡ ಅವರನ್ನು ಒಂದೆಡೆ ಕಟ್ಟಿ ಕೂಡಿಸಲಿಲ್ಲ. 
ಲೆನಿನ್‌ಗ್ರಾಡಿನ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದ ಕೊನೆಯ ದಿನಗಳಲ್ಲಿ ದುಡ್ಡು ನೆರೆಯಂತೆ 
ತುಂಬಿ ಬಂದಿತ್ತು. ಆದರೆ ಅಲ್ಲದ್ದುಕೊಂಡು ಆ ನೆರೆಯಲ್ಲಿ ಕೊಚ್ಚಿಹೋಗದೆ ಅವರು "ಸ್ವದೇಶಕ್ಕೆ 
ಮರಳಿದರು. 

ದುಡ್ಡಿನ ವಿಷಯದಲ್ಲಿ ಅವರು ದೊಡ್ಡ ಸ್ತಾಭಿಮಾನಿಯಾಗಿದ್ದರು. ಸಮ್ಮೇಳನದ ಪಾರಿಭಾಷಿಕ 
ನಿರ್ಮಾಣ ಪ್ರಚಾರ ಕಾರ್ಯಕ್ಕಾಗಿ, ಸಮಿತಿಯ ಸಾಹಿತ್ಯ ಯೋಜನೆಗಾಗಿ ದುಡಿದರು. ಅದರೆ ಈ 
ಎರಡೂ ಸಂಸ್ಥೆಗಳಿಂದ ಯಾವ ವೇತನವನ್ನೂ ಅವರು ತೆಗೆದುಕೊಳ್ಳಲಿಲ್ಲ. 

ರಾಹುಲರು ಯಾವ ಪಠ್ಯಪುಸ್ತಕಗಳನ್ನೂ ಬರೆಯಲಿಲ್ಲ. ಕೇವಲ ದುಡ್ಡಿಗಾಗಿ ತನ್ನ ಕೃತಿಗಳಲ್ಲಿ 
ಬದಲಾವಣೆಯನ್ನು ಮಾಡುವುದಾಗಲೀ, ಪ್ರಶಸ್ತಿಗಾಗಿ ಅವುಗಳನ್ನು ಎಲ್ಲಿಗೆ ಕಳಿಸುವುದಾಗಲೀ, 
ಅವರಿಗೆ ಸುತರಾಂ ಇಷ್ಟವಿರಲಿಲ್ಲ. ಪ್ರಥಮ ಪುಸ್ಥಕ "ಬುದ್ದಚರ್ಯಾ' ಪ್ರೆಸ್ಸಿಗೆ ಹೋದಾಗ ಅವರಿಗೆ 
ದುಡ್ಡಿನ ಅಗತ್ತ ಬಿತ್ತು. ಆಚಾರ್ಯ ನರೇಂದ್ರ ದೇವ "ಅವರು ಬಾಬೂ ಶಿವಪ್ರಸಾದ ಗುಪ್ತರಿಗೆ 
ಶಿಧಾರಸು ಮಾಡಿದರು. ಶಿವಪ್ರಸಾದ ಗುಪ್ತರು ಡಾ। ಭಗವಾನ್‌ದಾಸರ ಅಭಿಪ್ರಾಯ ಕೇಳಿದರು. 
ಭಗವಾನ್‌ದಾಸರಾದರೊ;, ಗ್ರಂಥವನ್ನು ಶಬ್ದಾನುವಾದ ರೂಪದ ಬದಲಿಗೆ ಪ್ರುರಾಣಗಳಂತೆ ಸ್ವತಂತ್ರ 
ಗ್ರಂಥಗಳಾಗಿ ಬರೆದು ಕೊಡಲಿ ಎಂದು ಆಭಿಪ್ರಾಯ ಪಟರು. ರಾಹುಲರು ಇದಕ್ಕೆ ಪ್ರತಿಕ್ರಿಯಿಸುತ್ತ 


2|2 ರಾಹುಲ ಸಾಂಕೃತ್ಯಾಯನ 


ಹೀಗೆ ಬರೆದಿದ್ದಾರೆ. "ಐತಿಹಾಸಿಕ ದೃಷ್ಟಿ ಮತ್ತು ಪ್ರಾಮಾಣಿಕತೆ ನನ್ನಲ್ಲಿ ಸಾಕಪ್ಟಿದ್ದುದರಿಂದ ಅವರ 
ಮಾತು ನನ್ನ ಮೇಲೆ ಏನು ತಾನೇ ಪರಿಣಾಮ ಮಾಡೀತು? ನಾನು "ಬುದ್ದಚರ್ಯಾ'ದ ರೂಪದಲ್ಲಿ 
ಬುದ್ದ ಮತ್ತು ಬುದ್ದಕಾಲೀನ ಭಾರತದ ಇತಿಹಾಸದ ಸಾಮಗ್ರಿಗಳನ್ನು ಮೌಲಿಕವಾಗಿ ಇಡಲು 
ಬಯಸಿದ್ದೆ. ಬಾಬೂ ಭಗವಾನದಾಸರ ಮಾತನ್ನು ಮಾನ್ಯ ಮಾಡುವುದಕ್ಕಿಂತ ಆ ಪುಸ್ತಕವನ್ನು 
ಬೆಂಕಿಗೆಸೆಯುವುದನ್ನೇ ಹೆಚ್ಚು ಇಷಪಟ್ರೇನು 

ಇಂತಹದೇ ಇನ್ನೊಂದು ಪ್ರಸಂಗವನ್ನು ಆನಂದಜೀ ತಿಳಿಸಿದ್ದಾರೆ. ಅವರು ಜೆಲಿನಲ್ಲಿ ಬರೆದ 
“ದರ್ಶನ ದಿಗ್ನರ್ಶನ' ಗ್ರಂಥದ ಪಾಂಡು ಲಿಪಿ ಅನಂದಜೀ ಅವರ ಬಳಿ ಇತ್ತು. ಅನಂದಜೀ ಅದರ 
ಪ್ರಕಾಶನಕಾಗಿ ತುಂಬ ಪ್ರಯತ್ತ ಮಾಡುತಾ ಇದ್ದರು. ಬಂಗಾಳದ ಒಂದು ಹಿಂದೀ ಪ್ರೇಮಿ ಸಂಸ್ಥೆ 
ಪಾಂಡುಲಿಪಿಯ ಬರೆಹಗಳಿಗೆ ಪ್ರರಸಾರ ನೀಡುವ ಒಂದು ಯೋಜನೆ ಹಾಕಿಕೊಂಡಿತು. ಒಂದು ವೇಳೆ 
ಪುರಸ್ವಾರ ಸಿಕ್ಕಿದರೆ ಪುಸ್ತಕವನ್ನು ಮುದ್ರಿಸಲು ಅನುಕೂಲವಾಗುವುದೆಂದು ಆನಂದಜೀ ಯೋಚಿಸಿ 
ರಾಹುಲರಿಗೆ ಬರೆದರು. ಆದಕ್ಕೆ ಉತ್ತರವಾಗಿ: "ಪ್ರಿಯ ಆನಂದಜೀ, 

ದುಡ್ಡಿನ ಬೆಲೆಯನ್ನು ನಾನೂ ಬಲ್ಲೆ. ಆದರೆ ನನ್ನ ಪಾಂಡು ಲಿಪಿಯನ್ನು ಪುರಸ್ಕಾರಕ್ಕಾಗಿ ಎಲ್ಲಿಗೂ 
ಕಳಿಸಬೇಡಿ’ | | 

ಅನಂದಜೀ ಅವರ ಟಿಪ್ಪಣಿ: "ರಾಹುಲಜೀ ತಮ್ಮ ಕೃತಿಗಳನ್ನು ಇನ್ನೊಂದು ತಟ್ಟೆಯಲ್ಲಿ 
ಸಣ್ಣದಾಗಲೀ ದೊಡ್ಡದಾಗಲೀ के. ७ ಇರಿಸಿದ ತಕಡಿಯನ್ನೇರಲು ಎಂದೂ ಬಿಡಲಿಲ್ಲ' 

ರಾಹುಲಜೀ ರಷ್ಲಾದಿಂದ ಮರಳಿದ ಎರಡು ವರ್ಷಗಳ ಒಳಗೇನೇ ಹೊಸ ಮನೆವಾರ್ತೆ 
ಮಾಡಿಕೊಂಡಂದಿನಿಂದ ಅವರಿಗೆ ಆರ್ಥಿಕ ಚಿಂತೆ ಕಾಡತೊಡಗಿತು. ಅಂದಿನಿಂದ ಅವರು 
ಬಾರಿಬಾರಿಗೂ ಹಣದ ಮುಗ್ಗಟ್ಟಿನ ಚಿಂತೆಯ ಪ್ರಸ್ತಾಪ ಮಾಡುತ್ತಾರೆ. ಮಗಳು ಮತ್ತು ಮಗ ಜನಿಸಿದ 
ಮೇಲಂತೂ ಅವರು ಇನ್ನಷ್ಟು ಚಿಂತಿತರಾದರು. ಜೀವನದ ಕೊನೆಯಲ್ಲಿ ಸುಮಾರು ಹತ್ತು ವರ್ಷ 
ಕುಟುಂಬದ ನಾಳಿನ ಆರ್ಥಿಕ ಭದ್ರತೆಯ ಚಿಂತೆಯಲ್ಲಿಯೇ ಕಳೆದರು. 

ರಾಹುಲಜೀ ರಾಜನೀತಿಯಲ್ಲಿಯೂ, I92]ರಿಂದ I944ರ ವರೆಗೆ, ನಡುವೆ ಕೆಲವರ್ಷಗಳನ್ನು 
ಬಿಟ್ಟು ಮನಪೂರ್ವಕ ಭಾಗವಹಿಸಿದರು. ಬರೆಹ ಮತ್ತು ಸಂಶೋಧನೆಯನ್ನು ಆಯ್ದುಕೊಳ್ಳುವ 
ಮುಂಚೆಯೇ ಅವರು ರಾಜನೀತಿಯಲ್ಲಿ ಪ್ರವೇಶಿಸಿ ಆಗಿತ್ತು. ರಾಜಕೀಯ ದುಡಿಮೆಯಲ್ಲಿ, ಕಿಸಾನ್‌ 
ಮಜೂರರಿಗಾಗಿ ಸಂಘರ್ಷ ನಡೆಸುವುದರಲ್ಲಿ ಅವರು ಸುಖ ಕಾಣುತಿದ್ದರು. 930ರ ಮಾತು. ತಮ 
ಪ್ರಥಮ ಟಿಬೇಟ್‌ ಯಾತ್ರೆಯಿಂದ ಶ್ರೀಲಂಕೆಗೆ ಹಿಂದಿರುಗಿ ಭಿಕ್ಷುವಾಗಿದ್ದರು. ಆದರೆ ಭಾರತದಲ್ಲಿ 
ನಡೆಯುತ್ತಿದ್ದ ಸತ್ಯಾಗ್ರಹ ಆಂದೋಲನದಿಂದ ಹೀಗೆ ದೂರವಿರುವುದು ಅವರಿಗೆ ಅಸಹ್ಯವೆನಿಸ 
ತೊಡಗಿತು. ಆನಂದಜೀಯವರ ಕೋಣೆಗೆ ಹೋಗಿ "ಭಾರತದಲಿ ಯಜ್ಞ ನಡೆಯುತಿದೆ. ಅದಕೆ 

ಮಿತುಗಳ ಕೊರತೆಯಾಗಬಾರದು' ಎಂದರು. ಇಬರೂ ಭಾರತಕ್ಕೆ ಹಿಂದಿರುಗುವ ಯೋಜನೆ 

ಹಾಕಿಕೊಂಡಗದು 

ಮೂರನೇ ದಶಕದ ಮಧ್ಯದಲ್ಲಯೇ ರಾಹುಲರು ಬಿಹಾರದ ಒರ್ವ ಉನ್ನತ ನಾಯಕನಾಗಿ 
ಮೆರೆದಿದ್ದರು. ಅಖಿಲ ಭಾರತೀಯ ಕಾಂಗ್ರೆಸ್‌ ಕಮಿಟಿಯ ಸದಸ್ಮನಾಗಿಯೂ ಚುನಾಯಿತರಾಗಿದ್ದರು 
ಸಂಶೋಧನಾ ಕಾರ್ಯದಲ್ಲಿ ಮಗ್ಗರಾಗಿದ್ದರೂ ರಾಜನೈತಿಕ ಕಾರ್ಯದಲ್ಲಿ ದುಡಿಯುವ ತುಡಿತ 


ಉಪಸಂಹಾರ 23 


ಅವರಲ್ಲಿ ಇದ್ದೇ ಇತ್ತು. ತನ್ನ ಪ್ರಥಮ ಟಿಬೇಟ್‌ಯಾತ್ರೆಯಿಂದ ಕಲ್ಪತ್ತೆಗೆ ಮರಳಿದಾಗ 
"'ಬಡಾಬಜಾರಿನಲ್ಲಿ ಸತ್ಯಾಗ್ರಹಿಗಳ ಮೇಲೆ ಲಾಠೀಪ್ರವಾಹವಾಗುವುದನ್ನು ನೋಡಿದೆ. ಮನಸ್ಸು ಆ 
ಕಡೆ ಎಳೆಯತೊಡಗಿತು. ಆದರೆ ನಾನು ಟಿಬೇಟಿನಿಂದ ಸಂಗ್ರಹಿಸಿ ಇಪ್ಪತ್ನೊಂದು ಹೇಸರಗತ್ತೆಗಳ ಮೇಲೆ 
ಹೊರಿಸಿಕೊಂಡು ತಂದಿದ್ದ ಗ್ರಂಥರಾಶಿಯನ್ನು ಸಿಂಹಳಕ್ಕೆ ತಲುಪಿಸುವ ತನಕ ಈ ಆಸೆಯನ್ನು 
ಅದುಮಿಟ್ಟುಕೊಳ್ಳಲೇಬೇಕಿತ್ತು.' ರಾಹುಲರು ಆರು ತಿಂಗಳ ಬಳಿಕ ಭಾರತಕ್ಕೆ ಹಿಂದಿರುಗಿದರು, 
ಆಂದೋಲನದಲ್ಲಿ ಧುಮುಕಿದರು. | 

ಡಾ। ಕಾಶೀ ಪ್ರಸಾದ ಜೈಸ್ವಾಲ್‌ ಕೂಡ "ರಾಹುಲಜೀ ತನ್ನ ಸಾಮಾಜಿಕ ಮತ್ತು ರಾಜನೈತಿಕ 
ಚಟುವಟಿಕೆಗಳಿಗೆ ಎಲ್ಲಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದರು. ರಾಹುಲ ಸಾಂಕೃತ್ಯಾಯನ ನಿಜಕ್ಕೂ 
ಜನತೆಯ ವ್ಯಕ್ತಿ' ಎಂದು ಬರೆದಿದ್ದಾರೆ. ಜೈಸ್ಟಾಲರು ಅವರನ್ನು ರಾಜಕೀಯದಿಂದ ಬೇರ್ಪಡಿಸಲು 
ಬಹಳ ಯತ್ನಿಸಿದ್ದರು. ಆದರೆ ನಾಲ್ಪನೇ ಟಿಬೇಟ್‌ ಪ್ರವಾಸದ ನಂತರ ರಾಹುಲರು ಪುನಃ ಇನ್ನಷ್ಟು 
ತೀಕ್ಷಣವಾಗಿ ಆದರಲ್ಲಿ ತೊಡಗಿದರು. ಗಂಗೋಟಕ್‌ನಿಂದ ಕಲ್ಕತ್ತಾ ತೆಲುಪಿದ ಮೊದಲ ದಿನವೇ 
"ನಾನೀಗ ಕ್ರಿಯಾತ್ಮಕ ರಾಜಕೀಯದಲ್ಲಿ ಭಾಗವಹಿಸಲು ತೆರಳುತ್ತಿದ್ದೇನೆ” ಎಂದು ಘೋಷಿಸಿದರು. 
ಮುಂದೆ "ನಾನು ಈ ಹಿಂದೆಯೂ ರಾಜಕೀಯದಲ್ಲಿ ನನ್ನ ಹೃದಯದ ವೇದನೆಯನ್ನು 
ದೂರಮಾಡಿಕೊಳ್ಳಲೆಂದು ಬಂದಿದ್ದೆ. ಬಡತನ ಮತ್ತು ಅಪಮಾನಗಳನ್ನು ದೊಡ್ಡ ಅಭಿಶಾಪವೆಂದು 
ಭಾವಿಸಿದ್ದೆ” ಎಂದು ಹೇಳಿದ್ದಾರೆ. 
>> ದಾಹುಲರು ಕಮ್ಯೂನಿಸ್ಟ್‌ ಪಾರ್ಟಿಯ ಸದಸ್ಯರಾದರು. ಕಿಸಾನ್‌ ಸತ್ಯಾಗ್ರಹವನ್ನು 
ಆಯೋಜಿಸದರು. ಜೈಲಿಗೆ ಹೋದರು. ಜೈಲಿನಲ್ಲಿ ಹುಲುಸಾಗಿ ಬರವಣಿಗೆ ಮಾಡಿದರು. 
ರಾಜಕೀಯದೊಡನೆ ಸಂಬಂಧವಿರಿಸಿಕೊಂಡೂ ಸಾಕಷ್ರು ಸಾಹಿತ್ಯ ರಚನೆ ಮಾಡಿದರು. I947ರ 
ಆಗಸ್ಟ್‌ನಲ್ಲಿ ಸ್ವತಂತ್ರ ಭಾರತಕ್ಕೆ ಹಿಂದಿರುಗಿದ ಮೇಲೆ ಕೂಡ ರಾಜನೈತಿಕ ಕಾರ್ಯಕಲಾಪಗಳತ್ತ 
ಅವರಿಗಿದ್ದ ಆಕರ್ಷಣೆ ದೃಢವಾಗಿತ್ತು. ಆದರೆ ಸಮ್ಮೇಳನದ ಅಧ್ಯಕ್ಷರಾಗಿ ಚುನಾಯಿತರಾದ ಮೇಲೆ 
ಅವರ ಜೀವನ ಮಾರ್ಗ ಬದಲಾಯಿತು. ಆದರೂ ಅವರು ಸ್ಪಾಲಿನ್‌, ಲೆನಿನ್‌ ಕಾರ್ಲ್‌ಮಾರ್ಕ್‌ 
ಹಾಗೂ ಮಾವೋ, ಅವರ ಜೀವನ ಚರಿತ್ರೆಗಳನ್ನು ಬರೆದರು. "ಕಮ್ಯೂನಿಸ್ಟ್‌ ಕ್ಯಾ ಚಾಹತೇ ಹೈಂ?” 
ನಂತಹ ಅನೇಕ ಕರಪತ್ರಗಳನ್ನು ಬರೆಯುವ ಮುದ್ರಿಸುವ ಯೋಜನೆ ಕೂಡ ಮಾಡಿದ್ದರು. 

ರಾಹುಲರು ಮುಂಬಯಿ ಸಮ್ಮೇಳನದ ಅಧ್ಯಕ್ಷ ಪದವಿಯಿಂದ ನೀಡಿದ ಭಾಷಣದಲ್ಲಿ "ಇಸ್ಲಾಂನ 
ಭಾರತೀಯಕರಣ'ದ ವಿಚಾರದಲ್ಲಿ ಏನು ಹೇಳಿದ್ದರೋ ಅದನ್ನು ಆಗ ಪಾರ್ಟಿ ಅರ್ಥ 
ಮಾಡಿಕೊಂಡಿರಲಿಲ್ಲ. ರಾಹುಲರ ಭಾರತೀಯತೆ "ಹಿಂದೂ ಭಾರತೀಯತೆ" ಆಗಿರಲಿಲ್ಲ. ಅವರು 
ಸಮಗ್ರ ಭಾರತೀಯ ಸಂಸ್ಕೃತಿಯನ್ನೇ ತಮ್ಮ ಪ್ರೀತಿಯ ಸಂಸ್ಕೃತಿಯನ್ನಾಗಿ ಗೌರವಿಸಿದವರು. ತಮ್ಮನ್ನು 
ಅದೇ ಭಾರತೀಯ ಸಂಸ್ಕೃತಿಯ ಒಬ್ಬ ಪ್ರತಿನಿಧಿಯನ್ನಾಗಿ, ಉತ್ತರಾಧಿಕಾರಿಯನ್ನಾಗಿ 
ಪರಿಗಣಿಸಿಕೊಂಡವರು. ಇಷ್ಟಾಗಿಯೂ ನಿರೀಶ್ರರವಾದಿಯಾಗಿದ್ದರು. ಅವರಿಗೆ ಬುದ್ದನ ಮೇಲೆ ಪರಮ 
ಗೌರವವಿತ್ತು. ಸಾಮ್ಯವಾದಿಯಾಗಿದ್ದರು. ಧರ್ಮ ಜಾತಿ ಪಾತಿಗಳಿಂದ ಮೈಲುಗಟ್ಟಲೆ 
ದೂರವಿರುತ್ತಿದ್ದರು. ದೇಶದ ವಿವಿಧ ಪ್ರದೇಶಗಳನ್ನು ಮರಳಿ ಮರಳಿ ಸಂಚರಿಸಿ ಬಂದಿದ್ದರು. ಇತರ 
ದೇಶಗಳಿಗೂ ಹೋಗಿ ಬಂದಿದ್ದರು ಹಾಗೂ ಅಲ್ಲಿನ ಸಂಸ್ಕೃತಿಯನ್ನು ಹತ್ತಿರದಿಂದ ವೀಕ್ಷಿಸಿದ್ದರು, 


2]4 ರಾಹುಲ ಸಾಂಕ ತ್ಯಾಯನ 


ರೀಕಿ ಸಿದ್ದರು. ಆದರಿಂದಲೇ ಭಾರತೀಯತೆಯನು ಅಧವಾ ಬಾರತೀಯ ಸಂಸ್ಥತಿಯನು ಅದರ 
ಮರ್ಪಕವಾದ ವ್ನಾಪಕ ಅರ್ಥದಲ್ಲಿ ಸಮರ್ಥವಾಗಿ ಗಹಿಸಬಲ್ರವರಾಗಿದರು 
ಬಾರತೀಯ ಸಂಸ್ಕತಿಯನ್ನು ಪ್ರೀತಿಸಿದ ಅವರಿಗೆ ಜನರ ಭಾಷೆಯಲ್ಲಿ ಮಾತಾಡುವುದು ಹಾಗೂ 
ಬರೆಯುವುದು ಬಹಳ ಇಷ್ಟದ ಸಂಗತಿಯಾಗಿತ್ತು. ಆದರೆ ಅವರ ಸಮಗ್ರ ಲೇಖನಗಳ ಹಾಗೂ ಸಮಸ್ಸ 
ಯಾತ್ರೆಗಳ ಕುರಿತು ಯೋಚಿಸಿದಾಗ ಅವರು ಭಾರತದ ಮಾತ್ರವಲ್ಲ ಏಶಿಯಾದ ಒಬ್ಬ 
ಸಂಚಾರೀ-ರಾಜ, ಮಹಾ ಪಂಡಿತರ ರೂಪದಲ್ಲಿ ವಿಜ್ರಂಭಿಸುತ್ತಾರೆ. 
ರಾಹುಲರು ನಿಜವಾಗಿಯೂ ಜೀವನಪೂರ್ತಿ ನೆಗೆಯುತ್ತಲೇ ಇದ್ದರು. ನೆಗೆನೆಗೆಯುತ್ತಲೇ ತಮ್ಮ 
ಹೆಸರು ಬದಲಿಸಿಕೊಂಡರು. ಉಡುಗೆ ಬದಲಿಸಿದರು, ಧಾರ್ಮಿಕ ಮಾನ್ಮತೆಗಳನ್ನು ಬದಲಿಸಿದರು. 
ಎಲ್ಲಿಯವರೆಗೆಂದರೆ ವಿಚಾರಗಳನ್ನೂ ಬದಲಿಸುತ್ತ ನಡೆದರು. ಅನೇಕರಿಗೆ ಇದರಿಂದ 
ಆಶ್ಚರ್ಯವಾಗುತ್ತಿದ್ದರೆ ಏನಂತೆ, ರಾಹಲರಮಟ್ರಿಗೆ ಇದು ನಿರಂತರ ಗತಿಶೀಲತೆ, ಪರಿವರ್ತನ ಶೀಲತೆ 
ಮತ್ತು ಒಂದು ಸಹಜ ಸ್ವಾಭಾವಿಕ ಸಂಗತಿಯಾಗಿತ್ತು. "ನೌಕೆಯಂತೆ ತೀರದಲ್ಲಿ ಇಳಿಸಲಿಕ್ಷಾಗಿ ನಾನು 
ವಿಚಾರಗಳನು ಸ್ನೀಕರಿಸಿದೆ ಹೊರತು ತಲೆಯ ಮೇಲೇರಿಸಿಕೊಂಡು ತಿರುಗಲಿಕ್ಕಲ್ಲ' ಎಂಬ ಬುದ್ಧವಚನ 
ಅವರ ಆದರ್ಶವಾಗಿತ್ತು 
ರಾಹುಲಜೀಯವರು ಬಾರಿಬಾರಿಗೂ ನುಡಿಯುತ್ತಿದ್ದ ಈ ಆದರ್ಶ ವಾಕ ನೆನಪಿನಲ್ರಿರಲಿ. ಅವರ 
ಬುದ್ದಿ ವೈಭವವನ್ನು ವಿಶಾಲ ವ್ಯಕ್ತಿತ್ವವನ್ನು ಆರಿತುಕೊಳ್ಳುವಲ್ಲ ಯಾವ ವಿಶೇಷ ಕಷ್ಟವೂ ಆಗದಿರಲಿ 


I893: 


]899-]905: 
I7906-09: 
I9]0: 
79]]-]2: 
I92-]3: 
I9]3: 
I94: 


79]5: 
I96: 


I9I7-20: 


ಸಂಕ್ಷಿಪ್ತ ಜೀವನ ಪರಿಚಯ 


09 ಏಪ್ರಿಲ್‌ 893 (ವೈಶಾಖ ಕೃಷ್ಟ ಅಷ್ಟಮಿ ರವಿವಾರ ವಿಕ್ರಮ ಸಂವತ್ಸರ 
I950)ರಂದು ತಾಯಿಯ ತವರು ಗ್ರಾಮ ಪಂದಹಾ (ಆಜಮಗಢ ಜಿಲ್ಲೆ ಉತ್ತರ 
ಪ್ರದೇಶ)ದಲ್ಲ ಜನನ. ಬಾಲ್ಯದ ಹೆಸರು: ಕೇದಾರನಾಥ. ಅಜ್ಜ (ತಾಯಿಯು ತಂದೆ): 
ರಾಮಶರಣ ಪಾಠಕ (I844-]9]3)ತಾಯಿ:ಕುಲವಂತೀ ದೇವೀ. 

ತಂದೆ:ಕನ್ಸೆಲಾ (ಆಜಮಗಢ ಜಿಲ್ಲ) ಗ್ರಾಮವಾಸಿ ಗೋವರ್ಧನ ಪಾಂಡೆ 
(875-920), ಸಾಂಕೃತ್ಯ-ಗೋತ್ರೀ ಸರಯೂ ಪಾರೀಣ ಬ್ರಾಹ್ಮಣ. ಅವರ 
ನಾಲ್ವರು ಪುತ್ರರು ಮತ್ತು ಒಬ್ಬಳು ಪುತ್ರಿಯ ಪೈಕಿ ಎಲ್ಲರಿಗಿಂತ ಹಿರಿಯ. 

ರಾನೀ ಕೀ ಸರಾಯ್‌ನಲ್ಲಿ ಪ್ರಾರಂಭಿಕ ಓದು. ವಾರಣಾಸಿಗೆ ಪ್ರಥಮ ಯಾತ್ರೆ 
(902). ಹನ್ನೊಂದು ವರ್ಷಕ್ಕೆ ವಿವಾಹ (904) 

ನಿಜಾಮಾಬಾದ್‌ನ ಮಿಡಲ್‌ ಸ್ಫೂಲ್ಲಿನಲ್ಲಿ. ಆ ಅವಧಿಯಲ್ಲಿಯೇ ಕಲ್ಪತ್ತಕ್ಕೆ "ಪ್ರಥಮ 
ಉಡ್ಡಯನ” (907) "ದ್ವಿತೀಯ ಉಡ್ಡಯನ” (909). 

ವೈರಾಗ್ಯದ ಭೂತ: ಅಯೋಧ್ಯಾ, ಹರಿದ್ದಾರ, ಗಂಗೋತ್ರಿ - ಜಮನೋತ್ರೀ ಮತ್ತು 
ಕೇದಾರನಾಥ ಬದರೀನಾಥ ಯಾತ್ರೆ, ಕಾಶಿಗೆ ಬಂದು ಓದು ಅರಂಭ, ಪ್ರಯಾಗದ 
ಯಾತ್ರೆ. 

ಕಾಶಿಯಲ್ಲಿ ಒದು 

ಪರಸಾ ಮಠ (ಬಿಹಾರ)ದಲ್ಲಿ ಸಾಧು ಹಾಗೂ ಮಹಂತರ ಉತ್ತರಾಧಿಕಾರಿ. ಹೊಸ 
ಹೆಸರು: ರಾಮ ಉದಾಕಠ ದಾಸ 

ಪರಸಾದಿಂದ ಪಲಾಯನ, ದಕ್ಷಣ ಭಾರತದೆಡೆಗೆ, ತಿರುಮಿಶೀ ಮಠದ 
ಉತ್ತರಾಧಿಕಾರ, ರಾಮೀಶ್ವರಂ, ಬೆಂಗಳೂರು, ವಿಜಯನಗರ, ಪ್ರುಣೆ-ಮುಂಬ 
ಯಿ-ನಾಸಿಕ ಅಹಮದಾಬಾದ್‌ ಮುಂತಾದೆಡೆ ಸಂಚಾರ. 

ಮರಳಿ ಪರಸಾಕ್ಕಿ. ಆಯೋಧ್ಯೆಯಲ್ಲಿ ಮೂರು ತಿಂಗಳು. 

ಆರ್ಯ ಮುಸಾಫಿರ್‌ ವದ್ಯ್ಮಾಲಯ, ಆಗ್ರಾದಲ್ಲಿ. ಪ್ರಥಮ ಲೇಖನದ ಪ್ರಕಟಣೆ. 
ಲಾಹೋರಿನಲ್ಲಿ ಅಧ್ಯಯನ. ಆರ್ಯ ಸಮಾಜದ ಪ್ರಚಾರಕ. ಲಕ್ಷೋದಲ್ಲಿ. 


ಕಾಶಿಯಲ್ಲಿ ತಂದೆಯ ಅಂತಿಮ ದರ್ಶನ. ಪ್ರತಿಜ್ಞೆ: "ಐವತ್ತು ವರ್ಷ ವಯಸ್ಸಿನ ತನಕ 


ಆಜಮಗಢ ಜಿಲ್ಲೆಯ ಗಡಿಯೊಳಗೆ ಹೆಜ್ಜೆಯಿಡುವುದಿಲ್ಲ' 

ಪಂಜಾಬ್‌ನಿಂದ ಬಂಗಾಳದ ತನಕ ಸಂಚಾರ. ಜೊತೆಗೇ ಲಾಹೋರ, ಚಿತ್ರಕೂಟ 
ಮತ್ತು ಕಾಶಿಯಲ್ಲಿ ಅಧ್ಯಯನ. ಬೌದ್ದಧರ್ಮದತ್ತ ಒಲವು. ಲುಂಬಿನೀ, 
ಬೋಧಗಯಾ ಮುಂತಾದಕಡೆ ಯಾತ್ರೆ. 


26 


I920-2]: 
92]: 


I922: 


923-25: 


I926: 


I922-28: 


I929-30: 


I930-3: 


I932-33: 


I934: 
I935: 


I7936: 


I937: 


7938: 
I939: 


I940-42: 


ರಾಹುಲ ಸಾಂಕೃತ್ಯಾಯನ 


ಇನ್ನೊಮ್ಮೆ ತಿರುಮಿಯಲ್ಲಿ. ಕೊಡಗಿನಲ್ಲಿ ನಾಲ್ಕು ತಿಂಗಳು. 

ಆಸಹಯೋಗ ಆಂದೋಲನದ ಸಂದರ್ಭದಲ್ಲಿ ರಾಜಕೀಯ ಪ್ರವೇಶ. ಛಪರಾದಲ್ಲಿ 
ಸತ್ಕಾಗ್ರಹದ ಅಯೋಜನೆ. ನೆರೆಪೀಡಿತರ ಸೇವೆ. 

ಬಂಧನ. ಬಕ್ಸರ್‌ ಜೈಲಿನಲ್ಲಿ ಆರು ತಿಂಗಳು. “ಬಾಯಾಸವೀಂ ಸದೀ' ಮತ್ತು 
"ಕುರಾನ್‌ -ಸಾರ್‌' ಬರೆಹ (ಸಂಸ್ಕೃತದಲ್ಲಿ) . ಬಿಡುಗಡೆಯಾಗಿ ಛಭಪರಾ ಜಿಲ್ಲಾ 
ಕಾಂಗ್ರಸ್‌ ಮಂತ್ರಿ, ಗಯಾ ಕಾಂಗ್ರೆಸ್ಸಿನಲ್ಲಿ ಸಕ್ರಿಯ ಪಾತ್ರ. 

ನೇಪಾಳದಲ್ಲಿ ಒಂದೂವರೆ ತಿಂಗಳು. ಹಿಂದಿರುಗಿದೊಡನೆ ಬಂಧನ. ಹಜಾರೀಬಾಗ್‌ 
ಜೈಲಿನಲ್ಲಿ ಸುಮಾರು ಎರಡು ವರ್ಷ. ಧಾರಾಳ ಅಧ್ಯಯನ - ಬರವಣಿಗೆ. ಕಾನ್ರುರ 
ಕಾಂಗ್ರೆಸ್‌ ಪ್ರತಿನಿಧಿ. 

ಮೇರರ್‌ನ್ನಲ್ಲಿ ಹರಿನಾಮದಾಸ (ನಂತರರದ ಭಿಕ್ಷು ಅನಂದ ಕೌಸಲ್ಮಾಯನ) 
ಅವರೊಂದಿಗೆ ಪ್ರಥಮ ಭೇಟಿ. ಕಾಶ್ಮೀರ, ಲಡಾಖ್‌, ಪಶ್ರಿಮಾ ಟಿಬೇಟ್‌ ಮತ್ತು 
ಕನೌರ್‌ಗೆ. ಛಪರಾದಲ್ಲಿ ರಾಜನೈತಿಕ ಕಾರ್ಯ. ಗೌಹತೀ - ಕಾಂಗ್ರೆಸ್‌ನ ಪ್ರತಿನಿಧಿ. 
ಶ್ರೀಲಂಕೆಯಲ್ಲಿ ಹತ್ತೊಂಭತ್ತು ತಿಂಗಳು ಅಧ್ಯಾಪನ-ಕಾರ್ಯ ಮತ್ತು ಬೌದ್ದ 
ಸಾಹಿತ್ಯದ ಆಳ ಅಧ್ಯಯನ. ಅನಂದಜೀ ಕೂಡ ಶ್ರೀಲಂಕೆಗೆ ಬಂದರು. ಬೌದ್ದ 
ಭಕ್ತುವಾದರು. 

ಮರಳಿ ಭಾರತಕ್ಕೆ. ನೇಪಾಳದಲ್ಲಿ ಅಜ್ಞಾತವಾಸ. ಪ್ರಥಮ ಟಿಬೆಟ್‌ ಯಾತ್ರೆ. 
ಲಾಸಾದಲ್ಲಿ ಒಂಭತ್ತು ತಿಂಗಳು. ಮತ್ತೆ ಶ್ರೀಲಂಕಾ. ಬೌದ್ದ ಭಿಕ್ಷುವಾದರು. ಹೊಸ 
ಹೆಸರು: ರಾಹುಲ ಸಾಂಕೃತ್ಯಾಯನ. "ಬುದ್ದಚರ್ಯಾ' ರಚನೆ. 

ಸತ್ಯಾಗ್ರಹಕ್ಕಾಗಿ ಭಾರತದಲ್ಲಿ. ಕರಾಚೀ ಕಾಂಗ್ರೆಸ್‌ನಲ್ಲಿ ಭಾಗವಹಿಸಿದ ಬಳಿಕ ದೇಶ 
ಯಾತ್ರೆ. ಮರಳಿ ಶ್ರೀಲಂಕೆಗೆ. 

ಆನಂದಜೀ ಜೊತೆ ಯುರೋಪು ಯಾತ್ರೆ. ಮರಳಿ ಭಾರತಕ್ಕೆ. ಎರಡನೇ ಬಾರಿ 
ಲಢಾಖ್‌ಗೆ. 

ಬಿಹಾರದ ಭೂಕಂಪ ಕ್ಷೇತ್ರದಲ್ಲಿ ಸೇವಾಕಾರ್ಯ. ಎರಡನೇ ಬಾರಿ ಟಿಬೇಟಿಗೆ. 
ಜಾಪಾನ್‌, ಕೊರಿಯಾ, ಮಂಚೂರಿಯಾ, ಸೋವಿಯತ್‌ ಮತ್ತು ಇರಾನ್‌ ಯಾತ್ರೆ. 
ಟ್ರಿ ಫಾಯ್ಡ್‌ನಿಂದ ಪಾರಾದರು. 

ನೇಪಾಳದಲ್ಲಿ.ಟಬೇಟಿಗೆ ಮೂರನೇ ಬಾರಿ. ಸಾಕ್ಕಾದಲ್ಲಿ ಮಹತ್ವ ಪೂರ್ಣ 
ತಾಳೆಗ್ರಂಥಗಳ ಶೋಧನೆ. 

ಪ್ರಯಾಗ ಮತ್ತು ಪಾಟ್ನಾದಲ್ಲಿ. ಡಾ।ಜೈಸ್ವಾಲರ ನಿಧನ. ಎರಡನೇ ಬಾರಿ ಇರಾನ್‌ 
ಮತ್ತು ಸೋವಿಯತ್‌ ರಷ್ಯಾಕ್ಕೆ. ಲೋಲಾಳೊಂದಿಗೆ ನಿಕಟತೆ. 

ಅಫಘಾನಿಸ್ತಾನದಲ್ಲಿ. ಭಾರತದಲ್ಲಿ. ಚತುರ್ಥ ಟಿಬೇಟ್‌ ಯಾತ್ರೆ. 

ಕಿಸಾನ್‌ - ಮಜ್ಞೂರರಿಗಾಗಿ ಸಂಘರ್ಷ. ಅಮವಾರೀ ಕಿಸಾನ್‌ ಸತ್ಯಾಗ್ರಹ, ತಲೆಗೆ 
ಲಾಠಿ ಏಟು, ಛಪರಾ ಮತ್ತು ಹಜಾರೀಬಾಗ್‌ ಜೈಲುಗಳಲ್ಲಿ, ಲೋಲಾಳಿಗೆ ಮಗ 
ಜನಿಸಿದ ಸುದ್ದಿ, ಭಕ್ಷು ಉಡುಗೆ ತ್ಯಾಗ, ಜೈಲಿನಿಂದ ಬಿಡುಗಡೆ, ಎರಡನೇ 
ಮಹಾಯುದ್ದ ಆರಂಭ, ಬಿಹಾರದ ಕಮ್ಯುನಿಸ್ಟ್‌ ಪಾರ್ಟಿಯ ಸಂಸ್ಥಾಪಕ ಸದಸ್ಯ. 
ಪ್ರಾಂತೀಯ ಕಿಸಾನ್‌ ಸಮ್ಮೇಳನದ (ಮೋತೀ ಹಾರೀ) ಅಧ್ಯಕ್ಷ. ಅಖಿಲ 


ಸಂಕಿಪ್ಲ್ತ ಜೀವನಪರಿಚಯ 2|7 


[A न्‍्न्‍की 


I943: 
I944: 


I945-47: 


I948: 
I949: 
I950 
I95I: 
I952: 
I953: 
I954: 
I955: 


I956: 


ಭಾರತೀಯ ಕಿಸಾನ್‌ ಸಮ್ಮೇಳನ ಮತ್ತು ಸಭೆಯ ಅಧ್ಯಕ್ಷನಾಗಿ ಆಯ್ಕೆ, ಬಂಧನ, 
ಹಜಾರೀಬಾಗ್‌ ಜೈಲು ಮತ್ತು ದೇವಲೀ ಕ್ಕಾಂಪ್‌ನಲ್ಲ ಇಪ್ಪತ್ತೊಂಭತ್ತು ತಿಂಗಳು, 
"ವಿಶ್ವ ಕೀ ರೂಪರೇಖಾ', "ಮಾನವ ಸಮಾಜ', "ದರ್ಶನ ದಿಗ್ಗರ್ಶನ', 
"ವೈಜ್ಞಾನಿಕ ಭೌತಿಕವಾದ', "ವೋಲ್ಲಾ ಸೇ ಗಂಗಾ' ಮುಂತಾದ ಪುಸ್ತಕಗಳ 
ಬರವಣಿಗೆ. 

ಐವತ್ತು ವರ್ಷ ಪ್ರಾಯ ಪೂರ್ಣವಾಗುತ್ತಲೂ ಮೂವತ್ತನಾಲ್ಪು ವರ್ಷಗಳ ಬಳಿಕ 
ತನ್ನ ಆಜಮಗಢ ಜಿಲ್ಲೆಗೆ, ನಾಗರ್ಜುನರ ಜೊತೆ. ಉತ್ತರಾಖಂಡದ ಯಾತ್ರೆ. "ನಯೆ 
ಭಾರತ್‌ ನಯೇ ನೇತಾ'ದ ಬರವಣಿಗೆ. 

ಸೋವಿಯತ್‌ ಯಾತ್ರೆಯ ತಯಾರಿ. ಆಂಧ್ರಪ್ರದೇಶ ಮತ್ತು ಕೇರಳ ಪ್ರವಾಸ. 
"ಹಿಂದೀ ಕಾವ್ಯಧಾರಾ, “ಜಯ ಯೌಧೇಯ” ಮುಂತಾದ ಗ್ರಂಥಗಳ ಲೇಖನ, 
ರಷ್ಯಾಕ್ಸಿ, ಇರಾನ್‌ನಲ್ಲಿ. 

ಇರಾನ್‌ನಲ್ಲಿ. ರಷ್ಯಾದಲ್ಲಿ ಇಪ್ಪತ್ತೆದು ತಿಂಗಳು. ಲೆನಿನ್‌ಗ್ರಾಡ್‌ “ಏ.ವಿ.ಯಲ್ಲಿ 
ಪ್ರಾಧ್ಯಾಪಕ, ಲೋಲಾ ಮತ್ತು ಪುತ್ರ ಇಗೋರ್‌ ಜೊತೆಗೆ ಸಂಸಾರದ ಹೂಡಿಕೆ. 
"ಮಧ್ಯ -ಏಶಿಯಾ ಕೇ ಇತಿಹಾಸ್‌' ಗ್ರಂಥಕ್ಕೆ ಸಾಮಗ್ರಿ ಸಂಗ್ರಹ ಇಂಗ್ಲೆಂಡ್‌ 
ಮಾರ್ಗವಾಗಿ 947 ಆಗಸ್ಟ್‌ 70000 ಮರಳಿ ಸ್ವದೇಶಕ್ಕೆ ದೇಶ ಸಂಚಾರ, 
ಮುಂಬಯಿ ಹಿಂದೀ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ. | 

ಸಾಹಿತ್ಯ ಯಾತ್ರೆ, ಸಮ್ಮೇಳನದ ಕಾರ್ಯ. ಪಾರಿಭಾಷಿಕ ಶಬ್ದ ನಿರ್ಮಾಣ 
ಕಾರ್ಯ, ಕಿನ್ನರ ದೇಶಕ್ಕೆ 

“ಬೌದ್ದ ಸಂಸ್ಕೃತಿ'ಯ ಬರವಣಿಗೆ. ಕಾಲಿಂಪೊಜನಲ್ಲಿ ಪರಿಭಾಷಾ ಕಾರ್ಯ. 
ಹೈದರಾಬಾದ್‌ ಸಮ್ಮೇಳನದಲ್ಲಿ. 

ಹೊಸ ವೈವಾಹಿಕ ಬದುಕು. ಗೂಡಿನ ಹುಡುಕಾಟ: ಮೊದಲು ನೈನಿತಾಲ್‌ನಲ್ಲಿ, 
ನಂತರ ಮಸ್ಸೂರಿಯ ಸ್ವಂತ ಮನೆಯಲ್ಲಿ. ಕಮಲಾರೊಂದಿಗೆ ವಿವಾಹ. 
ರಾಷ್ಟ್ರಭಾಷಾ ಪ್ರಚಾರ ಸಮಿತಿಯ ಸಾಹಿತ್ಯ ಯೋಜನಾ ಕಾರ್ಯ. ಗಢವಾಲ್‌ 
ಮಸ್ಸೂರಿ ಮಜ್ಞೂರ್‌ ಸಂಘದ ಮಂತ್ರಿ. "ಗಢವಾಲ್‌', "ಮಧ್ಯ ಏಶಿಯಾ ಕಾ 
ಇತಿಹಾಸ್‌” ಮುಂತಾದ ಬರವಣಿಗೆ. . 

ನೇಪಾಳ ಯಾತ್ರೆ. “ಸ್ಟಾಲಿನ್‌”, "ಲೆನಿನ್‌', "ಕಾರ್ಲ್‌ಮಾರ್ಕ್ಸ್‌', “ಬಹುರಂಗೀ 
ಮಧುಪ್ರರೀ' ಮುಂತಾದ ಬರಹಗಳು. ಮಗಳು ಜಯಾಳ ಜನನ: 

ಹಿಮಾಚಲ ಪ್ರದೇಶದ ಯಾತ್ರೆ. ಸರಹಪಾದರ ದೋಹಾಕೋಶದ ಸಂಪಾದನೆ 
ಮತ 3  ಛಭಾಯಾನ ವಾದ . 

ಮಗ ಜೇತಾನ ಜನನ. ಪ್ರಯಾಗ ಮತ್ತು ವರ್ಧಾ ಪ್ರವಾಸ, "ಸಂಸ್ಕೃತ ಕಾವ್ಯಧಾರಾ', 
“ಚಂದ್ರಸಿಂಹ ಗಢವಾಲೀ"” ಮುಂತಾದ ಬರವಣಿಗೆ. 

ಪ್ರಯಾಗ, ಪಾಟ್ನಾ, ಛಪರಾ, ಕಲ್ಪತ್ತೆಗಳಿಗೆ ಪ್ರವಾಸ್ಮ ಮೂವತ್ತು ವರ್ಷಗಳ 
ನಂತರ ಪರಸಾಕ್ಕೆ, “ಮೇರೀ ಜೀವನ ಯಾತ್ರಾ' (4,5), 95९06 ಆರ್ಯ, 
"ಅಕ್ಸರ”, “ಜಿನಕಾ ಮೈ ಕೃತಜ್ಞ ಹೂಂ” ಮುಂತಾದ ಬರವಣಿಗೆ. ವರ್ಷಾಂತ್ಯದಲ್ಲಿ 


2!8 


I957: 
I958: 


959: 


I960; 


]90]: 


I962 


I963: 


ರಾಹುಲ ಸಾಂಕೃತ್ಯಾಯನ 


ನೇಪಾಳ ಯಾತ್ರೆ. ಹಿಂದೀ ವಿಶ್ಷಕೋಶಡ ಸಂಪಾದಕ ಪದದ ಆನಿರ್ಣಯ ಸ್ಥಿತಿಯ 
ಕಾರಣ ಮಾನಸಿಕ ಕ್ಷೇಶ. 

ಆಜಮಗಢ ಪ್ರವಾಸ. 

ಮಸ್ಸೂರಿಯ ಸ್ವಂತ ಮನೆ ಮಾರಾಟ. ಅಲ್ಲಿಯೇ ಬಾಡಿಗೆ ಮನೆಯಲ್ಲ, ಸಾಹಿತ್ಯ 
ವಕಾಡೆಮಿಯ ಪುರಸ್ಥಾರ, ಪಂದಹಾ -ಕನೈಲಾಕ್ಕ, ಕಾಶ್ಮೀರ ಪ್ರವಾಸ, ಚೀನಾ 
ಪ್ರವಾಸ, ಮರಳಿ ಡೆಹರಾಡೂನಿಗೆ. 

ಡೆಹರಾಡೂನಿನಲ್ಲಿ "ಚೀನಾ .ಮೇಂ ಕ್ಕಾ ದೇಖಾ'ದ ಬರವಣಿಗೆ. ಶ್ರೀಲಂಕಾದ 
ವಿದ್ಯ್ಮಾಲಂಕಾರ ವಿಶ್ವವಿದ್ಯಾಲಯದಲ್ಲಿ ದರ್ಶನದ ಮಹಾಚಾರ್ಯ. ಪತ್ನಿ ಮತ್ತು 
ಮಕ್ಕಳು ಡಾರ್ಜಿಲಿಂಗ್‌ನಲ್ಲಿ. 

ಶ್ರೀಲಂಕಾದಲ್ಲಿ ಅಧ್ಮಾಪನ. "ತಿಬತೀ - ಹಿಂದೀ ಕೋಶ” "ಪಾಲೀ ಕಾವ್ಯಧಾರಾ' 
ಮುಂತಾದ ಬರವಣಿಗೆ. ಅಸ್ಪಸ್ತ 

ಡಾರ್ಜಲಿಂಗ್‌ಗೆ. ಮತ್ತೊಮ್ಮೆ ಶ್ರೀಲಂಕೆಗೆ. ಅಗೊಸ್ಪಿನಲ್ಲಿ ಪುನಃ ಡಾರ್ಜಿಲಿಂಗಿಗೆ. 
ಕಲ್ಪತ್ತೆಯಲ್ಲಿ, ದಶಂಬರದಲ್ಲಿ ಸ್ಫೃತಿ ಲೋಪ. 

ಕಲ್ಪತ್ತೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮಾಸ್ಟೋದಲ್ಲ ಏಳು ತಿಂಗಳು ಚಿಕಿತ್ಸೆ. 

23 ಮಾರ್ಚ್‌, ಮರಳಿ ಡಾರ್ಜಿಲಿಂಗಿಗೆ. ಏಪ್ರಿಲ್‌ 4 ನಿಧನ. 


ರಾಹುಲ ವಾಜ್ಮಯ 





ಹಿಂದೀ 

ಪುಸ್ಥಕ ಲೇಖನ ಕಾಲ ಅನುವಾದ 

Il (0) ಬಾಈಸವೀಂಸದೀ I923 ಗುಜರಾತಿ, ಮರಾರಿ, 
ಮಲಯಾಳ ೦, ಬರ್ಮ, 
ಉರ್ದು 

. (2) ಜೀನೇಕೇಲಿಯೇ I939 ಬಂಗಾಳಿ 

3. 4) ಸಿಂಹಸೇನಾಪತಿ I942 ಮರಾಠಿ, ಗುಜರಾತಿ, 
ಬರ್ಮ ತೆಲುಗು, 
ಬಂಗಾಳಿ, ಉರ್ದು 

4. (4)  ಜಯಯೌಧೇಯ I944 ಮರಾರಿ, ಗುಜರಾತಿ, 
ಬಂಸಾಲ್ಲಿತೆಲುಗು 

5. (5) ಮಧುರಸ್ಪಪ್ನ I949 ಗುಜರಾತಿ, ಬಂಗಾಳಿ 

6. (6) ರಾಜಸ್ಥಾನೀರಾನೀವಾಸ I952 ತಮಿಳು 

7 (7) ವಿಸ್ಕೃತ ಯಾತ್ರೀ I953 ಬಂಗಾಳಿ 

8. (8) ರಿವೋದಾಸ I960 ಬಂಗಾಳಿ 

9 (9) ಸತ್ಮೀಕೆಬಚ್ಚೇ (ಕಥೆ) I935 ಬಂಗಾಳಿ 

I0. (I0) ವೋಲ್ಲಾಸೆಗಂಗಾ (ಕಥೆ) i942 ಮರಾಠಿ, ಗುಜರಾತಿ, 
ಮಲಯಾಳಂ, ತೆಲುಗು, 
ಒರಿಯಾ, ಕನ್ನಡ, 
ತಮಿಳು, ಉರ್ದು, 
ಬರ್ಮ, ಆಂಗ್ಲ, 
ರಷಿಯನ್‌, ನೇಪಾಳಿ, 
ಬಂಗಾಳಿ, ಸಿಂಧಿ, ಅಸಾಮಿ 

I. (I])) ಕನೈಲಾಕೀಕಥಾ (ಕಥೆ) I955-56 ಬಂಗಾಳಿ 


I2. (I2) ಬಹುರಂಗೀ ಮಧುಪುರೀ (ಕಥೆ) ]953 


220 ರಾಹುಲ ಸಾಂಕೃತ್ಯಾಯನ 





ಪುಸ್ತಕ ಲೇಖನ ಕಾಲ ಅನುವಾದ 
ಅನುವಾದ 
33. () ಸೈತಾನ್‌ಕಿಆಂಖ್‌ I923 
I4. (2) ವಿಸ್ಮೃತಿ ಕೆಗರ್ಭ ಮೆಂ I923 ಗುಜರಾತಿ, ತೆಲುಗ್ಗು 
ರಷ್ಯನ್‌, ಬಂಗಾಳಿ 
(5. (3) ಜಾದೂಕಾಮುಲ್ಡ್‌ I923 ಗುಜರಾತಿ, ಮಲಯಾಳಂ 
i6. (4)  ಸೋನೇಕಿಡಾಲ್‌ 
[7. (6) ದಾಬುಂದಾ ]967 ಮಲಯಾಳಂ 
I8. ಮಲಯಾಳಂ 
(8 ಜೋದಾಸ್‌ ಧೇ I947 
i9. (7) ಅನಾಥ್‌ I948 
20. (8) ७8869 I95 
2|. (9) ಸೂದ್‌ಕೋರ್‌ಕಿ ಮೌತ್‌ I95] 
22. (I0) ಶಾದೀ I952 
ನಾಟಕ (ಭೋಜ್‌ಪುರಿ) 
2. (I)) ಜಪನಿಯಾರಾಸ್ಟ I942 
2. (2 ದೇಶ್‌ರಚ್ಚಕ್‌ I942 
25. 3) ಜರ್ಮನ್ವಾಕೆಹಾರ್‌ ನಿಹಿಚಯ್‌ I942 
26. (4) ಈ ಹಮಾರ್‌ ಲಡಾಯೀ I942 
27. (5) ಢುನ್‌ಮುನ್‌ ನೇತಾ I942 
28. (6) ನಯಿಕೀದುನಿಯಾ I942 
29. (7) ಜೋಕ್‌ . I942 
30. (8) ಮೆಹರಾರೂನ್‌ಕಿದುರ್ದಸಾ I942 


ಆತ್ಮಕಥೆ, ಜೀವನ ಚರತ್ರ 


3]. (0) ಮೇರೀ ಜೀವನ್‌ಯಾತ್ರಾಭಾಗ-i! 940 
32. (2)  " "ಭಾಗ-2 I944 
3. (3) »* ಭಾಗ-3 

(ರೂಸ್‌. ಮೆ ಪಚ್ಚೇಸ್‌ ಮಾಸ್‌) I95] 


34. (4) ಮೇರೀ ಜೀವನ್‌ಯಾತ್ರಾ ಭಾಗ-4 956 
3. 065) हा ಭಾಗ-5 I956 


36. (6) ನಯೇಭಾರತ್‌ ಕೇ ನಯೇ ನೇತಾ I942-43 


ರಾಹುಲ ವಾಜ್ಮಯ 22 





ಪುಸ್ತಕ ಲೇಖನ ಕಾಲ ಅನುವಾದ 

37. (0) ಬಚ್‌ಪನ್‌ಕಿ ಸ್ಫೃತಿಯಾಂ 953 

38. (8) ಠಅತೀತ್‌ ಸೆವರ್ತಮಾನ್‌ ]953 

39. (9) ಸಾಲಿನ್‌ 953 

40. (I0) ಲೆನಿನ್‌ I953 

4]. (]]) ಕಾರ್ಲ್‌ ಮಾರ್ಕ್ಸ್‌ 953 

42. (I2) ಮಾವೋತ್ತೆತುಂಗ್‌ ]953 

43. (I3) ಸರದಾರ್‌ ಪೃಥ್ವೀಸಿಂಹ್‌ I944 ಮರಾಠಿ, ಗುಜರಾತಿ 

44. (]4) ಘುಮಕ್ಕಡ್‌ ಸ್ವಾಮಾ 956 

45. (5) ರೆ ಅಸಹಯೋಗ್‌ ಕೆ ಸಾಧೀ I956 

46. (I6) ಜನ್‌ 5०००) ಕೃತಜ್ಞ ಹೂಂ I956 

47. (I7 ಚೆಂದ್ರಸಿಂಹಗಢವಾಲಿ I955 

48. (I8) ಸಿಂಹಲ್‌ ಘುಮಕ್ಕಡ್‌ ]960 
ಜಯವರ್ಧನ್‌ 

49. (9) ಸಿಂಹಲ್‌ ಕೆ ವೀರ್‌ ಪುರುಷ್‌ I960 

50. (20) ಕಪ್ತಾನ್‌ ಲಾಲ್‌ ]960 
ಹಿಮಾಲಯ ದರ್ಶನ, ಯಾತ್ರಾ-ವಿವರಣೆ 

5] (|) ದೋರ್ಜಲಿಂಗ್‌ ಪರಿಚಯ್‌ 949-50 

52. (2) ಕುಮಾಂವ್‌ I95] 

53. 4) ಕೆನ್ನರ್‌ದೇಶ್‌ಮೇಂ I948 ಬಂಗಾಳಿ 

54. (4) ಗಢ್‌ವಾಲ್‌ I950-52 

55. (6) ನೇಪಾಲ್‌ (ಆಪ್ರಕಟಿತ) I952-53 

56. (6) ಔನ್‌ಸಾರ್‌ - ಡೆಹರಾಡೂನ್‌ I953 

57. (7) ಹಿಮಾಚಲ್‌ ಪ್ರದೇಶ 954 
(ಅಪ್ರಕಟಿತ) 

58. (8) ಮೇರಿಲದಾಖ್‌ ಯಾತ್ರಾ I926 

59 (9) ಲಂಕಾ 7927-28 

60. (I0) ತಿಬ್ಬತ್‌ ಮೇಂಸವಾ ವರ್‌ I93] ಬಂಗಾಳಿ 
(ಪ್ರಥಮ ಯಾತ್ರೆ) 

6]. (I]) ಮೇರೀ ಯುರೋಪ್‌-ಯಾತ್ರಾ I932 

62. (I2) ಮೇರೀ ತಿಬ್ಬತ್‌'-ಯಾತ್ರಾ I934 
(ಮೂರನೇ ಯಾತ್ರೆ) 

63 (3) ಜಪಾನ್‌ I935 


64. (|4) ಇರಾನ್‌ I935-36 


222 ರಾಹುಲ ಸಾಂಕೃತ್ಯಾಯನ 


ಪುಸ್ತಕ ಲೇಖನ ಕಾಲ ' ಅನುವಾದ 
65. (|5) ರೂಸ್‌ಮಿ ಪಚ್ಚೀಸ್‌ ಮಾಸ್‌ I95 
(ಮೇರೀ ಜೀವನ್‌-ಯಾತ್ರಾ : 3) 
66. (I6) ಯಾತ್ರಾಕೆಪನ್ನೆ I95] 
67. ((7 ಐಶಿಯಾಕೆ ದಂರ್ಗಮ್‌ I956 
ಭೂಖಂಡೋಂ ಮೇಂ 
68. (I8) ಚೇನ್‌ ಮೇಂ ಕಮ್ಯೂನ್‌ I959 
69. (I9) ಚೇನ್‌ಮೇಂಕ್ಕಾ ದೇಖಾ? 959 
70. (20) ಸೋವಿಯತ್‌ ಭೂಮಿ I938 
7). (2)) ಸೋವಿಯತ್‌ ಮಧ್ಯ-ಏಶಿಯಾ I947 
72. (22) ಘುಮಕ್ಕಡ್‌ ಶಾಸ್ತ್‌ I949 
ರಾಜನೀತಿ, ಸಾಮ್ಯವಾದ 
73. (7). ಸಾಮ್ಯವಾದ್‌ ಹೀಕ್ಕೋಂ? I934 ಮರಾಠಿ, ತಮಿಳು, 
ಬರ್ಮಾ, ಉರ್ದು 
74. (2) ದಿಮಾಗೀಗುಲಾಮಾ I937 
75. 3) ಕ್ಕಾಕರೇಂ? 937 
76. (4) ತುಮಾರಿಕ್ಷಯ್‌ I939 
7]. (5) ಆಜ್‌ ಕೀಸಮಸ್ಕಾಯೇಂ I944 
78. (6) ಆಜ್‌ ಕೀರಾಜ್‌ ನೀತಿ I949 
79. (7) ಭಾಗೋಂನಹೀಂದುನಿಯಾಕೋ 944 ಗುಜರಾತಿ 
ಬದ್‌ಲೋಃ 
80. (8) ಕಮ್ಯೂನಿಸ್ಟ್‌ ಕ್ಕಾ ಚಾಹತೇ ಹೇಂ? I954 
8]. (9) ರಾಮರಾಜ, ಓರ್‌ 957 
ಮಾರ್ಕ್ಸ್‌ವಾದ್‌ 
ವಿಜ್ಞಾನ ದರ್ಶನ 
82. (l) ವಿಶ್ಟ್‌ ಕ ರೂಪರೇಖಾ I94] ಮಲಯಾಳಂ 
83. (2) ಮಾನವ್‌-ಸಮಾಜ್‌ I94]  Xಬಂಗಾಳಿ,ಗುಜರಾತಿ, 
ಮಲಯಾಳಂ 
8. (3) ಮಾನ್‌ಕೀಕಹಾನಿ (ಜಯಾ-ಜೇತಾ 959-60 
ರಿಗೆ ಪತ್ರ) 
85. (4) ದರ್ಶನ್‌ -ದಿಗ್ದರ್ಶನ್‌ I94]-42 ಬಂಗಾಳಿ, ಮಲಯಾಳಂ, 
ಬರ್ಮಾ 


86. ವೈಜ್ಞಾನಿಕ್‌ ಭೌತಿಕವಾದ್‌ I942 ಬಂಗಾಳಿ, ಮಲಯಾಳಂ 


ರಾಹುಲ ವಾಜ್ಮಯ 





ಪುಸ್ತಕ ಲೇಖನ ಕಾ ಅನುವಾದ 
ಪುರಾತತ್ವ 
87. (I) ಪುರಾತತ್ತನಿಬಂಧಾವಲೀ 936 
88. (2) ಆಜಮ್‌ಗಡ್‌ ಕೀ ಪುರಾಕಥಾ I957 
(ಅಪ್ರಕಟಿತ) 
po 
ಬೌದ್ದ ಧರ್ಮ ಮತ್ತು ಸಂಸ್ಕೃತಿ ಹಾಗೂ ಇಸ್ಲಾಂ ಧರ್ಮ 
89. () ಬುದ್ದಚರ್ಯಾ I930 
90. (2) ಧಮ್ಮಪಾದ್‌ I933 
(ಪಾಳಿ “ಸಂಸ್ಕೃತ -ಹಿಂದಿ) 
9]. (3) ಮಣ್ಗ್‌ಮ್‌ನಿಕಾಯ್‌ I933 
(ಅನುವಾದ) 
92. (4) ८४605 ४४७ (ಅನುವಾದ) I934 
93. (೨) ಧೀರ ಎಕಾಯಾ (ಅನುವಾದ) 935 
94. (6) ಬೌದ್ಧಸಂಸ್ಕೃತಿ I949 
95. (7)  ಬೌದ್ವದರ್ಶನ್‌ I942 
96. (8)  ಮಹಾಮಾನವ್‌ ಬುದ್ಧ I956 
97. (9) 3०03४ ಮೇಂ ಬೌದ್ದಧರ್ಮ್‌ I933 
98. (I0) *ಇಸ್ತಾಂಧರ್ಮ್‌ ಕೀರೂಪ್‌ರೇಖಾ 923 
ಇತಿಹಾಸ 
99. (I)) ಮಧ್ಯವಶಿಯಾಕಾಇತಿಹಾಸ್‌, ०२०) ಷ್‌ 95]-52 
ಭಾಗ-] 
I00: (2) © ಭಾಗ-2 I95]-52 
I0].°(3) ಭಾರತ್‌ ಮೆಸಂ ಅಂಗ್ರೇಜೀರಾಜ್‌ 955 
ಕೆ ಸಂಸ್ಥಾಪಕ್‌ (ಅನುವಾದ) 
I02. (4)  ಖಯಗ್ಗೇದಿಕ್‌ ಆರ್ಯ I956 
I03. (5) ಅಕ್ಸರ್‌ I956 
ಸಾಹಿತ್ಯ 
]04. (I]) ಸಾಹತ್ಯನಿಬಂಧಾವಲೀ ಪ್ರಕಾಶನ: 949 
I05. (2) ರಾಹುಲ್‌ ನಿಬಂಧಾವಲೀ 970 
(ಸಾಹಿತ್ಯ) ಪ್ರಕಾಶನ: 
l06. (3) ಹಿಂದಿ ಕಾವ್ಯಧಾರಾ (ಅಪಭ್ರಂಶ I944 


ಕಾವ್ಯಧಾರಾ) - 


224 ರಾಹುಲ ಸಾಂಕೃತ್ಯಾಯನ 





ಪುಸ್ಪಕ ಲೇಖನ ಕಾಲ ಅನುವಾದ 
I07. (4) ಆದಿ ಹಿಂದೀ ಕೀ ಕಹಾನಿಯಾಂ I950 
ಔರ್‌ ಗೀತ್‌ 
I08. (5) ದಖ್‌ನೀ ಹಿಂದೀ ಕಾವ್ಯಧಾರಾ I95] 
I09. (6) ಸರಹಪಾದ್‌: ದೋಖಾ-ಕೋಶ್‌ I954 
(ಹಿಂದೀ ಛಾಯಾನುವಾದ ಸಹಿತ) 
I720 (7) ಹಿಂದೀ ಸಾಹಿತ್ಯಕಾ ಬ್ರಹದ್‌ I957 
ಣತಿಹಾಸ್‌, ಭಾಗ-]6 
(ಸಂಪಾದನೆ) 
I. (8) ಪಾಲಿಸಾಹಿತ್ಯ ಕಾ ಇತಿಹಾಸ್‌ 960 
I]2. (9) ತುಲಸೀ ರಾಮಾಯಣ್‌ (ಸಂಕ್ಷೇಪ್‌) ]957 
ಕೋಶ 
I]3. (I)) ಶಾಸನ್‌ ಶಬ್ದಕೋಶ್‌ 948 
II4. (2) ರಾಷ್ಟ್ರಭಾಷಾ ಕೋಶ್‌ ಬಾ I95 
iI5. (3) ತಿಬ್ಬತೀ ಹಿಂದೀ ಕೋಶ್‌ ಭಾಗ-] I960 
. (ಪ್ರಕಟಿತ) 
ಭಾಗ-2 (ಅಪ್ರಕಟಿತ) I972 
ತಿಬ್ಬತೀ 38६ 8० 
I6. (7) ತಿಬ್ಬತೀ ಬಾಲಶಿಕ್ಷಾ I933 
II7. (2) ಪಾಠಾವಲೀ, ಭಾಗ-],2,3 I933 
I]8. (3) ತಿಬತೀ ವಾಕರಣ I933 


ಸಂಸೃತ, ಪಾಲಿ ಪಾಕತ 
(ಸಂಕಲನ, ಅನುವಾದ, ಸಂಪಾದನೆ) 


I]9. (I) ಸಂಸ್ಥತ ಪಾಠಮಾಲಾ I928 (ಸಂಸ್ಥತ-ಸಿಂಹಳ) 
(ಐದು ಭಾಗ) I955 (ಸಂಸ್ಕೃತ ಹಿಂದಿ) 

I20. (2) ಸಂಸ್ಕೃತ ಕಾವ್ಯಧಾರಾ I955-56 

I2]. (3) ಪಾಲಿ ಕಾವ್ಯಧಾರಾ I960 


I22. (4) ಅಭಿದರ್ಮ್‌ ಕೋಶ (ವಸುಬಂಧು) 928 
ಟೀಕಾ (ಶಾಂತರಕ್ಷಿತ) 

i23. (5) ವಾದನ್ಯಾಯ್‌ (ಧರ್ಮಕೀರ್ತಿ) 

I24. (6) ಪ್ರಮಾಣವಾರ್ತಿಕಮ್‌ I937 
(ಧರ್ಮಕೀರ್ತಿ) 


ರಾಹುಲ 57958 033 


ಲೇಖನ ಕಾಲ 


ಅದ್ಯಧರ್ದ ಶತಕ (ಮಾತೃಚೇಟ) 

ವಗ್ರಹ ವ್ಯಾವರ್ತನೀ 

(ನಾಗಾರ್ಜುನ) 

ವಾರ್ತಿಕಾಲಂಕಾರ:ಃ ]953 
(ಪ್ರಜ್ಞಾಕರಗುಪ್ತ) 

ಪ್ರಮಾಣವಾರ್ತಿಕ ಭಾಷ್ಯ 

ಪ್ರಮಾಣವಾರ್ತಿಕ ವೃತ್ತಿ 

ಪ್ರಮಾಣವಾರ್ತಿಕ ಸ್ಪವೃತ್ತಿ ಟೀಕಾ 
ಹೇತುಬಿಂದು (ಧರ್ಮಕೀರ್ತಿ) 949 
ವಿಜ್ಞಾ ಪಿಮಾತ್ರತಾ ಸಿದ್ದಿ: 

ಏನಯ ಸೂತ್ರ (ಗುಣಪ್ರಭ) 
ಸಂಬಂಧ-ಪರೀಕ್ಷಾ (ಧರ್ಮಕೀರ್ತಿ) 
ನಿದಾನ-ಪರೀಕ್ಷಾ 

ಸೂತ್ರ -ಕೃತಾಂಗ 

ಮಹಾಪರಿಸರ್ವಾಣ ಸೂತ್ರ 

ಇಂಗ್ಲಿಷ್‌ 


Selected Essays of 
Rahul Sankrityayan 


ಅನುವಾದ 


(ಪ್ರಕಾಶನ: 7984) 


225 


